(“ ಸಿದ್ದಗಂಗಾ'' ಮಾಸ ಪತ್ರಿಕೆ 
ಪ್ರಕಾಶಕರು 
ಹೆಚ್ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಸಂಪಾದಕ ಮಂಡಲಿ 


ಪಂ!! ಚನ್ನಪ್ಪ ಎರೇಸೀಮೆ 


ಪಿ , ಎನ್ , ಚಂದ್ರಶೇಖರಯ್ಯ 


ಬಸವರಾಜು 


ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ , ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಆಕೃತ 
ಲೇಖನಗಳನ್ನು ಪಡೆಯಲು • ಕಷು . 
ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸ್ಮಾ ೫ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕ ರಿಗಿದೆ. 
ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಈವಕಾಶ 
ವಿಲ್ಲ, ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು. ಶ್ರೀ ಕ್ಷ ಕ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬಗಿಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು , 

“ಸಂಪಾದಕರು 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ , 
ಇವರಿಗೆ ಕಳಿಸಿಕೊಡಬೇಕಾಗಿ ಶೌ ರ್ಥನೆ. 


ಮುದ್ರಕರು 


ಶ್ರೀ ಸಿದ್ಧಲಿಂಗೇಶ್ವರ ಸ್ವ ಏು 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 


ಚಂದಾ ವಿವರ 


9 . 


ವಾರ್ಷಿಕ ಚಂದಾ 15- 00 ರೂ 
ಆಜೀವ ಸದಸ್ಯತ್ವ 151 - 00 ರೂ 


ಪ್ರಕಾಶಕರು 
* ಸಿದ್ದಗಂಗಾ' ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ-572104 

- ತುಮಕೂರು ಜಿಲ್ಲೆ , 


ಸಿದ್ದಗಂಗಾ 


సంబందరిలయ 


" ಭಾರತಸ್ಯ ಪ್ರತಿಷ್ಠೆ ಸಂಸ್ಕೃತಂ ಸಂಸ್ಕೃತಿಸ್ತಥಾ||” ಜಗತ್ತಿನಲ್ಲಿ ಭರತ 
- ಖಂಡದ ಪ್ರತಿಷ್ಠೆ ಹೆಚ್ಚಿರುವುದು ಎರಡರಿಂದ ಒಂದು ಭಾರತೀಯವಾದ ಸಂಸ್ಕೃತಿ 
ಯಿಂದ ಮತ್ತೊಂದು ಭಾರತೀಯ ಸಂಸ್ಕೃತಿಯನ್ನೇ ಅಂತಃಸತ್ವವಾಗಿವುಳ್ಳ ಸಂಸ್ಕೃತ 
ಭಾಷೆಯಿಂದ, ಎಂಬುದು ಒಬ್ಬ ವಿಚಾರವಂತನ ವಾಣಿ ಜಗತ್ತು ಭರತಖಂಡದ 
ಕಡೆ ಧರ್ಮಸಂದೇಶಕ್ಕಾಗಿ ಕೈ ತೋರಿಸುತ್ತಿದೆ, ಜ್ಞಾನರತ್ನವನ್ನು ಜಗತ್ತಿಗೆ ನೀಡಿದ್ದು 
- ಭಾರತೀಯ ಸಂಸ್ಕೃತಿ ಅರ್ಥಾ ಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆ ಅತ್ಯಂತ 
- ಪ್ರಾಚೀನ ಭಾಷೆ, ಮತ್ತು ಪುರಾತನ ಸಂಸ್ಕೃತಿ ಸಂಪನ್ನ ಸಂಪದ್ಭರಿತ ಭಾಷೆ. 
- ( ಪುರ್ರಾಣ ವಿ ತೈವ ನಸಾಧುಸರ್ವ ' ಎನ್ನುವ ಕಾಳಿದಾಸ ಮಹಾಕವಿಯ ಮಾತನ್ನು 
ನೆನಪಿಗೆ ತರುತ್ತಾ , ಪುರಾತನವಾದದ್ದೆಲ್ಲವೂ ಸಾಧುವೆಂದು ಅಂಧಪರಂಪರೆ ಇಂದಿನ 
ವಿಜ್ಞಾನ ಯುಗಕ್ಕೆ ಸಮಂಜಸವಲ್ಲದಿದ್ದರೂ ಪುರಾತನವೆಲ್ಲವೂ ಹಳೆಯ ಕೊಳೆ. 
ಎನ್ನುವ ತಿರಸ್ಕಾರ ಭಾವದ ಅವಿವೇಕಕ್ಕೆ ಅವಕಾಶ ಕೊಡದೆ, ಹಳೆಯ ಸುರ್ವಣದ 
ಆಭರಣಕ್ಕೆ ಹೊಸ ವೈಜ್ಞಾನಿಕ ಕುಂದಣದ ಪುಟಕ್ಕಿಟ್ಟು ವೈಯ ಮಲಿನತೆಯ 
ಕೊಳೆಯನ್ನು ಕಳೆಯುವುದು ವಿಚಾರವಂತರ ವೈಜ್ಞಾನಿಕ ದೃಷ್ಟಿ , ಪ್ರಪಂಚದ ಅನೇಕ 
ಪಂಡಿತರು , ಜ್ಞಾನಿಗಳು ಸಂಸ್ಕೃತ ಭಾಷೆಯ ಅಧ್ಯಯನ, ಆ ಭಾಷೆಯ ಜ್ಞಾನ ಸಂಪ 
ತಿನ ಪಾವಿತ್ರತೆ, ಮಾನವೀಯತೆಯ ಮೌಲ್ಯಗಳನ್ನು ಕಂಡು ಪುರಾತನವಾದರೂ 
ಇಂದಿನ ಅಧ್ಯಯನದ ಆವಶ್ಯಕತೆ ಕುರಿತು ಮುಕ್ತಕಂಠದ ಪ್ರಶಂಸೆಯ ವಿಷಯ , 
ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಜಗತ್ತಿನ ಎಲ್ಲ ಭಾಷೆಗಳಿಗೂ ಮಾತೃಸ್ಥಾನೀಯ 
ವಾದ, ಜ್ಞಾನಸಂಪತ್ತಿನ ಆಗರವಾದ ಮಾನವ ಕಲ್ಯಾಣದ ಪರಮ ಗಂತವ್ಯವನ್ನು 
ಬೋಧಿಸುವ, ಜಗತ್ತಿನ ಹಲವಾರು ಸಂಶೋಧಕರಿಗೆ ಅಚ್ಚರಿ ಮತ್ತು ಪ್ರೇರಣೆಯನ್ನು 
ಒದಗಿಸಿರುವ ಸಂಸ್ಕೃತಕ್ಕೆ ಭಾರತೀಯರಿಂದಲೇ ಅದರಲ್ಲಿ ಸಂಸ್ಕೃತಕ್ಕೆ ಹಿಂದಿನಿಂದಲೂ 
ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದ ಕನ್ನಡನಾಡಿನವರಿಂದಲೇ ಅನ್ಯಾಯವಾಗಿದೆ ಎಂದಾಗ 
ನಿಜಕ್ಕೂ ಅತ್ಯಂತ ವಿಷಾದನೀಯ ಸಂಗತಿ, ಪ್ರೌಢಶಾಲೆಗಳಲ್ಲಿ ಪ್ರಥಮ ಭಾಷೆ 

. ೦ದ ತೆಗೆದದ್ದೂ ಸಾಲದೆಂದು ಸಂಸ್ಕೃತ ಭಾಷೆಯ ಬೆಳವಣಿಗೆಗೆ ವಿರೋಧವನ್ನು 
ವ್ಯಕ್ತಪಡಿಸುವ ಅಭಿಮಾನಿಗಳ ಪ್ರಯತ್ನ ಸ್ವಾತಂತ್ರ್ಯ , ಸ್ವಚ್ಛಾಚಾರದ ಅಮಲಿನಲ್ಲಿ 
ಕುಣಿಯುತ್ತಿದ್ದ ಕುರಿಮರಿ ರಕ್ಷಣೆ ಪೋಷಣೆಯ ತಾಯ ಕಳೆದುಕೊಂಡು ತೋಳನ 
ವಶವಾದ ದುರ್ಗತಿ ಕನ್ನಡಕ್ಕೆ ಒದಗಬಾರದೆಂದು ಅಭಿಮಾನದ ಕಳಕಳಿ, 
4 ಜನವರಿ 1982 


ಮ ಕ ರ . ಸ೦ ಕ ಮ ಣ 


ಪ!! ಚನ್ನಪ್ಪ ಎರೇಸೀಮೆ 


ಮುಕರ ಮೊದಲಾಗಿ ಆರು ರಾಶಿಗಳಲ್ಲಿ ಸಹಸ್ರ ಮರೀಚಿಮಾಲಿನಿಯೆನಿಸಿದ 
' ಭಗವಾನ್ ಸೂರದೇವನು ಸಂಚರಿಸುವ ಕಾಲವೇ ಉತ್ತರಾಯಣ ಈ ಉತ್ತರಾಯಣ 
ಪ್ರಾರಂಭವಾಗುವುದು ಸೂಕ್ಯ ಮಕರರಾಶಿಯನ್ನು ಪ್ರವೇಶಿಸಿದೊಡನೆ, ಆ ಕಾಲ ಪುಣ್ಯ 
ಕಾಲವೆಂದು ಪ್ರಾಚೀನ ಭಾರತೀಯ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅದಕ್ಕೆ ಆ ಪವಿತ್ರ 
ಮುಹೂರ್ತವನ್ನು ಉತ್ತರಾಯಣ ಪುಣ್ಯಕಾಲವೆಂದೂ ಮಕರಸಂಕ್ರಮಣ ಪುಣ್ಯಕಾಲ 
ಎಂದೂ ಕರೆದು ಸೂಯ್ಯಾರಾಧನೆ ಮಾಡುವುದು ವೇದಕಾಲದಿಂದಲೂ ನಡೆದುಬಂದ 
ಹಿಂದೂ ಜನಾಂಗದ ಸತ್ಸಂಪ್ರದಾಯವಾಗಿದೆ. ಈ ಪುಣ್ಯ ಕಾಲದಲ್ಲಿ ನದಿಗಳು, ಸಂಗವು 
ಸ್ಥಾನಗಳು, ತೀರ್ಥಕ್ಷೇತ್ರಗಳೇ ಮೊದಲಾದ ಕಡೆಗಳಿಗೆ ಹೋಗಿ ಸ್ನಾನ ಜಪತಪಾದಿ 
ಗಳನ್ನು ಭಾವುಕರಾದ ಹಿಂದೂಗಳು ಆಚರಿಸುವುದರ ಮೂಲಕ ಮಾನಸಿಕ ನೆಮ್ಮದಿ 
( ಯನ್ನು ಪಡೆಯುತ್ತಾರೆ. ಉದ್ಯಾಪನೆ, ದೀಪದಾನ , ಉಪವಾಸ, ಹರಿಹರ ಪೂಜೆ, 
'ಉಮಾಮಹೇಶ್ವರಪೂಜೆ, ಗೋಪೂಜೆ ಇತ್ಯಾದಿ ಸ್ಥಳೀಯ ಸನ್ನಿವೇಶಗಳಿಗನುಸರಿಸಿ 
ಅನೇಕ ವಿಧದಲ್ಲಿ ಈ ಹಬ್ಬವನ್ನು ಆಚರಿಸುವಿಕೆಯಲ್ಲಿ ವೈವಿದ್ಯ ಕಂಡುಬಂದರೂ ವಲ 
ಮಂತ್ರವೊಂದೇ . ಮುಖ್ಯವಾಗಿ ಈ ಹಬ್ಬ ಋತುಬದಲಾವಣೆಯ ಹಬ್ಬ , ಸೂಯ್ಯನು 
ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತಿರುಗುವ ಪರ್ವಕಾಲ. ಆದುದರಿಂದ ಇದನ್ನು 
ಸೂರನ ಆರಾಧನೆಗೆ ಸಂಬಂಧಿಸಿದ ಹಬ್ಬವೆನ್ನ ಬೇಕು, ಭಗವದ್ಗೀತೆಯಲ್ಲಿ ಈ ಪರ್ವ 
ಕಾಲದ ಬಗೆಗೆ 

ಅಗ್ನಿ ಜ್ಯೋತಿರಹಃ ಶುಕ್ಷ ಷಣ್ಮಾಸಾ ಉತ್ತರಾಯಣಂ 

ತತ್ರ ಪಖಾತಾ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೊ ಜನಾಃ ( 8- 24 ) 
ಎಂದು ಹೇಳಿದೆ. ಆದಿತ್ಯ ಜೀವನ ಸಂಚಾರ ಮಾರ್ಗಗಳೆರಡು; ಒಂದು ಕೃಷ್ಣ ವರ್ಣದ 
ದಕ್ಷಿಣಾಯಣ, ಇನ್ನೊಂದು ಶುಕ್ಲವರ್ಣದ ಉತ್ತರಾಯಣ ದೇವತೆಗಳ ರಾತ್ರಿಯೇ. , 
ದಕ್ಷಿಣಾಯಣ, ಅವರ ಹಗಲೇ ಉತ್ತರಾಯಣ ಈ ಉತ್ತರಾಯಣದಲ್ಲಿ ಮೃತರಾದ 
ಬ್ರಹ್ಮಜ್ಞರಾದ ಯೋಗಿ ಜನಗಳು ಅಗ್ನಿ , ಜ್ಯೋತಿ, ಆಹಸ್ಸು , ಶುಕ್ರ ಮೊದಲಾದ 
ಅಭಿಮಾನಿದೇವತೆಗಳ ದ್ವಾರ ಬ್ರಹ್ಮನಲ್ಲಿ ಐಕ್ಯಗೊಳ್ಳುತ್ತಾರೆಂದು ಅಭಿಪ್ರಾಯ ವ್ಯ 
ಪಡಿಸಿದೆ, 

ಅಂತೆಯೇ ಕುರುಕ್ಷೇತ್ರದಲ್ಲಿ ಅರ್ಜುನನ ಬಾಣಗಳಿಂದ ಜರ್ಝರಿತಗೊಂಡು 
ಭೂಮಿಗೊರಗಿದ ಭೀಷ್ಮರು ದಕ್ಷಿಣಾಯಣದಲ್ಲಿ ಮರಣವನ್ನಪ್ಪಲು ಇಚ್ಚಿಸದೆ 58 ದಿನ 
28 

ಸಿದ್ದಗಂಗಾ 


ಗಳವರೆಗೆ ಶರಪಂಜರದ ಹಾಸಿಗೆಯ ಮೇಲೆ ಮಲಗಿ ತನ್ನ ಪ್ರಾಣಗಳನ್ನು ಇಚ್ಛಾಮರಣಿ 
ಯಾದ ಅವನು ತಡೆದು ನಿಲ್ಲಿಸಿ ಉತ್ತರಾಯಣ ಪ್ರಾರಂಭವಾದೊಡನೆ ನಿಷ್ಕಮಣ 
ಗೊಳಿಸಿದ ಬಗೆಗೆ ಮಹಾಭಾರತದಲ್ಲಿ ಹೀಗೆ ಹೇಳಿದೆ. 


O 


ಪಶ್ಯ ಧ್ವಮುಪಧಾನಂ ಮೇ ಪಾಂಡವೇನಾಭಿಸಂಧಿತಂ | | 
ಶಯೇಯಮಸ್ಕಾಂ ಶಯಾಯಾಂ ಯಾವಬಾವರ್ತನಂ ರವೇಃ | 
ಯೇ ತದಾ ಧಾರಯಿಷ್ಯ೦ತಿ ತೇಚ ಪ್ರೇಕ್ಷಂತಿ ಮಾಂ ನೃಪಾ& 
ದಿಶಂ ವೈಶ್ರವಣೆ : ಕಾಂತಾಂ ಯಧಾಗಂತಾ ದಿವಾಕರಃ | 
ನೂನಂ ಸಪ್ತಾಶ್ವಯುಕ್ತನ ರಥೇನೊತ್ತಮತೇಜಸಾ 
ರಕ್ಷೇಹಂ ನೈ ನಮ ಪಾಣಾನ್ ಸಕ್ಸವಃ ಸುಪ್ರಿಯಾನಿನ 8 

- ( ಭೀ , ಪ 4 - 120. 51 -52- 53 ) 


ಸೂಯ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಆವರ್ತನಗೊಳ್ಳುವವರೆಗೆ ಈ 
ಹಾಸಿಗೆಯ ಮೇಲೆಯೇ ಅಂದರೆ ಬಾಣಗಳ ಹಾಸಿಗೆಯ ಮೇಲೆಯೇ ಮಲಗಿರುತ್ತೇನೆ, 
ಕುಬೇರ ದಿಕ್ಕಿಗೆ ಅಂದರೆ ಉತ್ತರದಿಕ್ಕಿಗೆ ಯಾವಾಗ ಸೂರೈನು ಅಭಿಮುಖನಾಗು 
ವನೋ ಅಲ್ಲಿಯವರೆಗೆ ಎಲ್ಲ ಸರೂ ನನ್ನನ್ನು ನೋಡಲಿ, ಸಪ್ತಾಶ್ವಯುಕ್ತವಾದ ರಥ 
ದಲ್ಲಿ ನೂತನವಾದ ಶ್ರೇಷ್ಠ ತೇಜಸ್ಸಿನಿಂದ ಸೂರದೇವನು ಉತ್ತರಾಭಿಮುಖವಾಗುವ 
ವರೆಗೆ ನನ್ನ ಪಂಚಪ್ರಾಗಳನ್ನು ಅತ್ಯಂತ ಪ್ರೀತಿಪಾತ್ರರಾದ ಸ್ನೇಹಿತರನ್ನು ರಕ್ಷಿಸು 
ತೇನೆ, ಎನ್ನುತ್ತಾನೆ, ಭೀಷ್ಮಾಚಾರ್ , ಈ ಕಾರಣದಿಂದ ಪ್ರಾಚೀನ ಕಾಲದಿಂದಲೂ 
ಭಾರತೀಯರ ಭಾವನೆಯಲ್ಲಿ ಉತ್ತರಾಯಣವು ತನ್ನ ಪಾವಿತ್ರದ ಅಧಿಕಾರ ಮುದ್ರೆ 
ಯೊತ್ತಿರುವುದನ್ನು ಗಮನಿಸಬಹುದು. ಉತ್ತರಾಯಣ ಪುಣ್ಯಕಾಲದಿಂದ ಮೊದ 
ಲೋ೦ಡು ಸೂಯ್ಯನು ನೂತನ ತೇಜೋವಿಶೇಷದಿಂದ ಕೂಡುತ್ತಾನೆ. ಅಂದಿನಿಂದ 
ದಿನೇ ದಿನೇ ಅವನ ತೇಜಸ್ಸು ವೃದ್ಧಿಗೊಂಡು ಚಳಿಗಾಲದಿಂದ ಬ ರ ಡು ಗೊ ೦ ಡ 
ವನಧಾತ್ರಿ ನವರಸಭರಿತೆಯಾಗಿ ನೂತನ ರಸಲಾಭವನ್ನೇ ಗಿಡ ಮರ ಬಳ್ಳಿಗಳಿಗೊದಗಿ 
ಸುತ್ತವೆ. ಭೂಮಂಡಲವನ್ನೆಲ್ಲ ವ್ಯಾಪಿಸಿದ ಪ್ರಖರ ರಸ್ಮಿಗಳು ಎಲ್ಲ ಪ್ರದೇಶಗಳಿಂದಲೂ 
ಉದಕವನ್ನು ಸಂಗ್ರಹಿಸಿ ರಾತ್ರಿಯಕಾಲಕ್ಕೆ ಅಂದರೆ ದಕ್ಷಿಣಾಯಣ ಕಾಲಕ್ಕೆ ಸರಿಯಾಗಿ 
ಪ್ರಭೂತ ವೃಷ್ಟಿ ಪತನಕ್ಕೆ ಕಾರಣವಾಗುತ್ತದೆಂದೇ ಪ್ರಾಚೀನ ಭಾರತೀಯ ತತ್ವಜ್ಞರ 
ನಂಬುಗೆ, 


ದ. ಮೊದಲೊ , 


ಬೃಹತ್ಕಾಯನಾಗೆ ಸೂರನನ್ನು ಕುರಿತ 


ಆದ್ದರಿಂದಲೇ ಭಾರತೀಯ ಪ್ರಾಚೀನ ಖಗೈದ ಮೊದಲ್ಗೊಂಡು ಪುರಾಣ 
ಸಾಹಿತ್ಯದ ಕಾಲದವರೆಗೆ ಸೂರನನ್ನು ಕುರಿತ ಪ್ರಾರ್ಥನೆಗಳಿಗೆ ಕೊರತೆಯಿಲ್ಲ ಎಲೈ 
* ಬೃಹತ್ಕಾಯನಾದ ಭಾಸ್ಕರನೇ ನಿನಗೆ ಮಂಗಳ ! ಬ್ರಹ್ಮಾಂಡದಲ್ಲಿ ನೀನು ಚಿಕ್ಕವ 
- ನಾಗಿ ಕಾಣುತ್ತಿದ್ದರೂ ನಮಗಾದರೋ ಭೀಮಾಕಾರ ತೇಜಸ್ಸು ಆಗಿರುವೆ. ಎಲೆ 
- ದಿವೋದ್ಧಾರಕನೇ ನಿನಗೆ ಕುಶಲ ! ಲೋಕದ ಸಮಸ್ತ ಚೇಷ್ಟೆಗಳಿಗೆ ನೀನು ಕಾರಣೀ 
ಜನವರಿ 1982 

29 


ಭೂತನಾಗಿದ್ದೀಯೇ , ಜನಜೀವನದ ಮಾನಸೋಲ್ಲಾಸಕ್ಕೆ ನೀನು ಕಾರಣತರ್ಕನಾಗಿ 
ದೀಯೆ, ಈ ಭೂಮಂಡಲವನ್ನು ನಿನ್ನ ಆಕರ್ಷಣವೆಂಬ ಇಂದ್ರಜಾಲ ಒಲವುಳ್ಳ 
ಸೂಕ್ಷ್ಮ ತಂತುಗಳಿಂದ ಬಂಧಿಸಿ ಈ ನಭೋಮಂಡಲದಲ್ಲಿ ಬಿಗಿದು ನಿಲ್ಲಿಸಿ, ನಿನ್ನ 
ಪ್ರಭೂತ ಕಿರಣ ವೃಷ್ಟಿಗೊಳಗುಗೊಳಿಸಿ ಕಾಪಾಡುತ್ತಿದ್ದೀಯಲ್ಲವೆ ! ನೀನುಂಟು 
ಮಾಡಿದ ವಸಂತೋದಯದಲ್ಲಿ ಮಾನವ ಕೋಟಿಯ ಮನೆಯಾದ ಈ ಭೂತಳವು 
ತಳಿರಿಡಿದು, ಪೂತು, ಕಾತು, ನೂತನ ಜವ್ವನದ ಲಾವಣ್ಯದಿಂದಲಂಕೃತವಾಗಿ ಮೆರೆ 
ಯುವುದನ್ನು ಕಂಡು ನೇತ್ರಾನಂದ ಹೊಂದದವರಾರು ? ಹೃದಯ ತುಂಬಿ ಹಾಡ 
ದವರಾರು ? 


ಅತ್ಯಂತ ಮಹತ್ತಾದುದು ಮೊದಲ್ಗೊಂಡು ಪರಮಾಣುವಿನವರೆಗೂ ಸಕಲ 
ವಸ್ತುಗಳಲ್ಲಿ ನಿನ್ನ ಕಾಠ್ಯವು ಸುವ್ಯಕ್ತವಾಗುವುದಲ್ಲವೇ ? ನಿನ್ನ ಲೋಕ ವಿಸ್ತರಣಕಾರ 
ವನ್ನೇನೆಂದು ಬಣ್ಣಿಸಲಿ! ಇಗೋ ನಿನ್ನ ಶಕ್ತಿಗೆ ನಮಸ್ಕರಿಸಿ , ನಿನ್ನ ಸಾಮರ್ಥ್ಯಕ್ಕೆ ಮೆಚ್ಚಿ 
ನಿನ್ನನ್ನು ಕೊಂಡಾಡುತ್ತೇವೆ, ಇತ್ಯಾದಿಯಾಗಿ ಸೂರನನ್ನು ಹೊಗಳುತ್ತಾನೆ ಮನುಷ್ಯ 

- ಋಗೈದದಲ್ಲಿ ಸೂಯ್ಯನನ್ನು ಕುರಿತ ಋಕ್ಕುಗಳು ಅನೇಕ. ಅಲ್ಲಿನ ಒಂದು ಮಂತ್ರ 
ದಲ್ಲಿ ಸೂರನು ಸಕಲ ಜಗತ್ತಿನ ಆತ್ಮಸ್ವರೂಪನೆನ್ನಲಾಗಿದೆ. 

ಚಿತ್ರ೦ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಶ್ಯಾಗೃತಿ 
ಅಪ್ರಾ ದ್ಯಾವಾಪೃಥಿವೀ ಆ೦ತರಿಕ್ಷಂ ಸೂರ ಆತ್ಮಾಜಗತಸ್ತಷ್ಟು ಷಶ್ಚ | 

(1- 115-1) 
ಹೀಗೆಂದರೆ : ಆತ್ಮರಕಾರಕವಾದ ಸ್ವರೂಪವುಳ್ಳದ್ದೂ ಮಿತ್ರ ವರುಣ ಮತ್ತು 
ಅಗ್ನಿಗೆ ಕಣ್ಣಿನಂತಿರುವುದೂ ಜಗತ್ಪಕಾಶಕವೂ ಆದ ಸೂರ್ ಮಂಡಲವು ಉದಯಿಸಿ 
ದ್ಯಾವಾ ಪೃಥಿವೀ ಮತ್ತು ಅಂತರಿಕ್ಷಲೋಕಗಳನ್ನೆಲ್ಲ ವ್ಯಾಪಿಸಿದೆ. ಈ ಜ್ಯೋತಿರ್ಮಂಡ 
ಲಾಂತವರ್ತಿಯಾದ ಸೂರನು ಚರಾಚರಾತ್ಮಕವಾದ ಸಕಲ ಜಗತ್ತಿಗೂ ಆತ್ಮನಾಗಿ 
ದ್ದಾನೆ ಎಂದು ಅರ್ಥ , ಇನ್ನೊಂದು ಮಂತ್ರ ನೋಡಿ, 
ಸೂರೋ ದೇವೀಮುಷಸಂರೋಚಮಾನಾಂ ಮುರ್ಯೊನಯೋಷಾಮ ಬೈತಿ 

ಪಶ್ಚಾತ್ | 
ಯತಾ ನರೋ ದೇವಯಂ ತೋ ಯುಗನಿ ನಿತನ್ವ ತೇ ಪ್ರತಿ ಭದ್ರಾಯ ಭದ್ರಂ | 

(1 -115 2). 
ಇದರರ್ಥ ಹೀಗೆ : ಉಪಸ್ಸಿನ ಉದಯ ವಾದೊಡನೆಯೇ ಯಾಗಕರ್ತೃಗಳು 
ಸೂಯ್ಯಾದಿಗಳನ್ನು ಯಾಗಗಳಿಂದ ಪೂಜಿಸಲಿಚ್ಛೆಯುಳ್ಳವರಾಗಿ ಆಯಾ ಕಾಲದಲ್ಲಿ 
ಮಾಡಬೇಕಾದ ಕರ್ಮಗಳನ್ನು ಆಚರಿಸುತ್ತಾರೆ. ಸುಂದರಳಾದ ಸ್ತ್ರೀಯನ್ನು ಪುರು 
30 

ಸಿದ್ಧಗಂಗಾ 


ಷನು ಹಿಂಬಾಲಿಸುವಂತೆ ಸೂರನು ಕಾಂತಿಯುತಳಾದ ಉಷಸ್ಸನ್ನು ಹಿಂಬಾಲಿಸುತ್ತಾನೆ. 
ಇಂಥ ಮಂಗಳಕರವಾದ ಸೂಯ್ಯನನ್ನು ನಮ್ಮ ಕಲ್ಯಾಣಕ್ಕಾಗಿ ಭಜಿಸೋಣ 

ಇಂಥ ಅನೇಕ ಮಂತ್ರಗಳನ್ನು ಋಗೈದದಲ್ಲಿ ಕಾಣುತ್ತೇವೆ. ಒಂದು ಮಂತ್ರ 
ದಲ್ಲಿ ಸೂಯ್ಯನನ್ನು ನಭದ ಸ್ವರ್ಣಾಭರಣ' ಎಂದು ಕರೆಯಲಾಗಿದೆ. ವೇದಕಾಲಾ 
ನಂತರದ ಪುರಾಣಕಾಲಕ್ಕಾಗಲೇ ಸೂರನನ್ನು ವಿಭೂತಿರೂಪದಲ್ಲಿ ಪೂಜಿಸಲಿಕ್ಕೆ 
- ತೊಡಗಿದರು , ಆಗ ಅವನೊಬ್ಬ ಮೂರ್ತಿಯಾದ. ಅವನ ಸುತ್ತ ಅವನ ಸಂಸಾರದ 
ಒಂದು ಸುಂದರ ಚಿತ್ರವೇ ನಿರ್ಮಾಣಗೊಂಡು ಉಳಿದೆಲ್ಲ ದೇವತೆಗಳ ಕಥೆಗಳಂತೆ ಇವನ 
ಬಗ್ಗೆಯೂ ಕಥನ ಪುರಾಣ ಸಾಹಿತ್ಯ ನಿರ್ಮಾಣಗೊಂಡಿತು . ಮಹಾಭಾರತ, ವಿಷ್ಣು , 
ಭಾಗವತ, ವಾಯು, ಬ್ರಹ್ಮ , ಮತ್ತ್ವ , ಲೈಂಗ್ಯಾದಿ ಅನೇಕ ಪುರಾಣಗಳಲ್ಲಿ ಇವನ 
ಬಗೆಗೆ ಕಥೆ ಹೆಣೆಯಲಾಯಿತು. 


ಇವನ ತಂದೆ ಕಶ್ಯಪ, ತಾಯಿ ಅದಿತಿ; ಧಾತೃ , ಅರಮ, ಶಕ್ರ , ವರುಣ 
ಅಂಶ, ಭಗ, ವಿವಸ್ವಂತ, ಪೂಷ ಸವಿತೃ , ತ್ವಷ್ಟ , ವಿಷ್ಣು ಮೊದಲಾದವರು ಇವನ 
ಸಹೋದರರು. ಸಂಜ್ಞಾ ದೇವಿ ಹೆಂಡತಿ. ಇವಳ ಹೊಟ್ಟೆಯಲ್ಲಿ ಯಮ, ಮನು, 
ಯಮುನೆ ಎಂಬ ಮಕ್ಕಳು, ಸಂಜ್ಞಾದೇವಿಯ ಪ್ರತಿಬಿಂಬವಾದ ಛಾಯದೇವಿ, 
ಎಂಬುವಳಲ್ಲಿ ಸಾವರ್ಣಿ ಮತ್ತು ಶನೈಶ್ವರರೆಂಬ ಮಕ್ಕಳು, ಇವರಲ್ಲದೆ ಸೂರನಿಗೆ ರಾಜ್ 
ಪ್ರಭೆಯೆಂಬ ಇನ್ನಿಬ್ಬರು ಹೆಂಡರು, ಅವರ ಹೊಟ್ಟೆಯಲ್ಲಿ ಮಕ್ಕಳು ಹೀಗೆ ದೊಡ್ಡ 
ದೊಂದು ಸಂಸಾರಚಕ್ರದ ಕಥೆಯೇ ಸೂರನ ಸುತ್ತ ಪ್ರತಿಮಾರೂಪದಲ್ಲಿ ಹೆಣೆದು 
ಹೋಗುತ್ತದೆ. ಅವನ ಪರಾಕ್ರಮದ ವರ್ಣನೆ, ಅವನ ಉಪಾಸನೆಯ ಮಹತ್ವ , ಫಲ 
ಇವೆಲ್ಲ ಬೆಳೆದು ಸೂರಾರಾಧನೆಗೆ ಪ್ರತಿಮೆಗಳು ಕಾಣಿಸಿಕೊಳ್ಳತೊಡಗಿದವು. ಈ 
ಕಾರಣದಿಂದಲೇ ಭಾರತಾದ್ಯಂತ ದೇಗುಲಗಳು ನಿರ್ಮಾಣಗೊಂಡು ಉಳಿದ ದೇವತೆ 
ಗಳಂತೆ ಅವನೂ ಪೂಜೆಗೊಳ್ಳತೊಡಗಿದ, ಅಭಿಷ್ಟಸಿದ್ದಿಗೆ ಮಹತ್ತರ ಶಕ್ತಿ ಸಾಮರ್ಥ 
ಸಂಪಾದನೆಗೆ , ರೋಗನಿವಾರಣೆಗೆ ಇವನೂ ಕಾರಣ ಪುರುಷನೆಂದು ಉಪಾಸನೆ ಪ್ರಾರಂಭಿಸಿ 
ದರು. ಕುಂತಿ ಸೂರ ಮಂತ್ರ ಪಠಿಸಿ ಕನೈತನದಲ್ಲಿಯೇ ಶೂರನಾದ ಕರ್ಣನನ್ನು ಪಡೆದ 
ಳಂತೆ, ವಶಿಷ್ಠ ತನ್ನ ಇಷ್ಟಾರ್ಥಸಿದ್ದಿಗಾಗಿ ಸೂರಸ್ತೋತ್ರ ಮಾಡಿದ ಅಕ್ಷಯಪಾತ್ರೆ ಪಡೆ 
ಯಲು ಯುಧಿಷ್ಠಿರ ಸೂಹ್ಯಾಷ್ಟೋತ್ತರ ಶತಕಸ್ತೋತ್ರಮಾಡಿದನೆಂಬುದು ಮಹಾಭಾರ 
ತದ ವನಪರ್ವದಲ್ಲಿ ಪ್ರಸಿದ್ದ , ಯಾಜ್ಞವಲ್ಕಮುನಿ ತನ್ನ ಗುರುವಾದ ವೈಶಂಪಾಯನ 
ನಿಂದ ಶಾಪ ಪಡೆದು ಆತನಲ್ಲಿ ಕಲಿತ ವಿದ್ಯೆಯನ್ನೆಲ್ಲಾ ವಾಂತಿಮಾಡಿದ ತರುವಾಯ 
ಮರಳಿ ವೇದಾಭ್ಯಾಸಕ್ಕಾಗಿ ಸೂರನನ್ನು ಪ್ರಾರ್ಥಿಸಿದ, ರಾವಣ ವಧೆಯ ಇಷ್ಟಾರ್ಥ 
ಇದ್ದಿಗೆಶ್ರೀರಾಮಚಂದ್ರನು ಸೂರ ಸ್ತೋತ್ರಮಾಡಿದ ಅಂಶ ರಾಮಾಯಣದಲ್ಲಿ ಪ್ರಸಿದ್ಧ . 
ಇದನ್ನು ಆದಿತ್ಯ ಹೃದಯವೆಂದು ಕರೆಯಲಾಗಿದೆ. ಹೀಗೆ ಅನೇಕ ರೀ ತಿ ಯ ಲ್ಲಿ 
ಸೂರನು ಜನತೆಯ ಉಪಾಸನೆಗೆ ವಿಗ್ರಹವಾಗಿ ಕುಳಿತುಬಿಟ್ಟ , ಮಯೂರ ಕವಿ ತನ್ನ 
ಜನವರಿ 1982 


31 


ಕುಷ್ಟರೋಗ ನಿವಾರಣೆಗೆ ಸೂರಾಷ್ಟಕವನ್ನು ಹಾಡಿ ಆ ರೋಗದಿಂದ ಮುಕ್ತನಾದ 
ನೆಂಬ ಕಥೆ, ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ದ, ಪ್ರದ್ಯೋತನ, ಕರ್ಮಸಾಕ್ಷಿ , 
ಜಗದ್ಭಕ್ , ಜಗಚ್ಚಕು, ಸೂರ, ಭಾಸ್ವಾನ್ , ಆದಿತ್ಯ , ಭಾನು, ರವಿ, ದಿನ 
ಮಣಿ, ದಿವಾಕರ , ದಿವಸ್ಕರ, ಅಹಸ್ಕರ, ಭಾಸ್ಕರ, ಮಾರ್ತಾಂಡ, ಇನ, ತರಣಿ, 
ದ್ಯುಮಣಿ, ಮಿತ್ರ, ಖಗ, ಭಗ, ಹರಿದಶ್ವ , ಅರ್ಕ, ಅಂಶುಮಾಲಿ, ಪ್ರಭಾಕರ, ತಪನ, 
ವಿಕರ್ತನ, ಪ್ರದ್ಯೋತನ, ಪತಂಗ, ಹರಿ, ವಿವಸ್ವಾನ್, ಚಿತ್ರಭಾನು, ಅಹಸ್ಪತಿ, 
ಸೂರ ಅರವಿಂದ ಬಂದು, ಸಹಸ್ರಮರೀಚಿಮಾಲಿನಿ, ಬ್ರಹ್ಮ , ಹಂಸ, 
ಅಂಶುಮಾನ್ ತಿಗ್ರಾಂಶು, ವಿಹಿರ, ವಿರೋಚನ, ದ್ವಾದಶಾತ್ಮ , ಸವಿತಾರ , 
ಇತ್ಯಾದಿಯಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ನೂರಾರು ಹೆಸರುಗಳ ಜಾ ಲ 
ಈ ಸೂರನಿಗೆ ಹೆಣೆಯಲ್ಪಟ್ಟಿತು, ಇದೇ ಜಾಡನ್ನನುಸರಿಸಿ, ಎಷ್ಟೋ ಹೆಸರು 
ಗಳನ್ನು ಕನ್ನಡೀಕರಣ ಮಾಡಿ ಕನ್ನಡಿಗರು ಜಗದಿಟ್ಟ , ಬೆಂಗದಿರ, ನಿಸಿವಗೆಯ , 
ತಾವರೆಗೆಳೆಯ , ಪೊಳ್ಳು, ನೇಸರು , ಆಗಸವಣಿ, ಪಗಲೆರೆಯ , ಬಿಸುಗದಿರ, ಬೆಂಗದಿರ 
ಪಲ್ಲಿಲಿ, ಜವನತಂದೆ, ಜಗುನೆಯಯ್ಯ ಇತ್ಯಾದಿಯಾಗಿ ಕರೆದರು, 
* ಈ ರೀತಿ ಉಪಾಸನಾದೇವತೆಯಾದ ಅವನನ್ನು ಪರಬ್ರಹ್ಮಪದವಾಚ್ಯನನ್ನಾಗಿ 
ಭಾವಿಸಿ ಉಪಾಸನೆ ಪ್ರಾರಂಭಿಸಿದ ಜನಾಂಗ ಸೌರರೆಂಬ ಹೆಸರು ಪಡೆದರು, ಭಾರ 
ತದ ಅನೇಕ ಕಡೆಗಳಲ್ಲಿ ಸೂರ ದೇವಾಲಯಗಳು ನಿರ್ಮಾಣಗೊಂಡವು. 


ಈಗ ಮುಲ್ತಾನವೆಂದು ಕರೆಯಲ್ಪಡುವ ಊರಿನ ಹೆಸರು - ಮೂಲಸ್ಥಾನ ? 
ಎಂದು. ಅದು ಏಳನೆಯ ಶತಮಾನದಲ್ಲಿ ಸೂಯ್ಯಾರಾಧಕರ ಕೇಂದ್ರವೆನಿಸಿತ್ತು . 
ಅಲ್ಲಿ ಒಂದು ಸೂರ ದೇವಾಲಯವಿತ್ತು , ಅಲ್ಲಿಗೆ ಭಾರತದಿಂದ ಅನೇಕ ಜನ ಸೂಯ್ಯಾ 
ರಾಧಕರು ಬರುತ್ತಿದ್ದರು ಆ ಊರಿನ ಐಶ್ವರ ವೃದ್ಧಿಗೆ ಆ ದೇವಾಲಯವೇ ಕಾರಣ 
ವಾಗಿತ್ತು , ಮಹಮ್ಮದ್ ಇಬನ್ ಅಲ್ಕಾಶಿಂ ಇಬನ್ ಅಲ್ ಮನಬ್ಬಿಹ್ ಎಂಬು 
ವನು ಆ ದೇವಾಲಯವನ್ನು ಹಾಳುಗೆಡವಿದ, ಈ ಮುಲ್ತಾನಿಗೆ ಕಾಶ್ಯಪುರ ಎಂಬ 
ಹೆಸರೂ ಇತ್ತು . ಸೂರ್ಯನು ಕಶ್ಯಪನ ಮಗನೆಂಬ ಕಾರಣದಿಂದ ಆ ಊರಿಗೆ 
ಈ ಹೆಸರು , 


ಕಾಶ್ಮೀರದ ಶ್ರೀನಗರದ ಬಳಿಯಲ್ಲಿ ಸೂರ ದೇವಾಲಯವೊಂದಿತ್ತು , ಇದೂ 
ಕೂಡ 7 ನೇ ಶತಮಾನದಲ್ಲಿ ಅಲ್ಲಿ ಆಳುತ್ತಿದ್ದ ಕಾರ್ಕೊಟಕ ವಂಶದ ಅರಸರ 
ಕಾಲದ್ದಾಗಿದೆ. ಕ್ರಮೇಣ ಅದೂ ಮೇಚ್ಛರಿಂದ ಹಾಳಾಯಿತು. 

ಪ್ರಪಂಚದ ಪ್ರಖ್ಯಾತವಾದ ಸೂರ ದೇವಾಲಯವಿರುವುದು ಒರಿಸ್ಸಾ ರಾಜ್ಯದ 
ಪೂರಿ ಜಿಲ್ಲೆಯಲ್ಲಿನ ಕೋಣಾರ್ಕದಲ್ಲಿ ಈ ದೇವಾಲಯ ಪೂರಿಯಿಂದ ಈಶಾನ್ಯಕ್ಕೆ 

ಸಿದ್ದಗಂಗಾ 


32 


೨೦ ಮೈಲುಗಳ ದೂರದಲ್ಲಿ ಸಮುದ್ರದ ದಂಡೆಯಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿದೆ. 
ಈ ದೇವಾಲಯವನ್ನು ಗಂಗವಂಶದ ಒಂದನೇ ನರಸಿಂಹನು ಕ್ರಿ . ಶ 1238 - 1284 
ರ ಅವಧಿಯಲ್ಲಿ ಕಟ್ಟಿಸಿದನು. ಈ ದೇವಾಲಯದ ವಾಸ್ತು ಕ್ರಮವು ವಿಶ್ವದ ಅನೇಕ 
ಕಲಾವಿಮರ್ಶಕರ ಶ್ಲಾಘನೆಗೆ ಕಾರಣವಾಗಿದೆ. ಇದರ ಶಿಲ್ಪಿ ವಿಷ್ಣು ಮಹಾರಾಣಿ 24 
ಚಕ್ರಗಳ ಭವ್ಯ ರಥವೊಂದನ್ನು ಏಳು ಬಲಶಾಲಿ ಅಶ್ವಗಳು ಎಳೆಯುತ್ತಿರುವ ಹಾಗೆ 
ಪೂರ್ವಾಭಿಮುಖವಾಗಿ ಈ ದೇವಾಲಯವು ನಿಮಾರ್ಣಗೊಂಡಿದೆ. ಸೇವಕರು , ಉಷೆ, 
ಪ್ರತ್ಯಷರೊಡನೆ ಮಂದಹಾಸದಿಂದ ಕಂಗೊಳಿಸುವ ಸಮಭಂಗಿಯಲ್ಲಿ ಸೂರಮೂರ್ತಿ 
ಪ್ರತಿಷ್ಠಿತಗೊಂಡಿದೆ. 

ದಕ್ಷಿಣ ಭಾರತದಲ್ಲಿಯೇ ಅಪೂರ್ವವಾದ ಒಂದೇ ಒಂದು ಸೂರದೇವಾಲಯವಿರು 
ವುದು ತಂಜಾವೂರು ಜಿಲ್ಲೆಯಲ್ಲಿನ ಮಯೊರಂ- ಕುಂಭಕೋಣಂಗಳ ಮಧ್ಯದಲ್ಲಿರುವ 
( ಅಡುದುರೈ ' ರೈಲು ನಿಲ್ದಾಣಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿ ಸೂಯ್ಯನಿರುವ 
ಗರ್ಭಗುಡಿಯ ಸುತ್ತಲೂ ನವಗ್ರಹಗಳ ಪುಟ್ಟ ಗುಡಿಗಳಿವೆ. ದೇಗುಲವು ಪುಟ್ಟದಾಗಿ 
ದ್ದರೂ ಸುಂದರ ಕಲಾಕೃತಿಯಿಂದ ಕೂಡಿದೆ. ದೇಗುಲದ ಹೊರಭಾಗದಲ್ಲಿ ಸಪ್ತಾಶ್ವಗಳ 
ಸುಂದರ ಶಿಲಾಮೂರ್ತಿಗಳಿವೆ. ಈ ದೇಗುಲವನ್ನು ಒಂದನೇ ಕುಲೋತ್ತುಂಗ ಚೋಳನು 
ಕ್ರಿ . ಶ 1070 - 1118 ರ ಅವಧಿಯಲ್ಲಿ ಕಟ್ಟಿಸಿದನೆಂದು ಅಲ್ಲಿರುವ ಶಾಸನ ಸಾಹಿತ್ಯ 
ಸಾರುವುದು, ಮಂದಿರದ ಹೊರ ಭಾಗದಲ್ಲಿರುವ ಕೊಳವನ್ನು ಸೂರ್ಯಪುಷ್ಕರಣಿ 
ಯೆಂದು ಕರೆಯಲಾಗುತ್ತಿದೆ. ಈ ದೇಗುಲದ ಸರದೇವನನ್ನು ಶಿವಸೂತ್ಯನಾರಾ 
ಯಣ' ಎಂದು ಕರೆಯುತ್ತಿರುವುದೊಂದು ವೈಶಿಷ್ಟವಾಗಿದೆ. 
- ಹಿಂದೂ ಜನಾಂಗದಲ್ಲಿಯೇ ಸೂರ್ಯಾರಾಧನೆಯ ಪರಂಪರೆ ಬೆಳೆದು ಬಂದಿದೆ 
ಯೆಂದೇನೂ ಅಲ್ಲ, ಪ್ರಾಚೀನ ಪ್ರಪಂಚದ ಅನೇಕ ಜನಾಂಗಗಳಲ್ಲಿ ಸೂರ್ಯಾ 
ರಾಧನೆ ಕಂಡು ಬರುತ್ತದೆ. ಮೆಕ್ಸಿಕೊ , ಜಪಾನ್ , ಪರ್ಷಿಯಾ ಕೊಲ್ಲಿಯ ಪ್ರದೇಶ 
ಗಳಲ್ಲಿ ಸೂರ್ಯಾರಾಧನೆ ಪ್ರಚಾರದಲ್ಲಿತ್ತು . ಯಹೂದಿಗಳಲ್ಲೂ ಸೂರ್ಯಾರಾಧನೆ 
ವ್ಯಾಪಕವಾಗಿತ್ತು . ಕೋಪರ್ನಿಕಸ್ ತತ್ವಜ್ಞಾನಿಯ ಪ್ರಬಂಧಗಳಲ್ಲಿ ಸೂರ್ಯದೇವನ 
ವಿಚಾರವಾಗಿ ಪೌ ರಾ ಣಿ ಕ ಶೈಲಿಯಲ್ಲಿ ಬರೆಯಲ್ಪಟ್ಟ ಅನೇಕ ಮಾತುಗಳನ್ನು 
ನೋಡಬಹುದಾಗಿದೆ 


- “ಸೂರನು ಜ್ಯೋತಿರ್ಮಯವಾದ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾಗಿ ಸುತ್ತಲೂ 
ಪರಿಭ್ರಮಿಸುವ ತಾರಾಮಂಡಲಗಳನ್ನು ಆಳುತ್ತಾನೆ. ವಿಶ್ವವೆಂಬ ದೇವಮಂದಿರವನ್ನು 
ಜ್ಯೋತಿರ್ಮಯವಾಗಿ ಮಾಡುವ ಸಲುವಾಗಿ ಸೂಯ್ಯನು ಈ ಮಂದಿರದ ಕೇಂದ್ರದಲ್ಲೇ 
ವಿರಾಜಮಾನನಾಗಿದ್ದಾನೆ. ಜಗತ್ತಿಗೆ ಅನ್ನದಾಯಕವಾದ ವೃಷ್ಟಿಗೆ ಕಾರಣ , ದ್ಯಾವಾ 
ಪೃಥಿಗಳ ದಾಂಪತ್ಯ ಮತ್ತು ಸೂರದೇವನ ಅನುಗ್ರಹ- ಇಂತಹ ವರ್ಣನೆಗಳು ಕೋಪ 
ಜನವರಿ 1982 


33 


ರ್ನಿಕಸನ ಕೃತಿಗಳಲ್ಲಿ ಹೇರಳವಾಗಿ ದೊರಕುತ್ತವೆ. ಅವನ ಈ ಕೆಳಗಿನ ಮಾತಗಳನ್ನು 
ನೋಡಿ: 

" In the middle of all Dwells the Sun , who in 
deed - in this most beautiful temple would place the 
torch in any other or better place than one whence it 
can illuminate the whole at tie same time and thus, 
Rightly in as much as the sun . Sitting on a throne , 
Governs the Circumambient family of stars ....We 
find , therefore , under this orderly arrangement, a 
wonderful symmetry in the univerese , and a definite 
relation of harmony in the motion and Magnitude of 
orbs of a kind it is not possible to obtain in any other 
way" . 

ಹೀಗೆಸೂರ, ಆತನ ಅದ್ಯತಶಕ್ತಿ , ಜಗದ ಸಮಸ್ತ ಕ್ರಿಯೆಗಳಿಗೆ ಪ್ರೇರಕವಾದ 
ಮಹಾಶಕ್ತಿಯಾಗಿ ಬಿಡಿಸಲಾಗದ ಕಗ್ಗಂಟಿನಂತಿರುವ ಆತನ ಬಗೆಗೆ ಎತ್ತಿ ಕೈಮುಗಿಯು 
ತಲೇ ಜಗದ ಜನ ಎಂದಿನಿಂದ ಆರಾಧಿಸಿಕೊಂಡು ಬರುತ್ತಿದೆ, 

ಉತ್ತರಾಯಣ ಪುಣ್ಯಕಾಲವಂತೂ ಸೂರನಿಗೆ ಮೀಸಲಾದ ಋತುಮಾನ ಬದ 
ಲಾವಣೆಯ ಸಮಯದ ಒಂದು ಪ್ರಮುಖ ಹಬ್ಬವಾಗಿ ಎಂದಿನಿಂದಲೂ ಹಿಂದೂ 
ಜನಾಂಗ ಆಚರಿಸಿಕೊಂಡು ಬರುತ್ತಿದೆ ಎಂಬುದಂತೂ ಸತ್ಯ . ಹಿಂದೂ ಜನಾಂಗವು 
ಕಲ್ಪಿಸಿಕೊಂಡಿರುವ ಹಬ್ಬ ಹರಿದಿನಗಳು ಜನಾಂಗದ ಐಕ್ಯ , ಆಹಾರ ಬದಲಾವಣೆ, 
ಆರೋಗ್ಯನಿಯಮಪಾಲನೆ, ಉಡುಪುಗಳ ನವೀಕರಣೆ, ಬಂಧು ಬಾಂಧವ ಸ್ನೇಹ 
ಸಂಬಂಧ, ಈಶ್ವರ ನಿರ್ಮಿತ ಪ್ರಾಕೃತಿಕ ಭೌಗೋಳಿಕ ಸಂಪದದೊಡನೆ ಸ್ವರಮೇಳ 
ಗೊಳ್ಳುವಿಕೆಯೇ ಮುಂತಾದ ಐಹಿಕಸುಖಸಾಧನೆಗಳಿಗೆ ಕಾರಣಗಳಾದರೆ, ಮತ್ತೊಂದು 
ನಿಟ್ಟಿನಲ್ಲಿ ಧಾರ್ಮಿಕ ಶಾಂತಿ, ಮೋಕ್ಷ ಕಲ್ಪನೆಯೇ ಮೊದಲಾದ ಆಮುಷ್ಟಿಕ ಸುಖದ 
ಅನ್ವೇಷಣೆಗೂ ಕಾರಣಗಳಾಗಿವೆಯೆನ್ನಬಹುದು 


ಕಾಲಮಾನ, ಋತುಮಾನ, ಉದ್ಯೋಗ, ವ್ಯವಸಾಯ , ದೇವತೆಗಳು, ಪಿತೃ 
ಗಳು, ಪುರಾಣೋಕ್ತಪ್ರಸಿದ್ದ ಮ ಹಾ ಪುರು ಷ ರು , ಐತಿಹಾಸಿಕಭೂತಿಪುರುಷರು, 
ಮುಂತಾದವರನ್ನು ಕುರಿತು ಆಚರಿಸುವ ವರ್ಷಗಳೆನ್ನಬಹುದು. ಈ ಪರ್ವಗಳನ್ನು 
ಆಚರಿಸುವ ದಿನಗಳು, ವಿಧಾನ, ಫಲಗಳ ವಿಷಯದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ 
ವಿಪುಲಗ್ರಂಥರಾಶಿ ಮೈದಳೆದಿದ್ದರೂ ಕಾಲಕಾಲಕ್ಕೆ ಬೆಳೆದುಬಂದ ಈ ಸಾಹಿತ್ಯ ರಾಶಿಯಲ್ಲಿ 
34 

ಸಿದ್ದಗಂಗಾ 


ಎಷ್ಟೋ ಅವೈಜ್ಞಾನಿಕ ಮೂಢಕಲ್ಪನೆಗಳೂ ತಲೆದೋರಿರಬಹುದು, ಆದರೆ ಸಾಮಾ 
ಜಿಕ ಶಾಂತಿ , ಧಾರ್ಮಿಕಶುದ್ದಿ , ಸಾಂಸ್ಕೃತಿಕ ಅಭಿವೃದ್ಧಿ ಕಾರಣಗಳಿಂದ ತಬದ್ಧ 
ವಾಗಿ ಒಪ್ಪಬಹುದಾದ ಅಭಿಪ್ರಾಯಗಳನ್ನು ಸ್ವೀಕರಿಸಿ ಈ ಹಬ್ಬಗಳನ್ನು ಆಚರಿಸುವಲ್ಲಿ 
ಹಿಂದೂ ಸಂಸ್ಕೃತಿಯ ತರ್ಕಬದ್ಧವಾದ ವಿಚಾರಧಾರೆಯ ಅಂಶಗಳು ಗೋಚರಿಸದಿರ 
ಲಾರವು. ಕಾರ್ತಿಕಮಾಸದಲ್ಲಿ ದೀಪಾವಳಿಯನ್ನು ಮೂರು ದಿನ ಆಚರಿಸಿದಮೇಲೆ ಪುಷ್ಯ 
ಮಾಸದಲ್ಲಿ ಬರುವ ಉತ್ತರಾಯಣ ಪುಣ್ಯಕಾಲವೇ , ಭಾರತೀಯರ ಪ್ರಮುಖವಾದ 
ಪರ್ವದಿನ, ಈ ದಿನ ಮುಂಗಾರಿನ ಹೊಸ ಧಾನ್ಯಗಳು ಕೈಗೆ ಬಂದ ಸುಗ್ಗಿಯ ಸೊಗ 
ಸಿನ ಮೊದಲ ಪರ್ವದ ದಿನ. ಸೂರತೇಜ ಪ್ರಬಲಗೊಳ್ಳುವ ಪ್ರಥಮ ದಿನ 


ಉತ್ತರಾಯಣ ಪುಣ್ಯ ಕಾಲವು ಸೂರನು ಮಕರ ರಾಶಿಯ ಪ್ರವೇಶದಿಂದ ಒದಗಿ 
ಬರುವ ಕಾರಣ ಇದಕ್ಕೆ ' ಮಕರಸಂಕ್ರಮಣಪುಣ್ಯಕಾಲವೆಂದೂ ಕರೆದಿದ್ದಾರೆ. ಈ 
ಹಬ್ಬದ ಆಚರಣೆಯಲ್ಲಿ ಎಳ್ಳು - ಬೆಲ್ಲ - ಕಬ್ಬು -ಎಲಚಿ ಅಂದರೆ ಬೋರೆಹಣ್ಣು ಗಳಿಗೆ ಎಲ್ಲಿ 
ಲ್ಲದ ಪ್ರಾಶಸ್ತ್ರ , ಹೊಸ ಎಳ್ಳು , ಹೊಸ ಬೆಲ್ಲ ಬಲಿತಕಬ್ಬು , ಮಾಗಿದ ಎಲಚಿ 
ಒಂದೊಂದು ಆಹಾರವಸ್ತುವಿನಲ್ಲೂ ಒಂದೊಂದು ರೀತಿಯ ದೇಹ ಪೋಷಕ ವಸ್ತು ಗಳು 
ಕೂಡಿರುವುದರಿಂದ ಇವುಗಳನ್ನು ಪ್ರಸಾದವಾಗಿ ಸ್ವೀಕರಿಸಬೇಕೆಂಬ ಕಟ್ಟಳೆ ಇಲ್ಲಿದೆ. 
ಭಾರತೀಯರು ಯಾವ ಹೊಸಬೆಳಸನ್ನೂ ದೇವರಿಗೆ ಅರ್ಪಿಸುವುದರ ಮೂಲಕವೇ 
- ಅನಂಶರಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಏಕೆಂದರೆ ಇವೆಲ್ಲ ಪರಮಾತ್ಮನ ಪ್ರಸಾದ 
ರೂಪವಾಗಿ ನಮಗೆ ಲಭ್ಯವಾಗಿವೆ, ಎಂಬುದೇ ಇವರ ನಂಬುಗೆ. 


ಮಕರ ಸಂಕ್ರಮಣ ಬರುವುದು ಪ್ರತಿ ವರ್ಷ ಜನವರಿ 13 ಅಥವಾ 14ನೆಯ 
ತಾರೀಖುಗಳಂದು, ಸೌರಮಾನದರೀತ್ಸಾ ಈ ದಿನವನ್ನು ಪರಿಗಣಿಸುವುದರಿಂದ ಪುಷ್ಯ 
ಮಾಸದ ತಿಥಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾಗುತ್ತಿದ್ದರೂ ಇದು ಬರುವುದು ಪುಷ್ಯ 
ಮಾಸದಲ್ಲಿಯೇ , ಪುಷ್ಯಮಾಸ ಬರುತ್ತಲೇ ಸುಗ್ಗಿ ಪ್ರಾರಂಭ, ಸುಗ್ಗಿಯ ಸೊಬಗಿನ 
ಹಿಗ್ಗಿನಲ್ಲಿ ಹಿಂದೂಗಳು ಮೈಮರೆತು ಈ ಹಬ್ಬ ಆಚರಿಸುವುದಕ್ಕೆ ಇದೂ ಕಾರಣ , 
ಕಬ್ಬು ಪೂರ್ಣಬಲಿತು ತಿನ್ನಲು, ಆಲೆಯಾಡಲು ಯೋಗ್ಯವಾಗುವುದು, ಪುಷ್ಯಮಾಸ 
ದಲ್ಲಿಯೇ , ಎಳ್ಳು ಒಕ್ಕಲು ಮಾಡುವುದು ಈಗಲೇ , ಎಲಚಿಹಣ್ಣಾಗಿ ತಿನ್ನಲು 
- ಯೋಗ್ಯವಾಗುವುದೂ ಈಗಲೇ , ಹಿಂದೆ ಶ್ರೀರಾಮನಿಗೆ ಶಬರಿ ಕೊಟ್ಟ ಎಂಜಲು 
ಹಣ್ಣು ಎಲಚಿಯೇ , ವ್ಯವಸಾಯ ಲೋಕದಲ್ಲಿ ಜೋಳ- ಬತ್ತಗಳ ಒಕ್ಕಲನ್ನು ಮಕರ 
ಸಂಕ್ರಮಣದ ನಂತರವೇ ಮಾಡಬೇಕೆಂಬ ನಿಯಮ ಹಿಂದಿನ ಕಾಲದಲ್ಲಿತ್ತು , ಮಕರ 
ಸಂಕ್ರಮಣಕ್ಕೆ ಮೊದಲು ಒಕ್ಕಲು ಮಾಡಿದರೆ ಹುಲುಸಲ್ಲವೆಂದೂ , ಈಡಾಗುವುದಿಲ್ಲ 
ಎಂದೂ ವ್ಯವಸಾಯಗಾರರ ನಂಬುಗೆಯಾಗಿತ್ತು . ಈ ನಿಯಮವನ್ನು ಕೆಲವರು ಪಾಲಿಸ 
ದಿರಬಹುದು. ಬೆಳೆ ಹುಲುಸಾಗುವುದು, ಹೊಸ ಕಾಳು ರುಚಿಗಟ್ಟುವುದು ಸ್ವಲ್ಪ 
ಜನವರಿ 1982 

: 35 


ಮುಗಿದ ನಂತರವೇ ಎಂಬುದು ಎಲ್ಲರ ಅನುಭವ, ಹೊಸ ಜೋಳ ಹೊಸ ಅಕ್ಕಿ 
ಹೊಟ್ಟೆಗೆ ಹಿತವಲ್ಲ ಎಂಬುದನ್ನು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವ ಅಂಶ , 

ಇದೇನೇ ಇರಲಿ ಮಕರ ಸಂಕ್ರಮಣದಲ್ಲಿ ಎಳ್ಳಿಗೆ ಪ್ರಥಮ ಪ್ರಾಶಸ್ಕೃ ; ಅನಂತರ 
ಬೆಲ್ಲಕ್ಕೆ , “ ಎಳ್ಳು ಬೆಲ್ಲ ತಿಂದುಒಳ್ಳೆ ಮಾತಾಡು” ಎಂಬುದೇ ಈ ಹಬ್ಬದ ಸೂಕ್ತಿ 
ಒಳ್ಳೆಯ ಮಾತುಗಳಿಂದ ಜೀವನದಲ್ಲಿ ಉಂಟಾಗುವ ಲಾಭದಬಗೆಗೆ ಮನುಷ್ಯನಿಗೆ ಈ 
ಹಬ್ಬ ಎಚ್ಚರಿಸುತ್ತದೆ. ಎಳ್ಳು ಬೆಲ್ಲವನ್ನು ಬಂಧುಬಾಂಧವರಿಗೆಲ್ಲ ಬೀರುತ್ತ , ಒಳ್ಳೆ 
ಮಾತನಾಡಿ ಬಾಂಧವ್ಯದಲ್ಲಿ ನಿತ್ಯನೂತನತೆಯನ್ನು ಉಳಿಸಿಕೊಳ್ಳುವುದು ಎಲ್ಲೆಲ್ಲ 
ಕಂಡುಬರುತ್ತದೆ. ಒಳ್ಳೆಯ ಮಾತು ಸಮಾಜದಲ್ಲಿ ನಿತ್ಯನೂತನತೆಯನ್ನು ಉಳಿಸಿಕೊಳ್ಳು 
ವುದು ವಿಶ್ವಾಸವನ್ನು ಬೆಳಸಿಕೊಳ್ಳುವುದು, ಒಳ್ಳೆಯ ಮಾತುಗಳು ಸಮಾಜದಲ್ಲಿ ಸತ್ಪರಿ 
ಣಾಮ ಬೀರಬಲ್ಲದು. ( ಅಯಾ ಎಂದರೆ ಸ್ವರ್ಗ ಎಲವೋ ಎಂದರೇ ನರಕ'' ಎಂಬ 
ಬಸವಣ್ಣನ ಮಾತನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು. ಅಯ್ಯಾ ಜೀಯಾ ಎಂಬ ಮಾತು 
ಗಳು ಏರಿದ ಮನುಷ್ಯನವು ; ಎಲವೊ ಎಂಬ ಮಾತು ಇಳಿದ ಮನುಷ್ಯನವು, ಮೃದು 
ವಚನ ಸಕಲ ಜಪ, ಮೃದುವಚನ ಸಕಲತ , ಈ ಎಚ್ಚರಿಕೆ ಮಕರಸಂಕ್ರಾಂತಿಯ 
ಎಚ್ಚರಿಕೆಯಲ್ಲದೆ ಮತ್ತೇನು ? 
ನುಡಿದರೆ ಮುತ್ತಿನ ಹಾರದಂತಿರಬೇಕು ; ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರ 

ಬೇಕು 
ನುಡಿದರೆ ಸ್ಪಟಿಕದ ಶಲಾಕೆಯಂತಿರಬೇಕು ; ನುಡಿದರೆ ಲಿಂಗವಚ್ಚಿ ಅಹುದಹುದೆನ 

ಬೇಕು 
4 ನುಡಿಯೊಳಗಾಗಿ ನಡೆಯದಿದ್ದರೆಕೂಡಲಸಂಗಮದೇವನೆಂತೊಲಿವನಯ್ಯಾ ? 

ಸಮಾಜ ಸಂಸ್ಕೃತಿಯೊಡನೆ ಸುಸಂಸ್ಕೃತನಾಗಿ ಒಡವೆರೆದು ಜೀವಿಸುವುದೇ 
ಧರ್ಮದ ಮುಖ್ಯ ಸಂದೇಶ. ಧರ್ಮವು ವ್ಯಕ್ತಿ ವ್ಯಕ್ತಿಗಳ ಮಧುರ ಬಾಂಧವ್ಯವನ್ನು 
ಕುದುರಿಸಿ ಕೂಡಿ ಬಾಳುವಂತೆ ಮಾಡುವುದು. ಇದೇ ಸಂಕ್ರಮಣ ಪುಣ್ಯಕಾಲದ 
ಅಮರ ಸಂದೇಶ, ಒಡೆದು ಬಾಳುವುದು ಧರ್ಮದ ಲಕ್ಷಣವಲ್ಲ, ಯತೋ ಅಭ್ಯು 
ದಯ ನಿಶ್ಯ ಸಸ್ಸಿದ್ದಿ : ಸಧರ್ಮಃ” ಎಂಬುದು ಧರ್ಮಪದದ ಸೂತ್ರ. 
( ಎಳ್ಳು ಉತ್ತರಾಯಣ ಪುಣ್ಯಕಾಲದಲ್ಲಿ ಬಳಸಲ್ಪಡುವ ಅತಿಮುಖ್ಯ ಧಾನ್ಯ , 
ವಿಶೇಷವೆಂದು ಹಿಂದೆ ತಿಳಿಸಿದೆ. ಎಳ್ಳಿನ ದಾನ, ಎಳ್ಳನ್ನು ತಲೆಯ ಮೇಲಿಕ್ಕಿ ಸ್ನಾನ 
ಮಾಡುವುದು, ಮಕ್ಕಳನ್ನು ಹಸೆಯ ಮೇಲೆ ಕುಳ್ಳಿರಿಸಿ ಎಳ್ಳು ಸುರಿಯುವಿಕೆ, ಎಳ್ಳಿನ 
ಎಣ್ಣೆಯ ದೀಪಮುಡಿಸುವಿಕೆ, ಎಳ್ಳಿನ ಎಣ್ಣೆ ಪೂಸಿಕೊಂಡು ಸ್ನಾನಮಾಡುವಿಕೆ, ಬೆಲ್ಲ 
ದೊಡನೆ ಅದನ್ನು ತಿನ್ನುವಿಕೆ ಹೀಗೆ ಎಲ್ಲೆಲ್ಲೂ ಎಳ್ಳಿನ ಪ್ರತಾಪವೇ ಪ್ರತಾಪ ಈ ಹಬ್ಬ . 
ದಲ್ಲಿ , ಕಾರಣ ಎಳ್ಳು ಅನೇಕ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಬಹರುಚಿಕರವಾದ 
36 

ಸಿದ್ದಗಂಗಾ 


ಧಾನ್ಯ ವಿಶೇಷ . ಅಲ್ಲದೆ ಔಷಧಿಯೂ ಹೌದು, ಕೆಲವು ರೋಗಗಳನ್ನು ತಡೆಗಟ್ಟುವ 
ಶಕ್ತಿ ಈ ಎಣ್ಣೆಗಿದೆ ಎಂದು ಹೇಳಲಾಗುತ್ತಿದೆ. ಶೈತ್ಯದ ಉಪಶಮನಕ್ಕೆ ಎಳ್ಳು ಕೂಡ 
ಒಂದು ಸಾಧಕವಾದ ಆಹಾರ, ಹೋಮದಲ್ಲಿ ಹಾಕುವ ಎಳ್ಳಿನ ಧೂಮದಲ್ಲಿ ಕ್ರಿಮಿ 
ನಾಶಕ ಶಕ್ತಿಯಿದೆ ಎನ್ನುವರು. ದೀಪಕ್ಕೆ , ಅಭ್ಯಂಜನ ಸ್ನಾನಕ್ಕೆ , ತರ್ಪಣಕ್ಕೆ , ತಿಂಡಿ 
ತೀರ್ಥಗಳಿಗೆ ನಮ್ಮ ಪ್ರಾಚೀನರು ಎಳ್ಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರು. 

ಚಾವುಂಡರಾಯನ 'ಲೋಕೋಪಕಾರ' ಗ್ರಂಥದಲ್ಲಿ ನೂರಾರು ಔಷಧಗಳಿಗೆ 
ಎಳ್ಳು ಮತ್ತು ಎಳ್ಳೆಣ್ಣೆಯ ಪ್ರಯೋಗವನ್ನು ಹೇಳಲಾಗಿದೆ. ಅಪ್ಪಟ ಎಳ್ಳೆಣ್ಣೆ ಪೌಷ್ಟಿಕ 
ಖಾದ್ಯ ತೈಲ. ವಿಜಯನಗರದ ಕೃಷ್ಣದೇವರಾಯನು ಎಳ್ಳೆಣ್ಣೆಯನ್ನು ಮೈಗೆ ಚೆನ್ನಾಗಿ 
ತಿಕ್ಕಿಕೊಂಡು ವ್ಯಾಯಾಮ ಮಾಡಿ, ಆಮೇಲೆ ಸ್ನಾನ ಮಾಡುತ್ತಿದ್ದನೆಂದು ತಿಳಿದು 
ಬರುವುದು ಎಳ್ಳಿನ ಬಳಕೆಯು ಕೇವಲ ಹಿಂದೂಗಳ ಧಾರ್ಮಿಕ ಬಳಕೆಯಲ್ಲಷ್ಟೇ 
ಅಲ್ಲ, ಪ್ರಾಚೀನ ಗ್ರೀಕರು, ರೋಮನ್ನರು ಕೂಡ ಕೆಲವು ಧಾರ್ಮಿಕ ಬಳಕೆಯಲ್ಲಿ 
ಎಳ್ಳನ್ನು ಬಳಸುತ್ತಿದ್ದರೆಂದು ತಿಳಿದುಬರುತ್ತದೆ. 


YEN 


ಏನೇ ಇರಲಿ ಭಾರತ ಮಟ್ಟದಲ್ಲಿ ಎಳ್ಳನ್ನು ಮಿಕ್ಕಿಸುವ ಇನ್ನೊಂದು ಧಾನ್ಯ 
ಹುಟ್ಟಲಿಲ್ಲವೆಂದು ತೋರುತ್ತದೆ. ಕೆಲವು ದೇವರಿಗೆ ಎಳ್ಳಿನ ಚಿಗಳಿಯಿಲ್ಲದಿದ್ದರೆ 
ಯಾವ ವರವನ್ನೂ ಕೊಡವು. ಕನ್ನಡನಾಡಿನ ಸುಪ್ರಸಿದ್ದ ಸಿಹಿತಿಂಡಿಯಾದ ಕರಜಿ 
ಕಾಯಿಗೆ ಎಳ್ಳು ಬೇಕೇಬೇಕು. ಚೆಕ್ಕುಲಿಗೆ ಎಳ್ಳು ಬೀಳದಿದ್ದರೆ ರುಚಿಯಾಗದು. 
ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿಗೆ ಎಳ್ಳು ಪುಡಿ ಹಾಕಿ ಮಾಡಿದ ಬದನೇಕಾಯಿ ಇಡಿ 
ಕಾಯಿಪಲ್ಯ ಎಳ್ಳಿನ ಕರಂಡಿ, ಕೆನೆಮೊಸರು ಇಷ್ಟು ಸೇರಿದಾಗ ಜಿಹ್ವಾಚಾಪಲ್ಯವೇ 
ಕೆರಳಿಬಿಡುವುದು, ಆದರೆ ತಿನ್ನುವವನ ಜಠರದಲ್ಲಿ ಸಾಕಷ್ಟು ಜೀರಕ ರಸವಿರಬೇಕು 
ಮಾತ್ರ , ಎಳ್ಳಿನೆಣ್ಣೆಯಲ್ಲಿ ಮಾಡಿದ ಒಗ್ಗರಣೆಯ ರುಚಿ ಇನ್ಯಾವುದಕ್ಕೆ ಬಂದಿತು ? 
ಎಣ್ಣೆ ಎಂಬ ಶಬ್ದ ಹುಟ್ಟಿರುವುದೇ ಎಳ್ - ನೆಯ ಎಂಬುದರಿಂದ ಎಳ್ಳಿನ ನೆಯ 
ಅಂದರೆ ಸ್ನಿಗ್ಧ ಪದಾರ್ಥವೇ ಎಳ್ಳನೆಯ , ಎಳ್ಳನೆ- ಎಣ್ಣೆ ಆಗಿ ಈಗ ಪ್ರಚಲಿತವಿರುವ 
ಎಣ್ಣೆಗಳಿಗೆಲ್ಲ ಮಾತೃ ಸ್ವರೂಪವಾಗಿದೆ ಈಗ, ಎಳ್ನೆಯ ಸ್ಥಾನವನ್ನು ಕಡಲೆಕಾಯಿ 
- ಆಕ್ರಮಿಸಿ ಕಡಲೆಕಾಯಿ ಎಣ್ಣೆ ಆಗಿದೆ. ಇದರಂತೆ ಕೊಬ್ರಿ ಎಣ್ಣೆ , ಹರಳೆಎಣ್ಣೆ , 
ಹೊಂಗೆಎಣ್ಣೆ -ಎಣ್ಣೆ ಎಣ್ಣೆ ಎಣ್ಣೆಗಳ ಈ ಅವಾಂತರದಲ್ಲಿ ಎಳನೆಯ ಏಲ್ಲೊ ಮೂಲೆಗೆ 
ಸೇರಿ ಹೋಗಿದೆ . ಕಾಲಾಯ ತಸ್ಯೆ ನಮಃ 

ಕನ್ನಡದಲ್ಲಷ್ಟೇ ಅಲ್ಲ, ಸಂಸ್ಕೃತದಲ್ಲೂ ಎಳ್ಳಿಗೇ ಪ್ರಾಶಸ್ಯ , ಸಂಸ್ಕೃತದಲ್ಲಿ ಎಳ್ಳಿಗೆ 
“ತಿಲೆ' ಎಂದು ಹೆಸರು. ತಿಲಸಂಬಂಧದ ರಸವೇ “ತೈಲ”, ಅಲ್ಲಿಯಾ ಎಲ್ಲ ಧಾನ್ಯ 
ರಸಗಳಿಗೂ ತೈಲವೆಂಬ ಹೆಸರೇ ಬಂದು ಹೋಗಿದೆ. ಶೃಂಗಾಮಲಕ ತೈಲ, ಸುಗಂಧ 
ತೈಲ, ಬ್ರಾಡ್ಮಿ ತೈಲ - ಇತ್ಯಾದಿ ಇತ್ಯಾದಿ, ಸ್ವಲ್ಪ ಬದಲಾವಣೆಯೊಂದಿಗೆ ಹಿಂದೀ 
ಜನವರಿ 1982 

37 


ಉರ್ದು ಇತ್ಯಾದಿ ಭಾಷೆಗಳಲ್ಲಿ ತೇಲ್ಆಗಿಹೋಯಿತು ಏನೇ ಆದರೂ (ತಿಲ' ದ 
ಹೆಸರಿನ ಮೇಲೆ ತೆರೆಯೆಳೆಯಲು ಯಾವುದೂ ಸಮರ್ಥವಾಗಲಿಲ್ಲ. 


ಸಾಹಿತ್ಯಲೋಕದಲ್ಲಿ ಎಳ್ಳಿನ ರೂಪಕ, ಉಪಮಾನಗಳಿಗೆ ಲೆಕ್ಕವಿಲ್ಲ. ಪರಮಾ 
ತೃನ ನಿಲವನ್ನು ಸೂಚಿಸುವಲ್ಲಿ ಮಹಾದೇವಿಯಕ್ಕ ಆಲದಮರೆಯ ತೈಲದಂತೆ ಭಾವದ 
ಮರೆಯಲ್ಲಿ ಬ್ರಹ್ಮನಿದ್ದಾನೆನ್ನುತ್ತಾಳೆ. ( ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತೆ ಆಯಿತ್ತೆನ್ನ 
ಭಕ್ತಿ ' ಎನ್ನುತ್ತಾರೆ ಬಸವಣ್ಣನವರು, ತಿಲದಮರಯ ತೈಲವನರೆದು ಕಾಂಬ ತೆರನಂತೆ 
ಎಂದಿದ್ದಾರೆ ಮೊಳಿಗೆಮಾರಯ್ಯ ಶರಣರು. ಪ್ರಭುದೇವರು ಎಂಗೆ ಪರಿಮಳವೇಧಿಸಿ 
ದಲ್ಲದೆ ಎಣ್ಣೆಗೆ ಪರಿಮಳಬಾರದು' ಎನ್ನುತ್ತಾರೆ. 

ಜಾನಪದ ಸಾಹಿತ್ಯದಲ್ಲಂತೂ ಎಳ್ಳಿನ ಘನತೆಗೌರವಗಳು ಮುಗಿಲೆತ್ತರಕ್ಕೇರಿವೆ 
ಎಳ್ಳು ಹೂವಿನ ಸೀರಿ | ಬೆಳ್ಳಿ ಕಾಲುಂಗುರ, 
ಹಳ್ಳದ ನೀರು ತರುತಾಳೆ | ಹಳ್ಳದ ನೀರು ತರುತಾಳೆ | ನನ್ನ ಗೆಳತಿ, 
ಹಳ್ಳಿ ಗೌಡರ ಹಿರಿಮಗಳು | 
ಎಳ್ಳು ಹೂವಿನ ಸೀರಿ ಕೊರಳಾಗ ಚಿಂತಾಕು | 
ಇರುಳು ಬಂದಿತ್ತು ಇಳಿದಾಳು | ಇರುಳು ಬಂದಿತ್ತು ಇಳಿದಾಳ ನನಗೆಳತಿ ! 
ಅರಳೆಲೆ ಮಗನ ಹೆಸರೇನೆ | 
ಎಳು ಬೆಳಿಯೋನಾಡು | ಸಣರಿಗೆ ಒಳನಾಡು 
ಎಳ್ಳು ಬೆಳೆಯೋದು ಕನಕಗಿರಿ | ಎಳ್ಳು ಬೆಳೆವಂತ ಕನಕಗಿರಿ 1 ರಾಜ್ಯವ 
ಮತ್ತೆ ಸೋತಾನ ದೊರೆಯ ಮಗ |, 


ಏಳುತಲೆ ನಾನೆದ್ದು ಹಾಸ್ಯಾರ ನೆನದೇನು ! 
ಎಳ್ಳು ಜೀರಿಗೆ ಬೆಳೆವಂಥ ! ಎಳ್ಳು ಜೀರಿಗೆ ಬೆಳೆಯೊಳ ಭೂಮಿತಾಯ ! 
ಎಷ್ಟೋಂದುಗಳಿಗಿ ನೆನೆದೇನು|| 


- ಹೀಗೆ ನೂರಾರು ಸಾವಿರಾರು ಪದ್ಯಗಳಲ್ಲಿ ವಚನಗಳಲ್ಲಿ ಎಳ್ಳಿನ ಮಹತ್ತು 
ಬೃಹತ್ತುಗಳು ಪ್ರಕಟವಾಗಿರುವುದು ಕಂಡುಬರುವುದು. ಗಾದೆಗಳಲ್ಲಿ ಪಡಿ ಮಡಿಗಳಲ್ಲಿ 
ಮೈಮೇಲಿನ ಗುರುತು ಚಿಹ್ನೆಗಳನ್ನು ಹೇಳುವಲ್ಲಿ ಎಳ್ಳಿನ ಹೋಲಿಕೆಗೆ ಮಿತಿಯಿಲ್ಲ. 
ದೃಷ್ಟಾಂತಕ್ಕೆ ಕೊನೆಯಿಲ್ಲ. 

: ಎಳ್ಳು ಒಣಗಿದರೆ ಎಣ್ಣೆ ಬಂತು - ನೀ ಒಣಗಿ ದರೇನು ಬಂತು ” 
(( ಎಳ್ಳು ಕಿತ್ತು ಹುಳ್ಳಿ ಹಾಕಿದವನಂತೆ, ” 
38 

ಸಿದ್ದಗಂಗಾ 


( ಎಳ್ಳಿನೊಳಗೆ ಇಲ್ಲವೇ ಎಣ್ಣೆ ಎಳ್ಳು ಹಾಕಿದರೆ ಸಿಡಿಯುವಂಥ ಜ್ವರ” ಎನ್ನು 
ತ್ತಾರೆ. ಮಾತನಾಡುವಾಗ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆನ್ನುವುದನ್ನು ( ಎಳ್ಳು 
ಕಾಳು ಮುಳ್ಳಮೊನೆ ” ಎಂಬಮಾತು ಬಳಸುತ್ತಾರೆ. ಏನಾದರೂ ತನ್ನಲಿಲ್ಲವೆನ್ನುವಾಗ 
* ಎಳ್ಳಷ್ಟೂ ಇಲ್ಲ ' ( ಎಳ್ಳನಿತಿಲ್ಲ ” ಎನ್ನುತ್ತಾರೆ. ಸಂಸ್ಕೃತದಲ್ಲಿ ಇದನ್ನೇ ತಿಲಪ್ರಾಯ 
ತಿಲಮಾತ್ರ , ತಿಲವತ್ , ತಿಲೋಪಮ್ಮ , ತಿಲಸದೃಶ ಇತ್ಯಾದಿ ಇತ್ಯಾದಿ ಹೇಳುತ್ತಾರೆ. 

ಹಣೆಯ ಮೇಲೆ ತಿಲದ ಆಕಾರದಲ್ಲಿ ಚುಕ್ಕೆ ಇಟ್ಟುಕೊಳ್ಳುವುದಕ್ಕೆ “ ತಿಲಕ ” 
ಎನ್ನುವರು. ಇದರ ಸಂಕೇತವಾಗಿಯೇ ಶ್ರೇಷ್ಠತೆಯನ್ನು ಹೇಳುವಲ್ಲಿ ತಿಲಕಪ್ರಾಯ , 
ತಿಲಕಸದೃಶ, ಮಂತ್ರಿತಿಲಕ, ಯತಿಕುಲತಿಲಕ, ಇ ತ್ಯಾ ದಿ ಯಾ ಗಿ ಹೇಳುವರು. 
ತೆನ್ನಾಲಿ ರಾಮಕೃಷ್ಣನು ತನ್ನೊಡನೆವಾದಿಸಬಂದ ಪ್ರತಿವಾದಿ ಭಯಂಕರನಿಗೆ ತನ್ನ ಬಗ 
ಲೊಳಗಿನ ಗಂಟನ್ನು ಕುರಿತು (೧ ತಿಲಕಾಷ್ಠ ಮಹಿಷಬಂಧನ ಗ್ರಂಥ ?” ಎಂದನಂತೆ 
ಅದನ್ನು ಕೇಳಿಯೇ ಪ್ರತಿವಾದಿ ಬೆಪ್ಪಾಗಿ ಹೋದನಂತೆ ದೇಹದ ಮೇಲಿನ ಕಪ್ಪು ಚುಕ್ಕೆ 
ಯನ್ನು ತಿಲಕಾಲಿಕ ” ಎಂದು ಕರೆದರು. 

ಲಾಕ್ಷಣಿಕರು ವಿಶ್ರಾಲಂಕಾರ ಹೇಳುವಾಗ ತಿಲತಂಡುಲವತ್ ಸಂಸ್ಪಷಿಃ ಎನ್ನು 
ತಾರೆ, ಷೋಡಶದಾನಗಳಲ್ಲಿ ಗೋ -ಭೂಮಿಗಳನಂತರ $ ತಿಲ ” ವೇ ಮೂರನೆಯ 
ವಸ್ತು , ದಶಧಾನ್ಯಗಳಲ್ಲಿ ತಿಲವೇ ಮೊದಲನೆಯದು ಎಳ್ಳು ಬೆಳೆವ ಹೊಲಕ್ಕೆ ತೈಲೀನ 
ವೆಂದು ಹೆಸರು. ತೈಲಿಕ ಎಂದರೆ ಎಳ್ಳುಹಿಂಡಿ, ತೈಲಿಗ ಎಂದರೆ ಎಳ್ಳಿನ ಎಣ್ಣೆ ತೆಗೆಯು 
ನವ. ಹೀಗೆ ಎಳ್ಳು ಎಳ್ಳಿನ ಪದಾರ್ಥಗಳು ಜೀವನದಲ್ಲಿ ಹಾಸುಹೊಕ್ಕಾಗಿ ಮಹತ್ವದ 
ಸ್ಥಾನವನ್ನಾಕ್ರಮಿಸಿರುವುದು ಅತ್ಯಂತ ಕುತೂಹಲಕಾರಿ ಅಂಶ, ಯಾವ ಧಾನ್ಯಕ್ಕೂ 
ಇಲ್ಲದ ಪ್ರಾಶಸ್ಯ ಭಾರತೀಯ ಸಾಹಿತ್ಯದಲ್ಲಿ ಜನಜೀವನದಲ್ಲಿ ಎಳ್ಳಿಗೆ ಕಂಡುಬರುತ್ತದೆ. 
ಸಂಸ್ಕ ತಪ್ರಿಯರಾದ ಅನೇಕ ವೃದ್ಧ ಪಿತಾಮಹರು ಅದರ ಸಂಬಂಧದ ವಸ್ತುಗಳಿಗೆ ತಿಲ, 
ತಿಲಕ, ತಿಲಮಾತ್ರ , ತಿಲಸದೃಶ, ತಿಲತರ್ಪಣ, ತಿಲೋದಕ, ತಿಲಾಂಜಲಿ, ತಿಲ 
ತಂಡುಲ, ತೈಲೀನ, ತಿಲಕಾಲಿಕ, ತಿಲೋಪನ, ತಿಲಸದೃಶ, ತೈಲ ಇತ್ಯಾದಿ ಇತ್ಯಾದಿ 
ಕರೆದಿದ್ದಾರೆ. 


ಮಕರ ಸಂಕ್ರಮಣ ಅಥವಾ ಉತ್ತರಾಯಣ ಪುಣ್ಯಕಾಲದಲ್ಲಿ ಆಸೇತು ಹಿಮಾ 
ಲಯದವರೆಗೆ ಆಚರಿಸುವ ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ಭಿನ್ನತೆ ಕಂಡುಬಂದರೂ , ಮೂಲ 
ಮಂತ್ರವೊಂದೇ , ಇದು ಋತು ಬದಲಾವಣೆಯ ಕಾಲದ ಸೂಯ್ಯಾರಾಧನೆಯ ಹಬ್ಬ . 
ತಮಿಳುನಾಡಿನಲ್ಲಿ ಇದನ್ನು ' ಪೊಂಗಲ್ ' ಎನ್ನುತ್ತಾರೆ, ಪೊಂಗಲ್ ಎಂದರೆ ಉಕ್ಕುವುದು 
ಹೊಮ್ಮುವುದು ಎಂದು ಅರ್ಥ, ಸುಗ್ಗಿ ಯ ಸಮಯದಲ್ಲಿ ಧಾನ್ಯಾದಿಗಳಿಂದ ಮನೆ. 
ಮನಗಳೆಲ್ಲ ಉಕ್ಕುತ್ತಿರುವಾಗ ಆ ಚ ರಿ ಸುವ ಹಬ್ಬವಾದ್ದರಿಂದ ಇದು ಅವರಿಗೆ 
ಪೊಂಗಲ್ , ಅವರು ಸಂಕ್ರಾಂತಿಯ ಸಮಯದಲ್ಲಿ ಸೂಯ್ಯನನ್ನು ವಿವಿಧರೂಪದಲ್ಲಿ 
ಪೂಜಿಸುವರು 

( 41 ನೇ ಪುಟ ನೋಡಿ) 
ಜನವರಿ 1982 

3 … 


ಭತ್ತದ ಕೂಳೆಬೆಳೆಯನ್ನು ನೀವೆಕೆ 

ಬೆಳೆಯಬಾರದು ? 


- ಐ , ಸಿ , ಎ ಆರ್ . 

ನವದೆಹಲಿ 


ಭತ್ತದ ಬೆಳೆಯಲ್ಲಿ ಕೂಳೆಬೆಳೆ ಬೆಳೆಯುವುದು ಹೊಸದೇನಲ್ಲ. ಎರಡನೇ 
ಬೆಳೆಗೆ ಸಾಕಾಗುವಷ್ಟು ನೀರಿಲ್ಲದೆ, ಒಂದೆರಡು ಹದ ನೀರು ಮಾತ್ರವಿದ್ದಾಗ ( ಕೆರೆ 
ಕಟ್ಟೆಗಳಲ್ಲಿ) ಮಳೆಯನ್ನು ನೆಚ್ಚಿ ಕಟಾವಾದ ಬಳಿಕ ಭತ್ತದ ಕೂಳೆಗಳನ್ನು ಚಿಗು 
ರಲು ಹಾಗೇ ಬಿಟ್ಟು ಈ ಕೂಳೆ ಬೆಳೆಯಿಂದ ಇಳುವರಿಯನ್ನು ನಮ್ಮಲ್ಲಿ ಕೆಲವೆಡೆ 
ತೆಗೆಯುತ್ತಾರೆ. ಜಮೀನಿನಲ್ಲಿ ಮೊದಲನೆ ಬೆಳೆಗೆ ( ಮುಖ್ಯ ಬೆಳೆ) ಹಾಕಿದ ಗೊಬ್ಬ 
ರದ ಅಂಶ ಉಳಿದಿರುತ್ತದೆ. ಮಣ್ಣಿನಲ್ಲಿನ ತೇವಾಂಶದಿಂದ ಈ ಕೂಳೆಗಳು ಮತ್ತೆ 
ಚಿಗುರೊಡೆದು ಭತ್ತದ ಇಳುವರಿ ನೀಡಬಲ್ಲವು, ಮಹತ್ವದ ಅಂಶವೆಂದರೆ ಮುಖ್ಯ 
ಬೆಳೆಗಿಂತ ಕೂಳೆಬೆಳೆ ಹೆಚ್ಚು ಲಾಭದಾಯಕವೆಂಬುದು 

ಭತ್ತದ ಕೂಳೆಬೆಳೆಗೆ ಸಂಬಂಧಿಸಿದಂತೆ ಕೊಡಗಿನ ಮಡಕೇರಿಯ ಕೃಷಿ ಸಂಶೋ | 
ಧನಾ ಕೇಂದ್ರವುತ್ತು ಕರೆಮನೆ ಎಂಬ ಹಳ್ಳಿಯಲ್ಲಿ ಪ್ರಯೋಗಗಳನ್ನು ನಡೆಸಲಾಯಿತು. 
ಇಲ್ಲಿ ಕೂಳೆ ಬೆಳೆಗೆ ಯಾವ ತಳಿಗಳು ಯೋಗ್ಯ ಎಂಬ ಬಗ್ಗೆಯೂ ಪ್ರಯೋಗ 
ಗಳನ್ನು ನಡೆಸಲಾಯಿತು, ' ಇಂವಾನ್ ' ಭತ್ತದ ತಳಿ ಎಲ್ಲ ತಳಿಗಳಿಗಿಂತ ಯೋಗ್ಯ 
ವೆಂದು ಕಂಡು ಬಂದಿದೆ. ಈ ತಳಿ 1976 ರಲ್ಲಿ 109 ದಿನಗಳ ಅವಧಿಯಲ್ಲಿ 
ಹೆಕ್ಟೇರಿಗೆ 1.7 ಟನ್ ಇಳುವರಿ ನೀಡಿದೆ. ಇದೇ ಜಮೀನಿನಲ್ಲಿ ಈ ಹಿಂದಿನ ಮುಖ್ಯ 
ಬೆಳೆಯಿಂದ 2. 2 ಟನ್ ಇಳುವರಿ ಬಂದಿದೆ. ಮುಖ್ಯ ಬೆಳೆಯ ಕಟಾವು 1076 ರ 
ಜನವರಿ 30 ರಂದು ಕೂಳೆಬೆಳೆಯ ಕಟಾವು ಮೇ 18 ರಂದೂ ಆಯಿತು. ನಿರಾ 
ಯಾಸವಾಗಿ, ಹೆಚ್ಚಿನ ಯಾವ ಕೃಷಿಲಾಗೋಡುಗಳೂ ಇಲ್ಲದೆ ಕೂಳೆಬೆಳೆಯಿಂದ 
ಮುಖ್ಯ ಬೆಳೆಯ ಶೇ 77 ರಷ್ಟು ಇಳುವರಿಯನ್ನು ಪಡೆಯಲಾಗಿದೆ. ಶಿವಮೊಗ್ಗ 
ಮತ್ತು ಕೊಡಗಿನ ಕೆಲವು ರೈತರ ಗಮನ ಇತ್ತ ಆಕರ್ಷಿತವಾಗಿದೆ. 

ಕರೆಮನೆ ಹಳ್ಳಿಯಲ್ಲಿ ನಡೆಸಿದ ಪ್ರಯೋಗಗಳಿಂದ ಇನ್ನೂ ಆಶಾದಾಯಕ 
ಫಲಿತಾಂಶಗಳು ಹೊರಬಿದ್ದಿವೆ. ಮುಖ್ಯ ಬೆಳೆಗಿಂತ ಕೂಳೆಬೆಳೆಯಿಂದಲೇ ಹೆಚ್ಚು 
ಲಾಭ ಬಂದಿದೆ. ಕೂಳೆಬೆಳೆಯ ಅವಧಿ ಸುಮಾರು ಡಿಸೆಂಬರ್‌ ಜನವರಿಯಿಂದ 
ಏಪ್ರಿಲ್ ಮೇ ವರೆಗಿರುತ್ತದೆ. ಈ ಅವಧಿಯಲ್ಲಿ ಪ್ರಖರ ಬಿಸಿಲಿರುವುದರಿಂದ ರೋಗ 
ರುಜಿನಗಳ ಹಾವಳಿಯೂ ಕಡಿಮೆ . ಆದರೆ ಕೂಳೆ ಬೆಳೆಯ ಕಟಾವು ಮಳೆಗಾಲ 

ಸಿದ್ದಗಂಗಾ 


40 . 


ಪ್ರಾರಂಭವಾಗುವಾಗ ಆಗುವುದರಿಂದ ಜಾಗರೂಕತೆಯಿಂದ ಮಳೆಯಿಂದ ಬೆಳೆಗೆ ಹೆಚ್ಚು 
ಹಾನಿಯಾಗದಂತೆ ಕಟಾವು ಮಾಡಬೇಕು. ಕೂಳೆಬೆಳೆಗೆ ಯಾವ ಕೃಷಿ ಕಾರ್ಯಗಳ 
ಗೋಜಿಲ್ಲ, ಗೊಬ್ಬರ ಹಾಕಬೇಕಿಲ್ಲ; ಕುಯಿಲಿನ ಕಾಲದಲ್ಲಿ ಕೃಷಿ ಕೂಲಿಯಾಳು 
ಗಳಿಗೆ ಬೇರಾವ ಕೆಲಸದ ಒತ್ತಡವಿರುವುದಿಲ್ಲ . ಕೂಲಿ ಕಡಿಮೆ . ಈ ಕಾರಣಗಳಿಂದ ಈ 
ಬೆಳೆ ಮುಖ್ಯ ಬೆಳೆಗಿಂತ ಲಾಭದಾಯಕ, ಕರ್ನಾಟಕದಲ್ಲಿ ಭತ್ತ ಬೆಳೆಯುವ 685 
ಸಾವಿರ ಹೆಕ್ಟೇರು ಜಮೀನಿನಲ್ಲಿ 179 ಸಾವಿರ ಹೆಕ್ಟೇರಿನಲ್ಲಿ ಭತ್ತದ ಒಂದೇ ಒಂದು ಬೆಳೆ 
ಬೆಳೆಯಲಾಗುತ್ತಿದೆ, ಮಳೆಯಾಧಾರಿತ, ತಗ್ಗಿನ ಪ್ರದೇಶಗಳಲ್ಲಿ, ಜೋಪಿನ ನೀರಿನ ಆಶ್ರ 
ಯವಿರುವೆಡೆ ಕೂಳೆಬೆಳೆಯನ್ನು ಹೆಚ್ಚು ಹೆಚ್ಚು ಬೆಳೆಯಬಹುದು. ಈ ಬಗ್ಗೆ ನಮ್ಮ 
ರೈತರು ಏಕೆ ಪ್ರಯತ್ನಿಸಬಾರದು ? 


( 39 ನೇ ಪುಟದಿಂದ ) 

ಅವರು ಪ್ರಾತಃಕಾಲದಲ್ಲಿ ಸೂಯ್ಯಾರಾಧನೆಮಾಡಿ, ' ಪೊಂಗಲ್ ' ಎಂಬ ಹೆಸರಿನ 
ಭಕ್ಷವನ್ನು ಮಾಡಿ, ಆ ಪಾತ್ರೆಗೆ ಹೊಸ ಅರಿಸಿನದ ಕೊಂಬನ್ನು ಕಟ್ಟಿ, ಪೂಜಿಸಿ, 
ನೈವೇದ್ಯ ಮಾಡಿ ಪ್ರಸಾದ ರೂಪವಾಗಿ ಸ್ವೀಕರಿಸುವರು, ' ಪೊಂಗಲ್ ' ಅಥವಾ ಉತ್ತರಾ 
ಯಣ ಪುಣ್ಯಕಾಲವು ತಮಿಳುನಾಡಿನ ಪ್ರಾಚೀನ ಹಬ್ಬಗಳಲ್ಲಿ ಪ್ರಮುಖವಾದದ್ದು , ಬದು 
ಕೆಲ್ಲಾ ಸಿಹಿಯಾಗಿರಬೇಕೆಂದು ಆ ಹಬ್ಬದಲ್ಲಿ ಅವರ ಬಯಕೆ, ಗೋಭೂಮಿ ತಿಲಾದಿ 
ಷೋಡಶದಾನಗಳಿಗೆ ಈ ಉತ್ತರಾಯಣ ಪ್ರಶಸ್ತವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. 
ಅನೇಕ ಶಾಸನಗಳಲ್ಲಿ ರಾಜಮಹಾರಾಜರು ಉತ್ತರಾಯಣಪುಣ್ಯಕಾಲದಲ್ಲಿ ದಾನಮಾಡಿ 
ದುದರ ಉಲ್ಲೇಖಗಳಿವೆ. ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗನು ಕ್ರಿ . ಶ. 871ರ 
ಉತ್ತರಾಯಣ ಪುಣ್ಯಕಾಲದಲ್ಲಿ ಪಿತ್ರುಗಳಿಗೆ ಮತ್ತು ತನ್ನ ಪುಣ್ಯವೃದ್ಧಿಗಾಗಿ ಒಂದು 
ಊರನ್ನು ದಾನಮಾಡಿದಂತೆ ಶಾಸನವಿದೆ. ಏನೇ ಆಗಲಿ ಉತ್ತರಾಯಣ ಪುಣ್ಯಕಾಲ 
ಭಾರತೀಯರ ಭಾವೈಕ್ಯ ವೃದ್ಧಿಯ ಒಂದು ಪ್ರಮುಖ ಹಬ್ಬ . ಈ ವರ್ಷದ ಈ ಪುಣ್ಯ 
ಕಾಲ ಸಮಸ್ತ ಮಾ ನ ನ ಕೆ ಟಿ ಗೆ ಸುಖ ಸಮೃದ್ದಿಗಳನ್ನು ಕೊಡಲೆಂದು 
ಹಾರೈಸುತ್ತೇವೆ. 

( ಆಕಾಶವಾಣಿ ಕೃಪೆಯಿಂದ ) • 
ಜನವರಿ 1982 


CCಸಿದ ಗಂಗಾ'' ಮಾಸ ಪತ್ರಿಕೆ 
ಪ್ರಕಾಶಕರು 
ಹೆಚ್ . ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಸಂಪಾದಕ ಮಂಡಲಿ 


ಪಂ || ಚನ್ನಪ್ಪ ಎರೇಸೀಮೆ 


ಪಿ . ಎನ್ , ಚಂದ್ರಶೇಖರಯ್ಯ 


ಬಸವರಾಜು 


ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
( ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ . 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸ್ಮಾ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಲೇಖನಗಳಲ್ಲಿಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 
ವಿಲ್ಲ . ಆನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು. ಸ್ವಿ ಕೃ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು . ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು , 

“ ಸಂಪಾದಕರು 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಲ್ವ ಮಿ 

ಮುದ್ರಣಾಲಯ 
ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

ಚಂದಾ ವಿವರ 


ವಾರ್ಷಿಕ ಚಂದಾ 15- 00 ರೂ 
ಆಜೀವ ಸದಸ್ಯತ್ವ 151 - 00 ರೂ 


ಪ್ರಕಾಶಕರು 
ಸಿದ್ದಗಂಗಾ' ಮಾಸಪತ್ರಿಕೆ 
ಶ್ರೀ ಸಿದ್ಧಗಂಗಾ ಮಠ- 572104 

ತುಮಕೂರು ಜಿಲ್ಲೆ , 


ಸಿದ್ಧಗಂಗಾ 


నిందిందరిలయ 


ನಾಡಿನಾದ್ಯಂತ ಬಸವ ಜಯಂತ್ಯುತ್ಸವದ ಆಚರಣೆಯ ಸಡಗರ ಸಂಭ್ರಮ. 
ಜಯಂತಿಯ ಆಚರಣೆ ಜಾತ್ಯಾತೀತವಾಗಿ ಜರುಗುತ್ತಿದೆ. ಜಾತ್ಯಾತೀತ ತತ್ವದ ಕಹಳೆ 
ಯನ್ನೂದಿ ಜನತೆಯನ್ನು ಬಡಿದೆಬ್ಬಿಸಿದ ಮಹಾನ್ ವ್ಯಕ್ತಿಶಕ್ತಿ ಬಸವಣ್ಣ . ಎಂಟು 
ನೂರು ವರ್ಷಗಳ ಹಿಂದೆ ಕಾಯಕ ತತ್ವದ ಕಲೆಯನ್ನು ಜನಮನದಲ್ಲಿ ಬೇರೂರುವಂತೆ 
ಮಾಡಿದ ಕಾಯಕಯೋಗಿಯಾತ, ಆ ತತ್ವಾನುಷ್ಠಾನದಿಂದ ಜನತೆ ನಾಡಿನಲ್ಲೆಲ್ಲಾ 
ಸಮೃದ್ಧಿ ಸಂತೃಪ್ತಿಯನ್ನು ಕಂಡಿತು. ಉಂಡು ತೇಗಿತು ಲೋಕ ಕೊಂಡಾಡಿ 
ಕಾಯಕವ ! ಕಂಡಕಂಡಲ್ಲಿ ದಾಸೋಹ' ಇದು ಬಸವಣ್ಣನವರ ಸಮಗ್ರ ಕ್ರಾಂತಿಯ 
ಪ್ರತಿಫಲ . 


ಸಮಾಜ ಸಂದಿಗ್ಧತೆಯಲ್ಲಿದ್ದಾಗ, ನಾಡಿನಲ್ಲಿ ಅರಾಜಕತೆ ತಾಂಡವವಾಡುತ್ತಿ 
ದ್ದಾಗ, ದೀನ ದಲಿತರ ಶೋಷಣೆ ಮಿತಿಮೀರಿದಾಗ , ಆರ್ಥಿಕ, ಧಾರ್ಮಿಕ , 
ಸಾಮಾಜಿಕ, ಸಮಾನತೆಯಲ್ಲಿದ್ದಾಗ, ಮಹಿಳಾ ಸ್ವಾತಂತ್ರಗಳಿಲ್ಲದ ಅಂಧಕಾರ 
ಮಯ ವಾತಾವರಣದಲ್ಲಿ ಲೋಕಕ್ಕೆ ಹೊಸಬೆಳಕು ನೀಡುವ ಬಸವಸೂರ್ಯ 
ಉದಯವಾಯಿತು. ಕೇವಲ ಒಂಭತ್ತು ಹತ್ತು ವರ್ಷಗಳಲ್ಲಿ ಬಸವನ ಪ್ರಧಾನ 
ಮಂತ್ರಿತ್ವದ ಆಳ್ವಿಕೆಯಲ್ಲಿ ವಿದ್ಯುತ್‌ ಸಂಚಾರವಾಯಿತು. ನಾಡು ನುಡಿ ಧರ್ಮ 
ಸಂಸ್ಕೃತಿಗಳು ಪುನರುಜ್ಜಿವನ ಪಡೆದುವು. ಅಂತ್ಯೋದಯ ಸಮಾಜ ಕಲ್ಯಾಣಗಳು 
ಅರ್ಥವತ್ತಾದುವು, 


ನಮ್ಮ ಸಮಾಜವಿಂದು ಹನ್ನೆರಡನೆಯ ಶತಮಾನದ ಪರಿಸ್ಥಿತಿಯನ್ನು ಅನು 
ಭವಿಸುತ್ತಿದೆ. ಸಮಾಜ ಬಸವಣ್ಣನಂಥ ಸಮಾಜ ಸುಧಾರಕರನ್ನು ಎದುರು ನೋಡು 
ತಿದೆ. ವ್ಯಕ್ತಿಯ ನಡೆನುಡಿಗಳು ಸಮಾಜ ಮತ್ತು ರಾಷ್ಟ್ರದ ಮೌಲ್ಯದ ಮೇಲೆ 
ಪ್ರಭಾವ ಬೀರುತ್ತವೆ. ವ್ಯಕ್ತಿಯ ರಾಷ್ಟ್ರ ಚಿಂತನೆಯ ಉನ್ನತ ಮೌಲ್ಯಕ್ಕೆ ಒತ್ತು 
ಕೊಡುವ ನಡೆ ನುಡಿಯ ಆಚರಣೆಯುಳ್ಳವನಾಗಬೇಕು, ಬಸವಣ್ಣನವರು ಬಿಟ್ಟು 
ಹೋಗಿರುವ ಜ್ಞಾನಭಂಡಾರ - ವಿಚಾರಮಂಥನ ಆಚರಣೆಯಲ್ಲಿ ಅಳವಡಬೇಕು. 
ಆಗ ನಾಡು ನೆಮ್ಮದಿಯನ್ನು ಕಾಣಲು ಸಾಧ್ಯ . 


ಒತ್ತು 


- ನೆಮ್ಮದಿಯನ್ನು ವಿಚಾರಮಂಥನ ಬೇಕು, ಬಸವಣ್ಣ ನ 


ಏಪ್ರಿಲ್ 1982 


ಬಹುರೂಪಿ ಚೌಡಯ್ಯ 

(ಏಕಾಂಕ ನಾಟಕ ) 


ಚನ್ನಪ್ಪ ಎರೇಸೀಮೆ 


ದೃಶ್ಯ - 1 
( ಬಹುರೂಪಿ ಚೌಡಯ್ಯನ ಮನೆ: ಲಿಂಗಲೀಲಾ ವಿನೋದಚಿತ್ತನಾಗಿ ಹಾಡುತ್ತಿದ್ದಾನೆ) 


ಚೌಡಯ್ಯ : ರಾಗ - ರಾಮಕ್ರಿಯಾ 

ಅಲ್ಲಿಯ ಬಹುರೂಪು ಇಲ್ಲಿಗೆ ಬಂದಿತ್ತು ; 
ಇಲ್ಲಿಯ ಬಹುರೂಪು ಎಲ್ಲಿಯಡಗಿತ್ತೋ ? . 
ಎನ್ನ ಬಹುರೂಪವ ಬಲ್ಲವರಾರೋ ರೇಕಣ್ಣಪ್ರಿಯನಾಗಿನಾಥ 
ಇಂದು ಬಂದ ಬಹುರೂಪವ ನೋಡಿರಯ್ಯಾ 
ಪತಿಯ ಹೊದ್ದದೆ, ಮತಿಯ ಹೊದ್ದದೆ, 
ಸ್ಥಿತಿಯ ಹೊದ್ದದೆ, ಸ್ಟಾನವ ಹೊದ್ದದೆ; 
ಐವರು ಕಟ್ಟಿದ ಕಟ್ಟಳೆಯ ಮೀರಿ, 

ನಾನಾಡುವೆ ಬಹುರೂಪವ; ರೇಕಣ್ಣಿಪ್ರಿಯನಾಗಿನಾಥ. 
ರೇಕಣ್ಣಿ : ಆಹಾ! ಮಹಾಶರಣನಾದ ಚೌಡಯ್ಯ ಲಿಂಗಪೂಜಾ ವಿನೋದ ಚಿತ್ತನಾಗಿ 

ತನ್ನ ಪ್ರೀತಿಯ ರಾಮಕ್ರಿಯಾ ರಾಗರಸನಗ್ನ ಚಿತ್ತನಾಗಿದ್ದಾನೆ. ಇವನ 

ಭಾವ ಸಮಾಧಿಯ ಭಂಗ ಗೊಳಿಸಲಾಗದು, 
ಚೌಡಯ್ಯ : ಲಿಂಗಪೂಜಾನಂದದಲ್ಲಿ ಇನ್ನೊಂದು ಆನಂದವು ಸಿಹಿಗೆ ಸಿಹಿ ಬೆರೆತಂತೆ. 

ಹೃದಯವನ್ನುಕ್ಕಿಸುವುದಲ್ಲಾ ! ರೇಕಣ್ಣಿ ಗುರುದೇವ ಬಂದಿರಬಹುದೇ ? 
ರೇಕಣ್ಣಿ : ಹೌದು ಹೌದು ಚೌಡಯ್ಯ ನಿನ್ನ ಗುರುದೇವ ರೇಕಣ್ಣನೇ ಬಂದಿದ್ದಾನೆ. 

ನಿನ್ನ ಭಾವ ಸಮಾಧಿಯನ್ನು ಭಂಗಗೊಳಿಸಲಾರದೆ ಹೊರಗೆ ನಿಂತೇ ನಿನ್ನ 
ರಾಮಕ್ರಿಯಾ ರಾಗರಸದೊಳೊಲಾಡಿದೆ. 


ಚೌಡಯ್ಯ : ಕೃತಾರ್ಥನಾದೆ ಗುರುದೇವ ಇಗೋ ಸಾಷ್ಟಾಂಗ ನಮಸ್ಕಾರ. 
38 . 

ಸಿದ್ಧಗಂಗಾ 


ರೇಕಣ್ಣ : ಚೌಡಯ್ಯ , ನಿನ್ನ ಕಲಾ ಜೀವನವೇ ಈಶ್ವರಪೂಜೆ, ನಾಟ್ಯಸಂಗೀತಾದಿ 

“ಕಲೆಗಳು ನಿನ್ನನ್ನಾಶ್ರಯಿಸಿ ಪವಿತ್ರವಾದುವು. ನೀನು ನಿನ್ನ ಬಹುಮುಖ 
ಕಲಾಜೀವನದಿಂದ ಲೋಕಜೀವನವನ್ನು ಬೆಳಗಬೇಕು. ಅನ್ನ ಬಟ್ಟೆ 
ಗಳಷ್ಟೇ ಮಾನವ ಜೀವಿತದ ಮುಖ್ಯ ಸಾಧನಗಳಲ್ಲ. ಶುದ್ದ ರಸಗ್ರಹಣವೂ 
ಒಂದು. ಶಿವನು ರಸಸ್ವರೂಪನು. ಸಾಕ್ಷಾತ್ ಅವನೇ ನಾಟ್ಯಮೂರ್ತಿ. 
ಸಮಸ್ತ ಬ್ರಹ್ಮಾಂಡವೇ ಅವನ ಆಂಗಿಕ, ವೇದಾದಿ ಸಮಸ್ತ ವಾಯವೇ 
ನಾಚಿಕ; ಚಂದ್ರ ತಾರಾದಿಗಳೇ ಆಹಾರಗಳಲ್ಲವೇ ? 


"ಹೌಡಯ್ಯ : ಹೌದುರೇಕಣ್ಣ ಪ್ರಭು, ಹೌದು! 

ರಾಗ...ರಾಮಕ್ರಿಯಾ : 
ಆಂಗಿಕಂಬುವನಂ ಯಸ್ಯ, ವಾಚಿಕಂ ಸರ್ವವಾಯು, 
ಆಹಾರ ಚಂದ್ರ ತಾರಾದಿ, ತನಂನಮಃಸಾಕಂಶಿವಂ, 


ರೇಕಣ್ಣ : ನಿನ್ನಂಥ ಶ್ರೇಷ್ಠ ಕಲಾವಿದನ ಬಾಯಿಗೆ ಬಿದ್ದು ಆ ಶ್ಲೋಕ ಪವಿತ್ರ 

- ವಾಯಿತು. ಅದಿರಲಿ, ಚೌಡಯ್ಯ ಮೊನ್ನೆ ಕಳೆದ ಶಿವರಾತ್ರಿಯಂದು 
ಪ್ರದರ್ಶಿಸಿದ ನಿನ್ನ ಕಲಾಸೌಂದರ್ಯ ಅತ್ಯದ್ಭುತ. ಬೃಂಗಿಯ ಕುಣಿತ 
ಜನರನ್ನು ನಕ್ಕುನಗಿಸಿತು. ರತಿಯ ಪ್ರಲಾಪ ಕಣ್ಣೀರ ಕೋಡಿಯನ್ನ 
..ಹರಿಸಿತು. ಕುಂಬಾರ ಗುಂಡಯ್ಯನ ಮುಂದೆ ನೃತ್ಯ ಮಾಡಿದ ಶಿವನ 
ನಾಟ್ಯ ನನ್ನ ಕಣ್ಮುಂದೆ ಕಟ್ಟಿದಂತೆ ಇದೆ. ನಿನ್ನ ಮತ್ತು ನಿನ್ನ ತಂಡದ 
ಜಾತಿಗಾರರ- ಅನೇಕ ವೇಷ, ಕಿಳ್ಳಿಕೇಳ, ಜೋಗಿ, ಗೊಂದಲ , ಡೊಂಬ 
ಮೊದಲಾದ ಆಟಗಳೂ , ನೃತ್ಯ , ಸಾದ್ಯಾದಿ ಭರತ ಏದೈಗಳ ಸ್ವರ್ಗಿಯು 
ವೆನಿಸಿದ್ದವು. 


ಚೌಡಯ್ಯ , ಎಲ್ಲವೂ ತಮ್ಮ ಕೃಪೆ. 

( ಚೌಡಯ್ಯ ಹಾಡುವನು) 

ರಾಗೆ - ಭೀಮಪ್ಲಾನ್ | 
ಹೆಸರಿಲ್ಲದ ಜವನಿಕೆಯ ಮರೆಯಲ್ಲಿ ಬಂದು; 
ಅಸುವಿನ ಬಹುರೂಪವಂ ತೊಟ್ಟು ಪಶುಪತಿಯ ಅವತಾರವನ್ನಾಡುತ್ತಿರಳಾಗಿ 
ಹಸುಬೆಯ ತೆರೆ ಹರಿದು , ಅಸ್ತು ದೆಸೆಯಲ್ಲಿ ಇಲ್ಲ ಎಂದ ರೇಕಣ್ಣ 
ಪ್ರಿಯನಾಗಿ ನಾಥನಲ್ಲಿ ಪುರೇ , ಪುರೇ ಎನುತಿರ್ದೆನು. 


* 1982 


ರೇಕಣ್ಣ : ನಿನ್ನ ಕಲಾ ಜೀವನಕ್ಕೆ ಸಿದ್ದಾಂತ ಸಮ್ಮತ ರೂಪ ಕೊಟ್ಟು ಚೆನ್ನಾಗಿ 

ಹಾಡಿದೆ. ನಿನ್ನ ಪರಿಶುದ್ದ ಬಹುಮುಖ ಕಲಾಜೀವನೇ ನಿನ್ನ ಕರ್ಮ 
ಯೋಗ ಚೌಡಯ್ಯ ; ಅದನ್ನರಿತ ಅರಿವೇ ಜ್ಞಾನ. ನಿನ್ನಲ್ಲಿ ಕ್ರಿಯಾ| 
ಜ್ಞಾನಗಳು ಸಮರಸಗೊಂಡಿವೆ. ಇದರಿಂದ ನಿನ್ನ ಹಸುಬೆಯ ತೆರೆ 
ಹರಿದುದರಲ್ಲೇನಾಶ್ಚರ್ಯ ! ನಿನ್ನಿಂದಲೇ ಕಲಾ ಪ್ರಪಂಚದಲ್ಲೊಂದು 

ಮಹಾಕ್ರಾಂತಿಯಾಗಲು ಸಾಧ್ಯ . 
ಚೌಡಯ್ಯ : ಶಿಷ್ಯವಾತ್ಸಲ್ಯ ನನ್ನನ್ನು ಹೊಗಳಿ ಹೊಗಳಿ ಹೊನ್ನಶೂಲಕ್ಕೇರಿಸುತ್ತಿದೆ. 


* ಕಣ್ಣ : ನಿನ್ನ ಬೆಳಕಿನಿಂದ ಮೂರುಲೋಕಗಳು ಬೆಳಗುತ್ತವೆ ಎಂದು ಸೂರೈನಿಗೆ 

ಹೇಳಿದರೆ ಅದು ವೃಥಾ ಹೊಗಳಿಕೆಯೇ ! ಕಲೆ ಪರಿಪೂರ್ಣವಾಗಿ ವ್ಯಕ್ತಿ 
ಯಲ್ಲಿ ಅವಿರ್ಭಾವವಾಗುವುದೊಂದು ದೊಡ್ಡ ತಪಸ್ಸಿನಿಂದ, ಕಲಾ 
ಯೋಗಿಯ ಕಲೆ ಅವನ ಲಿಂಗಪೂಜೆ; ಜಂಗಮದಾಸೋಹ, ಆದ್ದರಿಂದ 
ನಿಮ್ಮಂಥವರಿಂದಲೇ ಲೋ ಕ ದ ಕಲಾಪ್ರಪಂಚದಲ್ಲೊಂದು ಕ್ರಾಂತಿ 

ಯಾಗಲು ಸಾಧ್ಯವೆಂದು ಹೇಳಬೇಕಾಯಿತು. 
ಚೌಡಯ್ಯ : ರೇಕನಾಥದೇವಾ, ನಿಮ್ಮಾಣತಿಯೆನ್ನ ಶಿರದ ಮೇಲೆ. 


ರೇಕಣ್ಣ ; ಚೌಡಯ್ಯ , ಇಂದು ನಾಡಿನ ಪ್ರಸಿದ್ದ ಕಲಾವಿದರಾದ ನೃತ್ಯ , ನೃತ್ಯ , 

ವಾದ್ಯ , ನಾಟಕ, ವಿದ್ಯಾವಿಶಾರದರು, ಕಿಳ್ಳಿಕೇತ, ಬುಡುಬುಡಿಕೆ , 
ಗೊಂದಲಿಗ , ಜೋಗಿ, ಜಾತಿಗಾರ , ಚೌಡಿಕೆ, ಗೊರವ, ಸಿದ್ದ , 
ಡೊಂಬ, ದುಂಡುಚಿ ಪ್ರದರ್ಶನ ಚತುರರೂ ಅವರ ಕಲೆಗಳೂ ಕೀಳೆಂದು 
ಪರಿಗಣಿಸಲ್ಪಟ್ಟು ಅವರು ಸಮಾಜದ ಅವಹೇಳನಕ್ಕೊಳಗಾಗಿದ್ದಾರೆ. ಆ 
ಎಲ್ಲಾ ಕಲೆಗಳನ್ನು ಮೈಗೂಡಿಸಿಕೊಂಡು ಬಹುರೂಪಿ ಚೌಡಯ್ಯನೆಂಬ 
ಅನ್ವರ್ಥಕ ನಾಮವಿಖ್ಯಾತನಾದ ನೀನು ಆ ಕಲಾವಿದರನ್ನೆಲ್ಲ ಸಂಘಟಿಸಿ , 
ಅವರನ್ನೆಲ್ಲಾ ಭಕ್ತರನ್ನಾಗಿ ಮಾಡಿ ಅವರ ವ್ಯಕ್ತಿಗಳಿಗೆ ಕಾಯಕದ ಮುದ್ರೆ 
ಯನ್ನೊತ್ತು. ಅವರು ಗುರು ಲಿಂಗ ಜಂಗಮ ಸೇವಾದುರೀಣರೆನಿಸಿ 
ಲೋಕದಲ್ಲಿ ತಲೆಯೆತ್ತಿ ಬಾಳಿ ಲೋಕದ ಭಕ್ತಜನಮನೋಭೂಮಿಯಲ್ಲಿ 
ಸೌಂದಯ್ಯೋಪಾಸನೆಯ ಸು೦ದರ ಸಸಿಗಳನ್ನೂರಲಿ . ಆ ಸಸಿಗಳ 
ಫಲಪುಷ್ಪಗಳು ಈಶ್ವರಾರ್ಪಿತಗೊಳ್ಳಲಿ. ಲೋಕಉದ್ಧಾರವಾಗಲಿ. 


ಚೌಡಯ್ಯ : ಗುರುವೇ , ಸೌಂದರ್ಯವೆಂದರೇನು ? ಲೋಕೋದ್ಧಾರಕ್ಕೆ ಅವು ಹೇಗೆ 
ಪೂರಕ ? ಕಲೆಗಳೆಲ್ಲ ಈಶ್ವರಾರ್ಪಿತ ಹೇಗೆ ? 

ಸಿದ್ದಗಂಗಾ 


ರೇಕಣ್ಣ : ಸೌಂದರ್ಯವೆಂಬುದು ಮನಸ್ಸಿಗುಂಟಾಗುವ ಅವ್ಯಕ್ತ ಆನಂದ. ಏನು 

ನಿರಾಕಾರ, ಒಂಥ ನಿರಾಕಾರ ಪರಬ್ರಹ್ಮಸ್ವರೂಪವಾದ ಸೌಂದರ್ಯವನ್ನು 
ಸಾಕಾರದ ಕಲಾ ಪರಿಣತಿಯಿಂದ ಅಭಿವ್ಯಕ್ತಗೊಳಿಸಬೇಕು. ಸೌಂದ 
ರ್ಯಾನುಭವ ಆತೋನ್ನತಿಯ ಸಾಧನ. ಅದು ಸಂಸ್ಕೃತಿಯ ಪ್ರತೀಕ. 
ಈ ಸೌಂದರ್ಯೋಪಾಸನೆಯೇ ಮಾನವನ ಊರ್ಧ್ವಗಾಮಿತ್ವದ ಪ್ರವೃತ್ತಿ 
' ಯಲ್ಲಿ ಬಹು ಮುಖ್ಯವಾದ ಅಂಶ. ಇದಿಲ್ಲದಿದ್ದಲ್ಲಿ ವ್ಯಕ್ತಿ ಅಥವಾ ರಾಷ್ಟ್ರ 
ಸ೦ ಸ್ಯ & ಪೂರ್ಣವೆನಿಸುವುದಿಲ್ಲ. ಇದರಿಂದುಂಟಾಗುವ ಆನಂದಕ್ಕೆ 
ಬ್ರಹ್ಮಾನಂದ ಸಹೋದರ ಎಂದೂ ಕರೆಯಲಾಗುತ್ತಿದೆ. ಇಂಥ ನಿರ್ಲಿಪ್ತ 
ಆನಂದಾನುಭೂತಿಯಿಂದಲೇ ಮಾನವ ಚೇತನಕ್ಕೆ ಅನ್ನುತಾ , 


ಭ೯ ಶಡಯ್ಯ : ಗುರುದೇವರಾಣತಿಯಂತೆ ನನ್ನ ಜೀವಿತ ಸರ್ವಸ್ವವನ್ನೂ ಕಲೋಪಾಸನೆಗೆ 

ಮೀಸಲಿಡುವೆ. ನಾಡಿನ ಸಮಸ್ತ ಕಲೆ ಮತ್ತು ಕಲೆಗಾರರ ಉನ್ನತಿಗೆ 
ಯತ್ನಿಸುವೆನು, 
ರಾಗ ಪಟದೀಪ 
ಎಂಬತ್ತು ನಾಲ್ಕು ಲಕ್ಷ ಬಹುರೂಪ ಛಂದ, ಛಂದದಲ್ಲಿ ಹಾಡಿ ಬಂಧುಗಳ 
ಮೆಚ್ಚಿಸಬಂದೆ, ಅವರು ಬಹುರೂಪಂದವನರಿಯರು , ಕೇಕಣ್ಣ , 

ಪ್ರಿಯ ನಾಗಿನಾಥನಲ್ಲಿ ಬಹರೂಪದಿಂದ ನಿಚ್ಚಂದವಾಯಿತ್ತು , 
ತಂರಗಾನ: ( ಈ ಹಾಡಿನ ಹಿನ್ನೆಲೆಯಲ್ಲಿ ಮೊದಲು ಕ್ಷೀಣಧ್ವನಿ, ಮಧೈಏರು, ಪುನಃ 

ಕ್ಷೀಣವಾಗುತ್ತ ಹೋಗಬೇಕು.) 
ಭಲೇ ಭಲೇ ಭಾಪುರೇ , ಪುರೇ ಪುರೇ ಭಾಪುರೇ ; 
ಸತ್ಯ ಶುದ್ಧ ಶರಣ ಜನದ ಮನದ ತೋಷಭಾಪುರೇ , 
ಕಲೆಯ ಬಲೆಯ ಬೀಸಲೆಂದು ಬಂದೆವೀನಗರಕೆ , 
ಬಲೆಯ ಬೀಸಿ ಸರ್ವ ಮನವ ಹಿಡಿಯಲೆಂದು ನಗರಕೆ , 
ನಾಗರಸದ ಭಾವನೀವ ನೃತ್ಯನಾಟ್ಯ ತಂಡವು, 
ಹಾಡಿ ಪಾಡಿ ಗಾನರಸವ ಹರಿಪ ನೃತ್ಯ ತಂಡವು, 
ಡೊಂಬ ಹಾವುಗರ ಜಾತಿಗಾರರಾಟ ತಂಡವು, 
ಬುಡಬುಡಿಕೆಯ ಕೊಡವಿನುಡಿಸಿ ಸೊಗವನೀವ ತಂಡವು , 
ಕಿಳ್ಳಿಕೇತ ಜೋಗಿಸಿದ್ದ ಕಲಾಮೇಳ ಬಂದಿದೆ, 
ದೇಶ ದೇಶ ತಿರುಗಿ ಶರಣ ಧರ್ಮಧ್ವಜವನೆತ್ತಿದೆ, 
ಗೊರವ ಗೊಂದಲಿಗರು ಚೌಡಿಕೆಯಲಿ ಕಲೆಯ ತೋರಿಸಿ, 

ಲೋಕಜೀವನಕ್ಕೆ ಶಿವನ ಸೊಗವನೀಯಲಾಸಿಸಿ , ಭಲೇ ... . 
ಏಪ್ರಿಲ್ 1982 


(ಕೊಟ್ಟಲ ಕೆರೆಯ ಅರಸು ರಾಮದೇವನ ಸಭೆ. ಸಭೆಯಲ್ಲಿ ಆಸ್ಥಾನ ವಿದ್ವಾನ್ 

ಗಾನವಿದ್ಯಾಗಜೇಂದ್ರಸಿಂಹ ಅಚ್ಯುತನೊಡನೆ ಅರಸನ ಸಂಭಾಷಣೆ) 
ರಾಮದೇವ: ಆಸ್ಥಾನದ ಗಾನವಿದ್ಯಾವಿಶಾರದರಾದ ಅಚ್ಯುತರೇ , ನಿನ್ನೆ ಮೊನ್ನೆ ನಮ್ಮ 

ಕೊಟ್ಟಲಗೆರೆ ನಗರಕ್ಕೆ ಬಂದು ನಗರದ ಬೀದಿಬೀದಿಗಳಲ್ಲಿ ಸಂದಿಗೊಂದಿ 
ಗಳಲ್ಲಿ ಅನೇಕ ಬಗೆಯ ಜಾತಿಗರ ವಿದ್ಯೆ , ಡೊಂಬರಾಟಗಳೇ ಮೊದಲಾದ 
ಕಲಾಪ್ರದರ್ಶನ ಮಾಡಿ, ಜನಪ್ರೀತಿ ಗಳಿಸಿರುವ ಕಲಾ ತಂಡದವರ 

ಪ್ರದರ್ಶನಗಳನ್ನು ನೋಡಿದಿರಾ ! 
4) ಚ್ಯುತ : ರಾಮದೇವ ಭೂಪಾಲ , ಜಾತಿಗರು ಜಾತಿಗರೇ , ಕುಲಜನ ವಿದ್ವಾಂಸರು 

ಕುಲೀನರೇ , ಬುಡುಬುಡಿಕೆ , ಸುಡುಗಾಡು ಸಿದ್ದ , ಗೊದಲ, ಕಿಳ್ಳಿಕೇಶ. 
ಡೊಂಬ , ಗೊರವ, ಪಾತರ ಮೊದಲಾದ ಬೀದಿಯ ಕುಣಿತದ ಕೀಳು 
ಜನದೊಡನೆ ಕೀಳುದರ್ಜೆಯ ಕಲಾಪ್ರದರ್ಶನ ಮಾಡಲು ರೇಕಳಿಕೆಯಿಂದ 
ಚೌಡಯ್ಯನೆಂಬ ಜಾತಿಗಾರ ಬಂದಿರುವನಂತೆ, ಮಹಾ ಸ್ವಾಮಿಯವರ 
- “ ಆಸ್ಥಾನವಿದ್ವಾಂಸನೆನಿಸಿ ' ಗಾನವಿದ್ಯಾಗಜೇಂದ್ರಸಿಂಹ' ನೆಂಬ ಗೌರವಕ್ಕೆ 

ಪಾತ್ರನಾದ ನಾನು ಆ ಸಾಮಾನ್ಯ ಕಲಾ ಪ್ರದರ್ಶಕರ ಆಟನೋಡಲಿ 
ರಾಮದೇವ: ಹಾಗೆನ್ನುವಂತಿಲ್ಲ ಅಚ್ಯುತರೇ , ವಿವಿಧ ವಿದ್ಯಾಪ್ರದರ್ಶನ ಮಾಡುವ 

ಅವರೆಲ್ಲ ಮಹಾ ಭಕ್ತರಂತೆ ! ವಿವಿಧ ಕಲಾಜೀವನದಲ್ಲಿ ಪರಿಣತಿ ಪಡೆದವ 
ರಂತೆ, ಅವರು ನಮ್ಮ ನಗರದ ಬಹಿರುದ್ಯಾನದ ಕೆರೆಯ ದಂಡೆಯ 
ಮಾವಿನ ತೋಪಿನಲ್ಲಿ ಬೀಡು ಬಿಟ್ಟಿರುವರಂತೆ, ಆ ಬೀಡು ಶಿವಲೆ ಕವೇ 
ಭೂಮಿಗೆ ಇಳಿದುಬಂದ ಹಾಗೆ ಇದೆಯೆಂದು ಇದೀಗ ಗುಪ್ತಚಾರದಿಂದ 
ಬಂದ ಸುದ್ದಿ , ಆ ಎಲ್ಲಾ ಜಾನಪದ ಕಲಾಮೇಳಕ್ಕೆ ಚಡಯ್ಯನೆಂಬುವನು 
ನಾಯಕನಂತೆ . ಅವನು ಶಿವಪೂಜಾ ಸಮಯದಲ್ಲಿ ಹಾಡುವ ಸಂಗೀತ 
ಅದಕ್ಕೆ ಮೇಳಗೊಂಡು ಉಗ್ಗಡಿಸುವ ತತ, ಸುಷಿರ, ಅವನದ್ದ , ಘನಾದಿ 
ವಾದ್ಯ ವಿಶೇಷ ಗ ಳು ಗಂಧರ್ವಗಾನವನ್ನು ಕೀಳುಗೊಳಿಸುವುವಂತೆ 
ಕೇವಲ ಒಂದೆರೆಡೇ ದಿನಗಳಲ್ಲಿ ತಮ್ಮ ಕೊಟ್ಟಲಕೆರೆ ನಗರದ ಜನಜೀವನದ 
ಮೇಲೆ ಅಗಾಧ ಪರಿಣಾಮವನ್ನೇ ಬೀರಿರುವರಂತೆ ಅವರು ! 
ನಾನು ನಂಬಲಾರೆ ; ಜಾತಿಗರು, ಪಾತರದವರು , ಸಂಗೀತದವರೇ ಮೊದ 
ಲಾದವರು ಏನೇ ನೈಪುಣ್ಯ ತೋರಿದರೂ , ಮಹಾ ಸ್ವಾಮಿಯವರ 
ಆಸ್ಥಾನದ ಗಾನವಿದ್ಯಾಗಜೇಂದ್ರಸಿಂಹನ ಮೇಳವನ್ನು ಸರಿಗಟ್ಟಲು 
ಶಕ್ಯವೇ ಇಲ್ಲ. 

ಸಿದ್ಧಗಂrn 


(ಸೇವಕನ ಪ್ರವೇಶ) 


ಸೇವಕ : ಭರತಾದಿ .ವಿದ್ಯಾಪರಿಣತಜನವನವಸಂತ; ವಿತರಣಜನನಿರ್ಜಿತಭೂಪ; 

ಕೊಟ್ಟಲಕೆರೆ ಪುರವರಾಧೀಶ, ರಾಮಭೂಪಾಲ ಬಹು ಪರಾಕ್ . 


ರಾಮದೇವ: ವಿಶೇಷ ವಿಷಯವೇನು ಸೇವಕ ? 
ಸೇವಕ : ಮಹಾರಾಜ, ರೇಕಳಿಕೆಯಿಂದ ಬಹು ರೂಪಗಳನ್ನಾರುವ ಜಾತಿಗರ ತಂಡ, 

ದೊಡನೆ ಚೌಡಯ್ಯನೆಂಬ ಕಲಾವಿದ ಒಡೋಲಗದಲ್ಲಿ ಮಹಾಸ್ವಾಮಿ 
ಯವರ ಸಂದರ್ಶನಳಾಭ ಪಡೆಯಲು ಬಂದಿದ್ದಾನೆ. ಅಪ್ಪಣೆಯಾದರೆ 

ಕರೆತರುತ್ತೇನೆ. 
ರಾಮದೇವ ಆ ಕಲಾವಿದರನ್ನೆಲ್ಲಾ ಒಳಗೆ ಬಿಡು. 
ಚೌಡಯ್ಯ : ಮಹಾಸ್ವಾಮಿಗಳಿಗೆ ಜಯವಾಗಲಿ ! 
ರಾಮದೇವ ಬಹುರೂಪಿ ಚೌಡಯ್ಯನವರೆಂದರೆ ನೀವೆಯೊ ? 
- ಚೌಡಯ್ಯ : ಹೌದು ಮಹಾರಾಜ. 
ರಾಮದೇವ ಮಹಾರಾಜ ರಾಮದೇವರನ್ನು ಕಾಣಬಂದ ಉದ್ದೇಶ? 
ಚೌಡಯ್ಯ : ಮಹಾಪ್ರಭುಗಳ ಸಮ್ಮುಖದಲ್ಲಿ ನಮ್ಮ ನಮ್ಮ ಕಾಯಕ ಪ್ರದರ್ಶಿಸಲು 

ಇಚ್ಚಿಸಿ. 
- ರಾಮದೇವ ನಿಮ್ಮ ಊರು ? 

ಚೌಡಯ್ಯ : ಕರ್ನಾಟಕ ರಾಜ್ಯದರೇಕಳಿಕೆ 
- ರಾಮದೇವ: ಈ ನಿಮ್ಮ ತಂಡದ ವಿವಿಧ ಜನರು ? 
ಚೌಡಯ್ಯ : ದೇಶದ ಮೂಲೆಮೂಲೆಗಳಿಂದ ಬಂದು ನನ್ನೊಡನೆ ಸೇರಿ ಕಲಾ ಪ್ರದರ್ಶನ 

ಮಾಡುವ ಮಹಾ ಶರಣ ಸಂದೋಹ. 


ರಾಮದೇವ: ನಿಮ್ಮ ತಂಡದಲ್ಲಿ ಯಾವ ಯಾವ ಕಲಾ ಪ್ರದರ್ಶಕರಿದ್ದಾರೆ ? 
ಕೌಡಯ್ಯ : ಕಿಳ್ಳಿಕೇತ, ತೊಂಡ , ಬುಡುಬುಡಿಕೆ ಇದ್ದ , ಗೊರವ , ಗೊಂದಲಿಗ. 

ಜಾತಿಗ , ನೃತ್ಯ, ನೃತ್ಯ , ನಾಟ್ಯಗಾನ ವಿಶಾರದರೆಲ್ಲ ಇದ್ದಾರೆ. 
ರಾಮದೇವ: ಇವರನ್ನೆಲ್ಲ ಮಹಾ ಶರಣರೆನ್ನುವಿರಲ್ಲ ! 


ಏಪ್ರಿಲ್ 1982 


ಚೌಡಯ್ಯ : ಹೌದು ಪ್ರಭು, ಕಾಯಕ ಸಾವಿಗಳೆಲ್ಲ ಮಹಾಶರಣರೇ , ಇವರ 

ಕಾಯಕ ಜೀವನ ದಾಸೋಹಸದ್ದಾವದು . 
ರಾಮದೇವ: ಕಾಯಕ, ಸದ್ಯಾವ ದಾಸೋಹ ಎಂದರೆ ? 
ಚೌಡಯ್ಯ : ಈಶ್ವರ ತೃಪ್ರರ್ಥವಾಗಿ ಆಚರಿಸುವ ಪರಿಶುದ್ದ ಕ್ರಿಯಾಚಾರವೇ 

ಕಾಯಕ . ಇಂಥ ಸತ್ಯ ಶುದ್ಧ ಕಾಯಕದಿಂದ ಗಳಿಸುವ ದ್ರವ್ಯವನ್ನು 
ಆತ್ಮ ಕಲ್ಯಾಣಕ್ಕೂ , ನಿರ್ವಂಚಕ ಭಾವದಿಂದ ಲೋಕ ಕಲ್ಯಾಣಕ್ಕೂ 
ಅರ್ಪಿಸಿ , ನಿರಹಂಭಾವ ನಿರೀಹಂಭಾವದಿಂದ ಕೂಡಿದ ಗುರುಲಿಂಗ 
ಜಂಗಮ ಸೇವಾಧುರೀಣರೇ ದಾಸೋಹಿಗಳು, ಅವರ ಕ್ರಿಯೆಯಲ್ಲ. 
ಜ್ಞಾನ ; ಜ್ಞಾನವೆಲ್ಲ ಕ್ರಿಯೆ. 


ರಾಮದೇವ: ಜ್ಞಾನಕ್ರಿಯೆ ಎರಡೂ ಹೇಗೆ ಒಂದು ? ಮೇಲಾಗಿ ಡೊಂಬ: ಜಾತಿಗರೇ 

ಮೊದಲಾದ ಕೀಳು ಕುಲದವರು ಮಹಾ ಶರಣ ಸ್ಥಾನಕ್ಕೇರಲು 
ಸಾಧ್ಯವೇ ? ನಿಮ್ಮ ಮಾತುಗಳೇ ವಿಚಿತ್ರ 


ಚೌಡಯ್ಯ : ಶರಣರ ಮಾರ್ಗವೇ ಇಂದಿನ ಜಗತ್ತಿಗೆ ವಿಚಿತ್ರ , ರಾಮದೇವ ಮಹಾ 

ರಾಜ ಕೇಳು, ಗುಣದಲ್ಲಲ್ಲದೆ ವೃತ್ತಿಯಲ್ಲಿ ಕೀಳುಮೇಲಿಲ್ಲ. ಯಾವ 
ವೃತ್ತಿಯನ್ನೇ ಮಾಡಲಿ ಅದನ್ನು ಈಶ್ವರ ಸೇವೆಯೆಂದು ಭಾವಿಸಿ ಚಿತ್ರ 
ಶುದ್ದಿಯಿಂದ ಮಾಡಿದರೆ ಅದೇ ಜ್ಞಾನವಾಗುತ್ತದೆ, ಆ ಕಾಯಕವೇ 
ಕೈಲಾಸ, ಸೂರೆ ಬೆಳಕು ನೀಡುವ ಕ್ರಿಯೆಯನ್ನು ಬೇಕೆಂದೇ ಮಾಡುವು 
ದಿಲ್ಲ, ಬೇಡವೆಂದರೆ ಬಿಡುವುದೂ ಇಲ್ಲ. ಬೆಳಕು ಜ್ಞಾನ, ಬೆಳಕು 
ನೀಡುವಿಕೆಯೇ ಕ್ರಿಯೆ. ಅವನು ಬೆಳಕೂ ಆಗಿದ್ದಾನೆ ಕ್ರಿಯೆಯ 
ಆಗಿದ್ದಾನೆ. ಜ್ಞಾನ ಕ್ರಿಯೆಗಳೆರಡೂ ಒಂದು ಸ್ಕೂಲ, ಒಂದು 
ಸೂಕ್ಷ್ಮ ಅಷ್ಟೆ , ಒಂದೆಂಬೆನೆ ಎರಡು ; ಎರಡೆಂದೆನೆ ಒಂದು, ಗಟ್ಟಿ 
ದುಪ್ಪ ತಿಳಿದುಪ್ಪವಿದ್ದ ಹಾಗೆ. ನನ್ನ ಈ ಕಲಾ ಜೀವಿಗಳೆಲ್ಲ ಅಂಥ 
ದಿವ್ಯ ಮಾರ್ಗದಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡುತ್ತಾರೆ. ದೊಂಬ 
ನಾಗಲಿ , ಪಾರದವನಾಗಲಿ, ಹಾವಾಡಿಗನಾಗಲಿ , ಅವೆಲ್ಲಾ ವೃತ್ತಿ 
ಯಿಂದ ಬಂದ ಹೆಸರು . ಇವರೆಲ್ಲರ ಜಾತಿ ಭಕ್ತ ಜಾತಿ, 


ರಾಮದೇವ: ಹೋಗಲಿ ಬಿಡಿ, ನೀವು ಪ್ರದರ್ಶಿಸುವ ಪ್ರದರ್ಶನಗಳಾವುವು ? 


ಸಿದ್ದಗಂಗಾ 


- ಚೌಡಯ್ಯ : ( ರಾಗ - ಯಮನ ಕಲ್ಯಾಣ) 

* ಚಿತ್ಪಾವಧಾನದಿಂದಾಡಬಂದೆ ಸತ್ಯಶರಣರ ಮುಂದೆ 
ಶುಕ್ಲ ಶೋಣಿತವೆಂದಾಯಕ್ಕೆ ಮೆಟ್ಟಿ ತುತ್ತ ತುದಿಯನೇರಿ, 
ಕೈ ಬಿಟ್ಟಾಡುತ್ತಿದ್ದೇನೆ, ತುಟ್ಟದ ಹೆಜ್ಜೆಯ ಮೆಟ್ಟಿದೆ 
ನೋಡುವ ನಿಷ್ಟೆ ನಂತರ ದೃಷ್ಟಿ ಸಲ್ಲಟವಾಗದಂತೆ 
ನೋಡದಿರ್ದಡೆ ಲಾಗುವತ್ತ ಹೋಯಿತ್ತೊ ರೇಕಣ್ಣಪ್ರಿಯನಾಗಿನಾಥ 

ಹೀಗೆ ಡೊಂಬರ ಕುಣಿಯುತ್ತೇನೆ: 
ರಾಮದೇವ: ಛಲೆ, ಸ್ವರ್ಗಿಯ ಸಂಗೀತಕಲಾನೈಪುಣ್ಯದೊಡನೆ, ಅದ್ಭುತ ಆಧ್ಯಾತ್ಮ 

ವಿದ್ಯೆಯನ್ನೇ ಆಧರಿಸಿ ಬೆಡಗಿನಲ್ಲೇ ನುಡಿಯುತ್ತಿದ್ದೀರಿ. ಆಮೇಲೆ? 
ಚೌಡಯ್ಯ : ( ರಾಗ - ಭೀಮಪ್ಲಾಸ್ ) . 

ಹುಟ್ಟುವಾತ ಮದ್ದಳೆಯ ಕಟ್ಟದ , ನಡೆವಾತತಾಳವೆನೊತ್ತಿದ 

ಬಿಡುವಾತ ಶ್ರುತಿಯನೆತ್ತಿದ ; 
ತದ್ಧಾ , ತಿದ್ದಾ ಇತ್ತಲೇ ಉಳಿದಿತ್ತು ; ರೇಕಣ್ಣ ಪ್ರಿಯನಾಗಿನಾಥ - 

ಹೀಗೆ ನೃತ್ಯವನ್ನಾಡುವೆ, ಒಂದಲ್ಲ ಎರಡಲ್ಲ ನನ್ನವು ಬಹುರೂಪ 

ಗಳು . 
ರಾಮದೇವ: ಭಲೇ ಕೇಳಿದಿರಾ ಅಚ್ಯುತರೇ , ಇವರು ಸಾಮಾನ್ಯ ಜಾತಿಗರಲ್ಲ. 

ನಾಟ್ಯ ಶಾಸ್ತ್ರದಲ್ಲೂ ಪರಿಣತಿಯಿದೆಯಂತೆ, 


- ಅಚ್ಯುತ: ಬೆಡಗಿನ ನುಡಿಯೊಂದು ಕಲೆಯೇ ಪ್ರಭು, ಕಲಾ ಪರಿಣತಿ ಮಾತಿನಲ್ಲಿ 

ತೋರದು. 
ರಾಮದೇವ: ಅಯ್ಯಾ ಚೌಡಯ್ಯ , ನಮ್ಮ ಆಸ್ಥಾನ ವಿದ್ವಾಂಸರಾದ ಅಚ್ಯಾತರೊಡನೆ 

ಸ್ಪರ್ಧಿಸಿ ಶಿವತಾಂಡವರನ್ನಾಡುವಿರಾ ? 
ಚೌಡಯ್ಯ : ಸ್ವಾಮಿ , ನನ್ನ ಈ ಕಾಯಕವನ್ನು ಪಣಕ್ಕೊಡ್ಡಲಾರೆ ; ಆದರೂ ತಮ್ಮ 

ಆಹ್ವಾನವನ್ನು ತಿರಸ್ಕರಿಸಲಾರೆ. ' ಗಾನವಿದ್ಯಾಗಜೇಂದ್ರಸಿಂಹ' ರು 
ತಮ್ಮ ನಾಟ್ಯವನ್ನು ಪ್ರದರ್ಶಿಸಲಿ ; ಅನಂತರ ಬಹುರೂಪಿ ಚೌಡಯ್ಯನ 

ಕುಣಿತ, 
- ಅಚ್ಯುತ: ಮಹಾರಾಜ ವೀಕ್ಷಿಸೋಣಾಗಲಿ ಈ ಅಚ್ಯುತನ ಭವ್ಯ ನಾಟ್ಯ ಪ್ರದರ್ಶನ 

ವನ್ನು ! 

( ಶಿವ ತಾಂಡವ ನೃತ್ಯದ ವಾದ್ಯ ಧ್ವನಿ ಮತ್ತು ಗೆಜ್ಜೆಯ ನಾದ ಧ್ವನಿ). 
ಏಪ್ರಿಲ್ 1982 


ಡಯ್ಯ : ಮಹಾರಾಜಾ , ನೋಡಲಾರೆ ! ನೋಡಲಾರೆ !! ಕಲೆಗಾಗಿ ಕಲೆಯನ್ನು 

ಉಪಾಸನೆ ಮಾಡಿದವರ ಪರಿಯಲ್ಲ ; ಹುಟ್ಟು ಕಲೆಯಲ್ಲ ; ಹೊಟ್ಟೆ 
ಹೊರೆಯಲು ಕಲಿತ ಕಲೆ. ಈ ನಾಟ್ಯ ತೀರಾ ಕೃತಕ , ಶಿವತಾಂಡವ 
ವನ್ನು ಕುಣಿದರೆ ಸೃಷ್ಟಿ , ಸ್ಥಿತಿ, ಲಯ , ತಿರೋಭಾವ, ಅನುಗ್ರಹಗಳ 
ಭಾವ ಗಮ್ಯವಾಗಬೇಡವೆ ? ತಾಂಡವದಲ್ಲಿ ಲಾಸ್ಯ ಮಿಶ್ರಣೆ ಮಾಡಿ, 
ಶುದ್ದ ತಾಂಡವದ ಛಂದ ವಿಚ್ಛಂದವಾಗಿಹೋಯಿತು. ಹಸ್ತ ಮುದ್ರೆ 
ಯಲ್ಲಿ ಶಾಸ್ತ್ರೀಯತೆಯಿಲ್ಲ ; ದೃಷ್ಟಿ ಭೇದ ಕೃತಕ : ಭ್ರಮರಿಗಳು 
ಪಾಲ್ಗಡಲಲ್ಲಿ ಮೇರು ಸುತ್ತಾಡಿದಂತಾಗಬೇಡವೆ ? ನೋಡುವವರ 
ಕಣ್ಣು ತಿರುಗಬೇಡವೆ ? ಪುಟಿದರೆ ಮನ್ಮಥನ ಕಯ್ಯ ಚಂಡು ಪುಟ 
ದಂತಾಗಬೇಡವೆ ? ಈಗ ನನ್ನ ಕುಣಿತವನ್ನು ವೀಕ್ಷಿಸೋಣವಾಗಲಿ. 
( ನಾಟ್ಯ ವಾದ್ಯ ಮೇಳ ಧ್ವನಿ ; ಅದಕ್ಕೆ ತಕ್ಕಂತೆ ಗೆಜ್ಜೆಗಳುಳ್ಳ ಕಾ 

ಸಪ್ಪಳ ಹಿನ್ನೆಲೆಯಲ್ಲಿ ಈ ಕೆಳಗಿನ ಗತ್ತು - ) 
ತಂದೊಂ ಧಿತ್ತೋಂ ತೋಂ ತೋಂ ಧತ್ತೊಂ ; ಧಿಂ ಧಿಮೆ ಧಿಮಿ ಧಿಮಿ ಧಿಂ ಧಿಸಿ 
ಧಿತ್ತೊಲ ; 
ತತ್ತೋಂ ತತ್ತೊಂ ಧುಂ ಧುಮು ಧಿಕ್ಕೊ೦; ಚಮಕಂ ತಕನಕ ತಕನಕ ಧಿಂ : 
ಝಂ ಝಂ ಝಂ ಝಂ ಝಣ ಕಿಟಧಿತ್ತೊ ; ಕಿರಟ ಕಿರಟ ಝಂ 
ಝಂ ಭಿತ್ತೊ ; 
ತಂದ್ರಂ ದಿಕ್ಕಟ ದಿಕ್ಕಟ ಧಿಕ್ಕೊಂ; ಝೇಂದ್ರಂಕಟ ಝೇಂದ್ರಂಕಟ ಧಿಕ್ಕೊಂ; 
ರಾಮದೇವ: ಭಲೇ ಭಾಪುರೇ ! ಇದು ಭೂಲೋಕದ ಕಲೆಯೇ ಅಲ್ಲ. ಸಾಕ್ಷಾತ್. 

ಕೈಲಾಸಸಾಧನ ನಾಟ್ಯ . ಈ ಅಭಿನಯವನ್ನು ನೋಡಿದ ಕಣ್ಣುಗಳೇ 
ಸಾರ್ಥಕ್ಯ ಹೊಂದಿದುವು. ನೋಡಿದಿರಾ ಅಚ್ಯುತರೇ , ಇದು ಶಿವ 

ತಾಂಡವ. ಅಬ್ಬಾ ! ಧನ್ಯ ಧನ್ಯ ಚೌಡಯ್ಯ !! 
ಅಚ್ಚುತ : ಆಹಾ ! ಇವನು ಮಹಾನುಭಾವ; ಇವರು ಮತ್ತಾರೂ ಅಲ್ಲ. 

ನನ್ನ ಗುರುದೇವ ನನ್ನ ಅಜ್ಞಾನದ ಹಮ್ಮು ಬಿಮ್ಮುಗಳನ್ನು ಮುರಿಯಲು 
ಬಂದ ಸಾಕ್ಷಾತ್ ಗುರು; ಪರಮ ಗುರು ; ಮಹಾಗುರುವೇ ನಿನ್ನ ಪಾವ 

ಗಳ ಮೇಲೆ ಅಚ್ಯುತನ ಮಸ್ತಕ. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸು. 
ನಡಯ್ಯ : ಏಳೇಳು ಅಚ್ಚುತರೇ , ನೀವು ಸಂಸ್ಕಾರಿಗಳು , ಭಾವಾಭಿನಯಗಳು 

ರಸಾಭಿವ್ಯಂಜಕಗಳಾಗಬೇಕಾದರೆ ಗುರು ಮುಖದಿಂದ ತಿಳಿದು ತಪಸ್ಸಿ 
ನಂತೆ ಅಭ್ಯಸಿಸಿ, ಈಶ್ವರ ಪೂಜಾಭಾವದಿಂದ ಮೈಮರೆತು ನಟಿಸಬೇಕು. 
ಆಗಲೇ ಫಲಕಾರಿ , 

ಸಿದ್ದಗಂಗಾ 


ರಾಮದೇವ: ಚೌಡಯ್ಯನವರೇ , ಇನ್ನು ಮುಂದೆ ನೀವು ಈ ಕಾಮದೇವ ಭೂಪಾಲನೆ 

ಆಸ್ಥಾನದ ನಾಟ್ಯಾಚಾರರಾಗಿದ್ದು ನಿಮ್ಮ ಕಲಾಜೀವನವನ್ನು ಬೆಳಗಿ 

ಸಿರಿ. ನೀವು ಬೇಡಿದುದನ್ನು ಕೊಡುತ್ತೇನೆ. 
ಚೌಡಯ್ಯ : ಮಹಾರಾಜ , ನಾವು ಕಾಯಕ ಸಾವಿಗಳು, ಒಂದು ರಾಜಾಸ್ಥಾನದ 

ನಾಲ್ಕು ಗೋಡೆಗಳ ಮಧ್ಯದಲ್ಲುಳಿದು ರಾಜ ರಾಣಿಯರ ವಿನೋದದ 
ವಸ್ತುವಾಗಿ ಕಾಲಕಳೆಯಲಿಚ್ಚೆಯಿಲ್ಲ. ನನ್ನ ಹಿಂದೆ ಸಂಗೀತ, ಹಾಸ್ಯ , 
ನಾಟ್ಯ , ನಾಟಕ , ಕವಿ , ಗಮಕಿ, ಡೊಂಬ, ಕಲಕೇತ, ಜಾತಿಗ ಮೊದ 
ಲಾದ ಕಲೆಗಾರ ಕಾಯಕದ ಕಲಿಗಳಿದ್ದಾರೆ. ನಾನು ಇವರೊಡನೆ 
ನಾಡಿನುದ್ದಗಲಕ್ಕೂ ಹರಿದು ಜನತೆಯನ್ನು ನಗಿಸಿ , ಅಳಿಸಿ, ಕುಣಿಸಿ , 
ಕುಪ್ಪಳಿಸಿ ಕಲೋಪಾಸನೆಯ ಜೊತೆಗೆ ಇವುಗಳಿಗೆಲ್ಲ ಕಾಯಕ ಮುದ್ರೆ 
ಯೋತಿ ಇವುಗಳ ವಿಷಯದಲ್ಲಿರುವ ಜನತೆಯ ಕೀಳುಭಾವವನ್ನು ಹೊಗ 
ಲಾಡಿಸಬೇಕಾಗಿದೆ. ಯಾವ ಕಾಯಕವೇ ಆಗಲಿ ಅದು ಹರ ಸೇವೆ 
ಯೆಂಬುದನ್ನು ಲೋಕಕ್ಕರುಹಬೇಕಾಗಿದೆ. ನಿಮಗೆ ಶಕ್ಯವಾದರೆ ನನ್ನ 
ಒಂದು ಇಚ್ಛೆಯನ್ನು ನಡಿಸಿಕೊಡಿ. 


ರಾಮದೇವ: ತಮ್ಮ ಬಯಕೆಯೇನು ? 


ಚೌಡಯ್ಯ : ನಾನು ಈ ಕೊಟ್ಟಗಿರಿಯಲ್ಲಿ ಒಂದು ಮಹಾಗಣಪರ್ವ ಮಾಡಿ , ಗುರು 

ಲಿಂಗ ಜಂಗಮ ಸೇವಾ ಕಾರವನ್ನು ನೆರವೇರಿಸಬೇಕೆಂಬ ಇಚ್ಛೆಯುಳ್ಳವ 
ನಾಗಿದ್ದೇನೆ: 12 ಸಾವಿರ ಹಣವನ್ನು ಸಾಲರೂಪವಾಗಿ ಕೊಡಿ. 
ಮೂರು ವರ್ಷಗಳಲ್ಲಿ ಕಾಯಕ ಮಾಡಿ ಹಣವನ್ನಾರ್ಜಿಸಿ ತಂದು ಸಾಲ 
ತೀರಿಸುತ್ತೇನೆ. ಈ ಮಾತಿಗೆ ತಪ್ಪಿದರೆ ಋಣಕ್ಕೆ ಇಮ್ಮಡಿ ಋಣ 
ತೀರಿಸುತ್ತೇನೆ. 


ರಾಮದೇವ ಹಣವನ್ನೇನೋ ಕೊಡಬಹುದು, ಅಡವಿರಿಸಲು ನಿನ್ನಲ್ಲೇನುಂಟು ? 

ಅಡವಿಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಕೊಡುವುದು ವ್ಯವ 

ಹಾರವಲ್ಲ. ಗೆ 
ಚೌಡಯ್ಯ : ಅಡವು !.... ಅಡವು !.....ಮಹಾರಾಜಾ, ನನ್ನ ಕಲಾಜೀವನವೇ ನನು 

ಸಂಪತ್ತು ಅಡ...... . ........ ಡಲು ಉಂಟು. ...ಉಂಟು ! ನನ 
ಪ್ರೀತಿಯ ರಾಮಕ್ರಿಯಾ' ರಾಗವನ್ನೇ ಜಂಗಮದಾಸೋಹಕ್ಕಾಗಿ ಅಡೆ 

ವಿಡುತ್ತೇನೆ. ಇದೇ ನನ್ನ ಪ್ರೀತಿಯ ಸಂಪತ್ತು . 
ಏಪ್ರಿಲ್ 1982 


ಕಾಮದೇವ: ಹ ಹ ಹ ( ನಗು ) ಒಂದು ರಾಗವನ್ನು ಒತ್ತೆಯಿಟ್ಟುಕೊಂಡು 12 

ಸಾವಿರ ಹೊನ್ನು ಕೊಡುವವರು ಲೋಕದಲ್ಲುಂಟೋ ........ 
ಚೌಡಯ್ಯ ; ಮಹಾರಾಜಾ, ಈ ರಾಗ ನನ್ನ ಬಹಿರಂತಃಪ್ರಾಣ ; ನನಗೆ ಲಿಂಗ 

ಪೂಜೆಯೂ ಈ ರಾಗವೂ ಒಂದೇ . ನನ್ನ ತ್ರಿಕಾಲ ಲಿಂಗಪೂಜಾಕಾಲು 
ದಲ್ಲಿ ಈ ರಾಗವನ್ನು ಹಾಡಲೇಬೇಕು, ಆದರೆ ಗಣಪರ್ವನಾಡಬೇಕೆಂಬ 
ನನ್ನ ಸಂಕಲ್ಪವೂ ಶಿವ ಸಂಕಲ್ಪವೇ ಆಗಿ, ಈ ರಾಗವನ್ನು ಒತ್ತೆಯಿಡಲು 

ಒಪ್ಪಿದ್ದಷ್ಟೆ ಇಷ್ಟಕ್ಕೂ ನಿಮ್ಮ ಇಷ್ಟ , 
ರಾಮದೇವ: ಹಾಗಾದರೆ ಒಮ್ಮೆ ಆ ರಾಗವನ್ನು ಹಾಡಿ ತೋರಿಸು. 
ಚೌಡಯ್ಯ : ( - ರಾಗ - ರಾಮಕ್ರಿಯಾ) 
ಇನ್ನಾಡುವೆ ಜಂಗನು ಬಹುರೂಪ ; 
ಲೋಕಕ್ಕೆ ಬಂದು ಇನ್ನು ನಾ ಹೋಗೆನಯ್ಯ ; 
ಇನ್ನು ನಾ ಹೋದೆನಾದರೆ ಎನಗಿರುವ ಸಾವಿಲ್ಲ ; 
ಮುಂದೆ ಹೋದವರೆಲ್ಲ ತಹಗಿನಲಿ ಕುಳಿತಿದ್ದಾರು 
ನಾನು ತಹಗರಿಕನಾಗಿ ಮೆಲ್ಲನೆ ಇಲ್ಲಿಗೆ ಬಂದೆ. 
ಇಲ್ಲೆನ್ನೋ ಮದ್ದಲಿಗ , ಒಲ್ಲೆ ಇನ್ನೇಕೊ ಕಹಳೆಕಾರ 
ಬಂಧನ ಹರಿದು ನಿಂತು ಹಾಡಿರೋ , ತಾಳವೆಲ್ಲ ತಳುವಾಯಿತ್ತೆಲ್ಲ 
ಎಲೆ ಕೇಳಿಕೆನಾಥ ನಿಶೂನ್ಯವಾಯಿತ್ತು ರೇಕಣ್ಣ ಪ್ರಿಯನಾಗಿನಾಥನಲ್ಲಿ . 
ರಾಮದೇವ: ಆಹಾ ; ಇದುವೇ ಗೀತಭಕ್ತಿ ; ಇದುವೇ ಶಿವಭಕ್ತಿ ; ಇದುವೇ ನಾದ 

ಬ್ರಹೋಪಾಸನೆ ಇವನು ಮಹಾ ಭಕ್ತ ; ಆಹಾ ;! ನಿನ್ನ ಆಲಿಂಗನ 
ದಿಂದ ಕೃತಾರ್ಥನಾದೆ. ( ಆಲಂಗಿಸುವನು) ಚೌಡಯ್ಯ 12 ಸಾವಿರ 
ಹೊನ್ನು ತೆಗೆದುಕೋ ನಿನ್ನ ಗಣಪರ್ವ ನಡೆಯಲಿ. 


( ದೃಶ್ಯ - 3 ) 


ಪಾರ್ವತಿ : ಪರಮೇಶ್ವರ, ಇದೇನು ? ಕೈಲಾಸದ ನಿನ್ನ ಈ ಸಭೆಯಲ್ಲಿನ ಗಂಧರ್ವರ 

ಗಾನ, ಭಂಗಿಯ ನಾಟ್ಯ ಮಧ್ಯದಲ್ಲ ಯಾವುದೋ ಚಿಂತೆಯಲ್ಲಿ ಏನು 

ನಸ್ಕನಾಗಿರುವಂತಿದೆಯಲ್ಲಾ ! 
ಪರಮೇಶ್ವರ: ಪಾರ್ವತೀ , ಮಹಾಭಕ್ತ ಬಹುರೂಪಿ ಚೌಡಯ್ಯನ ರಾಮಕ್ರಿಯಾ 
ರಾಗದ ಬಗೆಗೆ ಮೆಲಕು ಹಾಕುತ್ತಿದ್ದೇನೆ. 

ಸಿದ್ಧಗಂಗಾ 


ಪಾರ್ವತಿ : ಅಂದ ಹಾಗೆ ಕೆಲ ದಿನಗಳಿಂದ ಚೌಡಯ್ಯ ಆ ರಾಗವನ್ನೇ ಹಾಡು 

ತಿಲ್ಲವಲ್ಲ ! 


` ಪರಮೇಶ್ವರ: ಪಾರ್ವತೀ , ಒಂದು ಇಕ್ಕಟ್ಟಿಗೆ ಸಿಕ್ಕು ಚೌಡಯ್ಯ ಆ ರಾಗ ಹಾಡುತ್ತಿಲ್ಲ. 
ಪಾರ್ವತಿ : ಪರಮೇಶ್ವರಾ, ಭಕ್ತರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮೋಜುನೋಡುವುದು 

ನಿನ್ನ ಲೀಲೆಗಳಲ್ಲಿ ಒಂದಲ್ಲವೆ ? ನಿನ್ನಿಂದ ಪರಿಹಾರವಾಗದ ಇಕ್ಕಟ್ಟೇನು 

ಚೌಡಯ್ಯನದು ? 
ಸರಮೇಶ್ವರ: ರಾಗವನ್ನು ಪಣಕ್ಕೆ ಒತ್ತೆಯಿಟ್ಟು ಗಣಪರ್ವ ಮಾಡಿ , ಋಣಬಾಧೆ 

ಯಲ್ಲಿ ಸಿಕ್ಕು ಬಿದ್ದಿದ್ದಾನೆ ಚೌಡಯ್ಯ . 
ಪಾರ್ವತಿ : ಪರಮೇಶಾ ಭಕ್ತನ ಋಣ ಬಾಧೆ ಭಕ್ತಾಧೀನನಾದ ನಿನ್ನಿಂದ ಪರಿ 

ಹರಿಸಲಾರದ ಬಾಧೆಯೆ ? 


ಪರಮೇಶ್ವರ: ಕಾಯಕ ನಿಷ್ಟರಾದ ಅವರನ್ನು ಮಾತನಾಡಿಸುವುದೇ ಕಷ್ಟ ದೇವಿ ; 

ನನ್ನನ್ನೇ ತಪ್ಪಿಗೆ ಸಿಕ್ಕುಹಾಕಿಸುತ್ತಾರೆ; ನಿನಗೇನು ಬೇಕು ಬೇಡೆಂದರೆ , 
ನೀನೇ ಬೇಡು ಕೊಡುತ್ತೇನೆನ್ನುತ್ತಾರೆ. ಶಿವನನ್ನು ಕೂಡ ಅವರು 
ಏನನ್ನೂ ಬೇಡರು ದೇವಿ. ಈಗಲೇ ಜಂಗಮ ರೂಪ ತಾಳಿ ಹೋಗಿ, 
ಋಣ ಪರಿಹಾರ ಮಾರ್ಗವನ್ನು ಸೂಚಿಸಿ ಬರುತ್ತೇನೆ. 


ಚಡಯ್ಯ : ಆಹಾ! ಯಾವುದೋ ಮಹಾಜಂಗಮಮೂರ್ತಿ ಚೌಡಯ್ಯನ ಕುಠೀರ . 

ದತ್ತ ಬರುತ್ತಿದೆ. ಹೌದು.....ಹೌದು.... ಜಂಗನು ; ನನ್ನ ಸರ್ವಾಂತಃಕರಣ 
ಗಳು ಕಳೆಯೇರುತ್ತಿವೆ. ಮೇರೆ ಮೀರಿ ಆನಂದ ಉಕ್ಕೇರುತ್ತಿದೆ. 
ಹೌದು... ನನ್ನ ದೀಕ್ಷಾಗುರು ರೇಕಣ್ಣ ಹೇಳಿದಂತೆ ಈ ಮಹಾ 
ಮೂರ್ತಿಯೇ ಮೋಕ್ಷ ಗುರು ನಾಗಿನಾಥನಾಗಿರಬಹುದು. ರೇಕಣ್ಣ 

ಪ್ರಿಯ ನಾಗಿನಾಥ.... ಆಹಾ ! ಕೃತಾರ್ಥನಾದೆ ! ಧನ್ಯತೆಪಡೆದೆ. 
ನಾಗಿನಾಥ : ಶರಣು - ತರಣಾರ್ಥಿ ಚೌಡಯ್ಯ ಶರಣು ಶರಣು ಶರಣಾರ್ಥಿ 


ಚೌಡಯ್ಯ : ಮಹಾ ಜಂಗಮಮೂರ್ತಿಯ ಪಾದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. 

ಇತ್ತ ದಯಮಾಡಿಸಿ, ಈ ಆಸನದಲ್ಲಿ ಮುಹೂರ್ತಮಾಡಿ ಪ್ರಭುದೇವ. 


ಏಪ್ರಿಲ್ 1982 


49 


ನಾಗಿನಾಥ : ಚೌಡಯ್ಯ ನಾನು 'ಕಲ್ಯಾಣದಿಂದ ಬಂದಿದ್ದೇನೆ. ನನ್ನ ಹೆಸರು 

ನಾಗಿನಾಥ, ನಿನ್ನ ರಾಮಕ್ರಿಯಾರಾಗದ ಕೀರ್ತಿಯನ್ನು ಕೇಳಿ ಅದನ್ನು 

ಕೇಳಿ ಹೋಗಲು ಇಲ್ಲಿಗೆ ಬಂದಿದ್ದೇನೆ. 
ಚೌಡಯ್ಯ : ಪ್ರಭುಗಳು ಆ ರಾಗದ ಮಾತನ್ನು ಬಿಟ್ಟು ಏನಾದರೂ ಮಾತನಾಡಿ , 

ಆ ರಾಗವನ್ನು ನಾನೀಗ ಕನಸು ಮನಸ್ಸಿನಲ್ಲಿ ನೆನೆಯುತ್ತಿಲ್ಲ. ಅದು 

ಇನ್ನೊಬ್ಬರಲ್ಲಿ ಒತ್ತೆಯಿದೆ. 
ನಾಗಿನಾಥ : “ ಏನು ಚೌಡಯ್ಯ , ರಾಮಕ್ರಿಯಾ ರಾಗದ ಒತ್ತೆಯೇ ?.....…...ಅಂಥ 

ಪ್ರಸಂಗವೇನು ? 
ಚೌಡಯ್ಯ : ನಾಗಿನಾಥದೇವ, ಜಂಗಮದಾಸೋಹಕ್ಕಾಗಿ ಪಡೆದ 12 ಸಾವಿರ 

ಹಣಕ್ಕೆ ಅದು ಒತ್ತೆಯಿದೆ. 


ನಾಗಿನಾಥ : ತೆಗೆದುಕೋ 12 ಸಾವಿರ ಹಣವನ್ನು ಅದನ್ನು ಬಿಡಿಸಿ ತಂದು ಹಾಡು; 

ಇಗೋ ಎಣಿಸಿಕೋ ಹಣ..... ......….. ಹುಂ ; ತೆಗೆದುಕೋ ! 
ಚೌಡಯ್ಯ : ಛೇ! ಛೇ! ನೇಮದ ಕೂಲಿಯ ಬಿಟ್ಟು ಕನಕದಾಸೆಗೆ ಕೈಯೊಡ್ಡುವವನು 

ನಾನಲ್ಲ; ಶಿವನ ವರವಾದ ಕಲೆಯಂಟು. ಆ ಕಲೆಯುನ್ನು ವ್ಯಕ್ತಪಡಿ 
ಸಲು ಶಿವನ ಪ್ರಸಾದ ಕಾಯವುಂಟು. ಕಾಯಕ ಸದ್ಭಾವದಿಂದ ಗಳಿಸಿ 
ಸಾಲ ತೀರಿಸುತ್ತೇನೆ; ಜಂಗಮದೇವ, ಈಗ ಬೇರೆ “ ಏನು ಹಾಡಲಿ ? 
ಯಾವ ವೇಷ ಕಟ್ಟಲಿ, ಯಾವ ಗಣೆ ಏರಿ ಕುಣಿಯಲಿ ? ಯಾವ ಕಲೆ 

ಯನ್ನು ನಿಮ್ಮೆದರು ಪ್ರದರ್ಶಿಸಿ ನಿಮ್ಮ ಇಚ್ಛೆಯನ್ನು ಪೂರೈಸಲಿ ಹೇಳಿ. 
ನಾಗಿನಾಥ : ಇಲ್ಲ.... ಇಲ್ಲ. ನಾನು ರಾಮಕ್ರಿಯಾರಾಗವನೇ ಮಾತ್ರ ಕೇಳ 

ಬೇಕೆಂದು ಬಂದಿದ್ದೇನೆ. 
ಚೌಡಯ್ಯ : ಅದು ಸಾಧ್ಯವೇ ಇಲ್ಲ . ನಾನು ಮಾಡಿದ ಸಾಲವನ್ನು ನಾನೇ 

ದುಡಿದು ತೀರಿಸಿದ ಮೇಲೆ ಆ ರಾಗವನ್ನು ಮಾಡುತ್ತೇನೆ. 
ನಾಗಿನಾಥ : ಆ ರಾಗವನ್ನು ನೀನು ಹಾಡುವವರೆಗೆ ಇಲ್ಲಿಯೇ ಇರುತ್ತೇನೆ, ಆ ರಾಗ 

ಕೇಳಿದ ಮೇಲೆ ಮುಂದಿನ ಯೋಜನೆ, 


ಚೌಡಯ್ಯ : ಆಗಲಿ ಪ್ರಭುವೇ , ಬೇಡವೆನ್ನುವವರಾರು ? ಇಲ್ಲಿಯೇ ಇದ್ದು ಈ 

ಚೌಡಯ್ಯನನ್ನು ಉದ್ಧರಿಸು. ಅದರೆ ಜಂಗಮವಾದರೂ ಚೌಡಯ್ಯನ 
ಪರಿವಾರದಲ್ಲಿ ಕಾಯಕ ಮಾಡಿಕೊಂಡಿರಬೇಕು. 


50 


ಸಿದ್ಧಗಂಗಾ 


ನಾಗಿನಾಥ : ಆಗಲಿ ಚೌಡಯ್ಯ , ನಾನೂ ಒಂದಿಲ್ಲೊಂದು ಕಾಯಕ ಮಾಡುತ್ತೇನೆ. 

ನಿನ್ನ ಇಷ್ಟಾರ್ಥ ಕೈಗೂಡಲಿ.... .... ಚೌಡಯ್ಯ . ನೀನು ಇನ್ನು 
ನಿನ್ನ ಮೇಳದವರೊಡನೆ ದೇಶ ದೇಶ ತಿರುಗಿ ಬಡಹೋರಿಬೊಮ್ಮಯ್ಯ , 
ಕೋಳೂರ ಕೊಡಗೂಸು, ಕಾರಿಕಾಲಮ್ಮೆ , ಮಾದಾರ ಚೆನ್ನಯ್ಯ , 
ದಾಸಿಮಾರ್ , ಕೆಂಭಾವಿಭೋಗಣ್ಣ ಸೌಂದರನಂಬಿ, ತಿರುನೀಲಕಂಠಾದಿ 
ಶಿವಶರಣರ ಚರಿತ್ರೆಗಳನ್ನು ವೇಷ ಕಟ್ಟಿ ಆಡು , ಜನನವನ್ನು ಸೂರೆ 
ಗೊಳಿಸು. ಆ ಕಾಯಕದಿಂದ ನಿತ್ಯದ ಕೂಲಿ ಸಮೃದ್ಧವಾಗಿಯೇ 
ಸಿಗುವುದು. ಆ ಧನದಿಂದ ಬೇಗ ಸಾಲ ತೀರಿಸಿ ನನ್ನ ಮನದಿಷ್ಟವನ್ನು 
ಸಲ್ಲಿಸು. ಅನಂತರ ನೀನು ಅಂತರರಾಷ್ಟ್ರೀಯ ಮಹಾ ನಗರವಾದ 
ಕಲ್ಯಾಣವನ್ನು ಸೇರು. ಜಂಗಮ ಪ್ರಾಣಿಯಾದ ಬಸವಣ್ಣನಿಂದ ನಿನ್ನ 
18 ಜಾತಿಯ ನೂರೊಂದು ಕುಲದ ವೇಷಗಾರರೆಲ್ಲ ಪುನೀತರಾಗಿ 
ಮಹಾಭಕ್ತರೆನಿಸಿ ಬಾಳಲಿ . 


ಚೌಡಯ್ಯ : ಮಹದಾಜ್ಞೆ , ನಾಗಿನಾಥಾಚಾರ . 
ಬಸವಣ್ಣ : ಅಪ್ಪಣ್ಣ ಗುಡಿ ತೋರಣವ ಕಟ್ಟ ಸು , ಮಹಾಶರಣ ಸ ಹ 

ಕಲ್ಯಾಣದತ್ತ ಬರುತ್ತಿದೆ. 
ರಾಗ 
ಅಂಗೈ ತಿಂದುದೆನ್ನ ಕಂಗಳು ಕೆಹುನಯ್ಯ ; 
ಬಂದಹರಯ್ಯ ಪುರಾತನರೆನ್ನ ಮನೆಗೆ 
ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದರೆ 
ಶಿವಾರ್ಚನೆಯ ಮಾಡಿಸುವೆ. ಕೂಡಲ ಸಂಗಮ ದೇವಾ, ನಿಮ್ಮ ಮುಂದೆ . 


ಅಪ್ಪಣ್ಣ : ಬಸವಣ್ಣ , ವಿಲಕ್ಷಣಾನಂದಮೂರ್ತಿಯಾದ ನಿನ್ನ ಕನಸೆಲ್ಲ ನನಸೇ 

ನಿನ್ನ ಕನಸು ಮರೆದೊರಗಿನ ಕನಸಲ್ಲ. - - ಆಗಲಿ ಈಗಲೇ ಗುಡಿ 
ತೋರಣಕಟ್ಟಿಸಿ ಜಾಂಗು ಭಲಾ! ಎನ್ನುವೆನು. 


ನಾಗಿನಾಥ : ಚೌಡಯ್ಯ , ಅದೇ ಕಲ್ಯಾಣ ಮಹಾನಗರ, ಅದು ಹೊರಗೂ 

ಕಲ್ಯಾಣ, ಒಳಗೂ ಕಲ್ಯಾಣ: ಅಗೋ ಗುಡಿ ತೋರಣಂಗಟ್ಟಿ ಶೃತಾ 
ಚಾರದ ಸಾಕಾರ ಮೂರ್ತಿಯಾದ ಬಸವಣ್ಣನೇ ನಿನ್ನನ್ನು ಎದುರು 
ಗೊಳ್ಳಲು ಬರುತ್ತಿದ್ದಾನೆ, ಅವನ ದಿವ್ಯ ಭಾವಕ್ಕೆ ಹೊಳೆಯದ ವಿಷ 


ಯವಿಲ್ಲ. 


ಏಪ್ರಿಲ್ 1982 


51 


ಚೌಡಯ್ಯ : ಆಹಾ ! ನಾಗಿನಾಥಜೀವಾ, ಇದೇನು !! ಪ್ರಮಥಾಚಾರ ಬಸವಣ್ಣ 

ನನ್ನನ್ನು ಎದುರ್ಗೊಳ್ಳಲು ಬರುವನೇ .... ಇನ್ನೇನು....ಭತ್ಯಾಚಾರದ 
ಸಾಕಾರ ಮೂರ್ತಿ, ಆಹಾ, ಬಸವರಸ, ಬಸವದೇವ, ಬಸವಣ್ಣ , 

ದಂಡನಾಥಾಧಿಪಾ ! ಧನ್ಯನಾದೆ...... ಧನ್ಯನಾದೆ. 
ಬಸವಣ್ಣ : ಬಾ ಬಾ ಮಹಾ ಶರಣ , ಬಹುರೂಪಿ ಚೌಡಯ್ಯ , ಕೂಡಲ ಸಂಗನ 

ಶರಣರ ಬರವು ನನ್ನ ಪ್ರಾಣದ ಬರವಿನಂತೆ, 
ನಾಗಿನಾಥ : ಬಸವಣ್ಣ , ಈ ಮಹಾ ಶರಣ ಚೌಡಯ್ಯ ಜಂಗಮದಾಸೋಹ 

ಕ್ಕಾಗಿ ತನ್ನ ರಾಮಕ್ರಿಯಾ ರಾಗವನ್ನೇ ಒತ್ತೆಯಿಟ್ಟು ತನ್ನ ಈ ಸಮಸ್ತ 
ಕಲೆಗಾರ ತಂಡದೊಡನೆ ದೇಶ ದೇಶ ತಿರುಗಿ , ಬಹುರೂಪಗಳನ್ನಾಡಿ 
ಕಾಯಕದ ಕೂಲಿಯ ಧನವನಾರ್ಜಿಸಿ ಸಾಲ ತೀರಿಸಿ ಜಂಗಮ ಪ್ರಾಣಿ 
ಯಾದ ನಿನ್ನನ್ನು ಕಂಡು ಸುಖಿಸಬೇಕೆಂದು ಬಂದಿದ್ದಾನೆ. ನಿನ್ನ 
ಸಮ್ಮುಖದಲ್ಲಿ ಇಂದು ನಾನೀಗ ರಾಮಕ್ರಿಯಾ ರಾಗ ಕೇಳಬೇಕು. 
ಚೌಡಯ್ಯ , ಬಸವಣ್ಣನ ಸಮ್ಮುಖದಲ್ಲಿ ರಾಗ ಹಾಡಿ ಅವನಿಗೂ ನನಗೂ 

ಸಮಸ್ತ ಶರಣ ಸಂದೋಹಕ್ಕೂ ಆನಂದಗೊಳಿಸು. 
ಬಸವಣ್ಣ : ಚೌಡಯ್ಯ ಆ ನಿನ್ನ ಪವಿತ್ರ ರಾಗ ಹಾಡಿ ಕಲ್ಯಾಣದ ಶರಣ ಸಂದೋಹ 

ದೊಡನೆ ಈ ಬಸವಣ್ಣನನ್ನು ಆನಂದಗೊಳಿಸಿ, ಈ ಕಿವಿಯ ಬರವನ್ನು 

ದೂರ ಮಾಡು. 
ಚೌಡಯ್ಯ : ಕೃತಾರ್ಥನಾದೆ 
( ರಾಗ - ರಾಮಕ್ರಿಯಾ) 
ಇನ್ನಾಡುವೆ ಜಂಗಮ ಬಹುರೂಪ; 
ಕಲ್ಯಾಣವೆಲ್ಲ ಅರಿಯಬೇಕೆಂದು ಎನ್ನ ಬಹುರೂಪ; 
ಕಾಮ ಹೋಯಿತೊಡಿ, ಎಂದು ಪ್ರಸಾದವ ಮಾಡಿ ಕೊಟ್ರೊಡೆ, 
ಇದು ಬಸವನ ಪ್ರಸಾದವೆಂದು ಕೈಕೊಂಡೆಕಾಣಾ, ರೇಕಣ್ಣ ಪ್ರಿಯನಾಗಿನಾಥ, 
ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲ. 
ಹುಟ್ಟು ಗೆಟ್ಟು ಹಾಳಮೇಲೆ ಬಟ್ಟ ಬಯಲಲೊಬ್ಬನ ಕಂಡೆ, 
ಅಂಗವಿಲ್ಲದವಯವಕ್ಕೆ ಸಂಗವಿನ್ನೆಲ್ಲಿಯದಯ್ಯಾ , 
ಹಿಂಗುನ ಅವಯವಕ್ಕೆ ಹಿಂಗದ ತೊಡಿಗೆಯ ತೊಡಿಸಿಹೆನೆಂಬ , ಭಂಗಿತರನೇನೆಂಬೆ 
ರೇಕಣ್ಣಪ್ರಿಯ ನಾಗಿನಾಥ ಬಸವಣ್ಣನಿಂದ ಬದುಕಿಡೀ ಲೋಕವೆಲ್ಲ. 

( ತೆರೆ ಬೀಳುವುದು) 


52 


ಸಿದ್ಧಗಂಗಾ 


సంవాదరిలయ 


ಮೇ ಸಂಚಿಕೆಯನ್ನು ಮೊನ್ನೆತಾನೆ ಕಳುಹಿಸಲಾಯಿತು. ಜೂನ್ ತಿಂಗಳ 
ಸಂಚಿಕೆ ಇದೀಗ ತಮ್ಮ ಕೈ ಸೇರುತ್ತಿದೆ. ಸಕಾಲದಲ್ಲಿ ತಲುಪಿಸಲು ಸಾಧ್ಯವಾಗದಿದ್ದು 
ದಕ್ಕೆ ಕ್ಷಮೆ ಯಾಚಿಸುತ್ತೇವೆ. ಇನ್ನುಳಿದ ಸಂಚಿಕೆಗಳನ್ನು ಬೇಗಬೇಗ ಕಳುಹಿಸಲು 
ಪ್ರಯತ್ನಿಸುತ್ತೇವೆ. ಏಪ್ರಿಲ್ ತಿಂಗಳಲ್ಲಿ ನಡೆದ ಸುವರ್ಣ ಮಹೋತ್ಸವ ಸಮಾರಂಭದ 
ಪೂರ್ಣ ವಿವರವನ್ನೊಳಗೊಂಡ ಬೃಹತ್ ಸಂಚಿಕೆಯನ್ನು ಹೊರತರುವ ಉದ್ದೇಶದಿಂದ 
ಮೇ ಸಂಚಿಕೆ ತಡವಾಯಿತು. ಸತತ ಪ್ರಯತ್ನ ಪಟ್ಟರೂ ಅನೇಕ ಅಡೆತಡೆ ಬಂದೊದ 
ಗಿದುದರಿಂದ ಪೂರ್ಣವಾಗಿ ಹೊರತರಲಾಗಲಿಲ್ಲ. ಆನಂತರದ ಸಂಚಿಕೆಗಳಲ್ಲಿ ಪ್ರಕಟ 
- ಸುವ ವಿಷಯ ತಿಳಿಸಿದರೂ ಪ್ರಯತ್ನ ಸಫಲವಾಗಲಿಲ್ಲ. ಇಷ್ಟಾದರೂ ಉಳಿದ ಭಾಷಣ 
ಕಾರರ ಭಾಷಣದ ವಿವರಗಳನ್ನು ಕೊಡುವ ಪ್ರಯತ್ನವನ್ನು ಮುಂದುವರಿಸಲಾಗುತ್ತಿದೆ. 
ಪತ್ರಿಕೆಗಳು ಸಕಾಲದಲ್ಲಿ ಬರಲಿಲ್ಲವಾದರೂ ನಮ್ಮ ಓದುಗ ಬಂಧುಗಳು ತೋರಿಸಿದ 
ಕಮೆ , ತಾಳ್ಮೆ , ಸಹನೆಗಳು ನಿಜಕ್ಕೂ ಗಣನೀಯ ಪ್ರಮಾಣದವು. ನಮ್ಮೆಲ್ಲ 
ಅಭಿಮಾನಿಗಳ ಸಹಕಾರ ದೊಡ್ಡದು. ನಾವು ಹಿಂದಿನ ಸಂಚಿಕೆಯಲ್ಲಿ ಕಾಣಿಸಿರುವಂತೆ 
ಅನಿವಾರ್ಯ ತಾತ್ವಿಕ ತೊಂದರೆಗಳು ವಿಳಂಬಕ್ಕೆ ಕಾರಣವಾಯಿತು. ಭಗವಂತನ 
ಕೃಪೆಯಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗುವ ಸೂಚನೆ ಕಂಡುಬರುತ್ತಿವೆ. 
ಸಕಾಲದಲ್ಲಿ ಪತ್ರಿಕೆಗಳನ್ನು ಕಳುಹಿಸುವ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. 
ಸಹೃದಯರಾದ ಬಂಧು-ಬಗಿನಿಯರು ಇದುವರೆಗೂ ಕೊ ಟ್ಟ ಸಹಕಾರವನ್ನು 
ಮುಂದುವರಿಸುತ್ತೀರೆಂದು ನಂಬಲಾಗಿದೆ. 


1982 


సందరిలయ 


ಈ ವ್ಯಕ್ತಿಯುಎಷ್ಟೇ ದೊಡ್ಡವನಾದರೂ ಒಂದು ಮಹತ್ತರವಾದ ಪ್ರಕೃತಿ ಶಕ್ತಿಯ 
ಮುಂದೆ ` ಅಸಹಾಯಕನಾಗುತ್ತಾನೆ. ಪ್ರಕೃತಿದತ್ತವಾದ ಕೊಡುಗೆ ಆತನ ನೆಮ್ಮದಿ 
ಬಾಳಿಗೆ ಸಹಾಯಕವಾಗಿದೆ. ಪ್ರಕೃತಿ ವಿಕೋಪಗೊಂಡಾಗ ಆತನ ಚಿಂತನ ಮಂಥನ 
ಗಳಾವೂವೂ ಅದಕ್ಕೆ ಎದುರು ನಿಲ್ಲಲಾರವು. ಸುಮರು ಎರಡು ತಿಂಗಳುಗಳಿಂದ ಪ್ರಕ್ಷ 
ತಿಯ ಭಯಂಕರ ರುದ್ರನರ್ತನ, ಒಂದು ಡೆಕ ಪ್ರಚಂಡ ಬಿರುಗಾಳಿ , ಮತ್ತೊಂದೆಡೆ 
ಅತಿವೃಷ್ಟ , ಇನ್ನೊಂದು ಕಡೆ ಅನಾವೃಷ್ಟಿ . ಇದರ ಪರಿಣಾಮವಾಗಿ ಸಾವುನೋವು 
ಗಳು. ಆಸ್ತಿಪಾಸ್ತಿಗಳ ನಷ್ಟ , ಮನೆಮರಗಳ ಧ್ವಂಸ ಬೀಕರ ಬರಗಾಲ. 
ಎಲ್ಲರನ್ನು ತಲ್ಲಣ ಗೊಳಿಸಿದ ಪ್ರಕೃತಿಯವಿಕೋಪ. ದಿನವೀಡಿ ಪತ್ರಿಕೆಗಳಲ್ಲಿ 
ಕಾಣಬರುವ ದೃಶ್ಯ ನಿಜಕ್ಕೂ ಬದುಕಿನ ಬೆನ್ನೆಲುವನ್ನು ಅಲ್ಲಾಡಿಸುವಕರಾಳ ಛಾಯೆ 
ಯಂತೆ ಕಂಡುಬರುತ್ತಿದೆ. ತತ್ಪ ಪರಿಣಾಮವಾಗಿ ಎಲ್ಲೆಲ್ಲಿಯೂ ಕಳವು ಸುಲಿಗೆ ದರೋ 
ಡೆಗಳು ಅಧಿಕವಾಗಿಗೋಚರಿಸುತ್ತಿವೆ. ನೆಮ್ಮದಿಬಾಳು ಕನಸಾಗಿದೆ. ಸುಗಮವಾಗುವಂತೆ 
ಜಗತ್ತಿನ ರಾಟೆಯ ಕೀಲಿಕೈ ದೈವದ ಹಿಡಿತದಲ್ಲಿದೆ. ಈ ರಾಟೆ ಧರ್ಮದ ತಳಹದಿಯ 
ಮೇಲೆ ದಿನ ನಿತ್ಯ ಸಾಗಿಬರುತ್ತಿದೆ. ದೊಡ್ಡವರ . ಅಪ್ಪಣೆಯ ಪ್ರಕಾರ ಜನತೆಯಲ್ಲಿ 
ಧರ್ಮಾಭಿಮಾನ ಅಳಿದು ಅಧರ್ಮದ ಅವಿವೇಕ ಅತಿಯಾದಾಗ ಈ ವಿಧವಾದ ಪ್ರಕೃತಿ 
ವಿಕೋಪಗಳು ಉಂಟಾಗುತ್ತವೆ ಎಂದಿದ್ದಾರೆ . ಆದ್ದರಿಂದ ಧರ್ಮಯುತ ಬಾಳ್ವೆಯು 
ಜಗತ್ತಿನ ಸಂಚಾಲನೆಗೆ ಸಹಾಯಕ, ಧಾರ್ಮಿಕ ಜೀವನಕ್ಕೆ ಕುಂದುಂಟಾದಾಗ ಭಗವಂ 
ತನು ಅತಿವೃಷ್ಟಿ , ಅನಾವೃಷ್ಟಿಗಳನ್ನುಂಟುಮಾಡುತ್ತಾನೆಂದು ನಮ್ಮ ಪೌರಾಣಿಕ ನಂಬಿಕೆ. 
ಈಉದಾತ್ತನಂಬಿಕೆಯು ನಮ್ಮ ನೆಮ್ಮದಿಯ ಬಾಳಿಗೆ ಪೂರಕ, ಅಷ್ಟೇತಾರಕ. ಇದಿಲ್ಲದೇ 
ಹೋದಾಗ, ನಮ್ಮ ಬಾಳಿನ ಮಾರಣಹೋಮ ನಮ್ಮ ಕಣ್ಣು ಮುಂದೆಯೇನಡೆದು ಹೋ 
ಗುವುದರಲ್ಲಿ ಸಂದೇಹವಿಲ್ಲ . ಹಾಗೆಲ್ಲಾ ನಡೆಯುತ್ತಿರುವುದನ್ನು ಕಂಡಾಗಲೂ ದೊಡ್ಡ 
ವರ ಆದೇಶದಲ್ಲಿ ಸತ್ಯತೆಯನ್ನು ಅರ್ಥಮಾಡಿಕೊಳ್ಳದೇ ಇರುವುದು ನಮ್ಮ ಮಧ್ಯ 
ತೆಯ ಸಂಕೇತ, 


1982 


ಪೂವಲ್ಲಿ ( ಹೂಲಿ) ಸುಕ್ಷೇತ್ರ 

- ಚನ್ನಪ್ಪ ಎರೇಸೀಮೆ 


ಸಾಚೀನ ಕರ್ನಾಟಕದಲ್ಲಿರುವ ಅನೇಕ ಕ್ಷೇತ್ರಗಳ ಸಮೂಹದಲ್ಲಿ ಸುಪ್ತ 
ಸಿದ್ದ ಶೈವ ಕ್ಷೇತ್ರವೆಂದು ಕೀರ್ತಿವೆತ್ತ ಹೂಲಿ (ಪೂವಲ್ಲಿ ಕ್ಷೇತ್ರದ ಬಗೆಗೆ ಬಹು 
ಜನರಿಗೆ ಹೆಚ್ಚು ಪರಿಚಯವಿಲ್ಲದಿರಬಹುದು. ಶಾಸನ ಮತ್ತು ಪ್ರಾಚೀನ ಗ್ರಂಥ 
ಗಳಲ್ಲಿ ಈ ಊರನ್ನು ಪೂಲಿಗ್ರಾಮ , ಪೊಲಿಪುರ , ಪೂವಲಿಪುರ, ಪೂಲಿ ಅಗ್ರಹಾರ 
- ಮಹಾಗ್ರಹಾರಪೂಲಿ, ಚೂಡಾಮಣಿಪೂಲಿ- ಇತ್ಯಾದಿಯಾಗಿ ಬಣ್ಣಿಸಲಾಗಿದೆ. ಕ್ರಿ . ಶ. 
೧೬೫೦ ರಲ್ಲಿದ್ದ ಕನ್ನಡದ ಸುಪ್ರಸಿದ್ಧ ಕವಿ ಸಿದ್ದ ನಂಜೇಶನು ತನ್ನ ಗುರುರಾಜ ಚಾರಿತ್ರ 
ದಲ್ಲಿ ( ೧ - ೨೫ ) . 

( ಕಾಶಿಗಿಂದಂ ಮಿಗಿಲು ಕೇದಾರಕಿಂದಧಿಕ || 
ಶ್ರೀಶೈಲಕಿಂಮೇಲು ಹಂಪೆಗಿಂದು ಹೆಚ್ಚು ! 
ನಾಸೆ ಗೋಕರ್ಣದ್ರಾಕ್ಷಾರಾಮ ಕಿಂ ಚಿದಂಬರಕಿಂತ ಘನವಾದುದು || 
ಆಸೇತು ಬಂಧಕಿಂತುನ್ನತಂ ಭೂಭಾಗ 
ದಾಸಕಲ ಸಿದ್ಧಿಗಳ ಕೊಡುವ ತೀರ್ಥಂಗಳಿಗೆ 

ಸಾಸಿರಕ್ಕಗಣಿತಂ ಸದ್ದು ರುಕ್ಷೇತ್ರಗೆಣೆಯಾದ ಕ್ಷೇತ್ರದೊಳವೇ !! 
ಹೀಗೆಂದು ಪೂವಲ್ಲಿಯನ್ನು ಕೊಂಡಾಡಿದ್ದಾನೆ. ಇಂದು ಈ ಊರುಕೂಡ ಬಳ್ಳಿ 
ಗಾವಿ, ಮಳಖೇಡ, ವಿಜಯನಗರಗಳಂತೆ ಸಾಮಾನ್ಯವಾದ ಹಳ್ಳಿಗಳ ವಾತಾವರಣದ 
ಬೀಡಾಗಿ ಗತವೈಭವದ ಅನೇಕ ಹರಕು - ಮುರುಕು ಅವಶೇಷಗಳನ್ನು ಹೊಂದಿ ಇತಿ 
ಹಾಸಜ್ಞರ, ಸಂಶೋಧಕರ ಸಂಶೋಧನೆಗೆ ಒಳ್ಳೆಯ ಪುಷ್ಕಳ ಆಹಾರವನ್ನೊದಗಿಸುವ 
ಸ್ಥಾನ ವಿಶೇಷವಾಗಿದೆಯೆನ್ನಬಹುದು. 


ಧಾರವಾಡದಿಂದ ಸವದತ್ತಿಗೆ ಹೋಗಿ ಅಲ್ಲಿಂದ ಈಶಾನ್ಯಕ್ಕೆ ರಾಮದುರ್ಗದ 
ಮಾರ್ಗವಿಡಿದು ಕೇವಲ ೫ ಮೈಲು ಬಸ್ಸಿನಲ್ಲಿ ಹೋದರೆ ಹೆದ್ದಾರಿಯ ಎಡಪಾರ್ಶ್ವ 
ದಲ್ಲಿ ಈ ಊರು ಸಿಗುವುದು. ಈ ಗ್ರಾಮವನ್ನು ಬಳಸಿ ಅಕ್ಕಪಕ್ಕದಲ್ಲಿ ಅನೇಕ 
ಮಹತ್ವದ ಐತಿಹಾಸಿಕ, ಧಾರ್ಮಿಕ ಸ್ಥಳಗಳುಂಟು. ಪ್ರಸಿದ್ಧ ಶಕ್ತಿ ಕ್ಷೇತ್ರವೆಂದು 
ಹೆಸರಾಂತ “ಏಳುಕೊಳ್ಳದ ಎಲ್ಲಮ್ಮ ' ನ ಗುಡ್ಡ ದಕ್ಷಿಣ ದಿಕ್ಕಿನಲ್ಲಿ ಕೇವಲ ಮೂರು 
ಮೈಲುಗಳ ದೂರದಲ್ಲಿ ಕೂಗಳತೆಯ ದೂರದಲ್ಲಿದೆಯೋ ಎಂಬಂತೆ ರಾರಾಜಿಸುತ್ತಿದೆ. 
ಪಶ್ಚಿಮ ದಿಗ್ಯಾಗದಲ್ಲಿ ಕೆಲವೇ ಮೈಲುಗಳ ಅಂತರ ಅಗಸ್ಯ ಕ್ಷೇತ್ರವೆಂದು ಹೇಳ 
ಲಾಗುತ್ತಿರುವ ಮುನವಳ್ಳಿಯೂ , ಪವಿತ್ರ ಮಲಪ್ರಹರಿಣೀ ( ಮಲಾಪಹಾರಿಣೀ ) 


1982 


- 15 


ನದಿಯ ನವಿಲುತೀರ್ಥವೆಂದು ಕರೆಯಲಾಗುತ್ತಿರುವ ತೀರ್ಥವೂ , ಪ್ರಾಚೀನ ಕಾಲದ 
ಸೋಮೇಶ್ವರ ದೇವಾಲಯವನ್ನುಳ್ಳ ಸೊಗಲಕ್ಷೇತ್ರವೂ ಕಂಗೊಳಿಸುತ್ತವೆ. ಈಶಾನ್ಯ 
ದಿಕ್ಕಿನಲ್ಲಿ ಪ್ರಸಿದ್ದ ಕಾಳಿಕಾಂಬಾ ಕ್ಷೇತ್ರವೆನಿಸಿರುವ ಶಿರಸಂಗಿಯೆಂಬ ಊರಿದೆ. ಪೂರ್ವ 
ದಿಕ್ಕಿನಲ್ಲಿ ಭಾರತ ಸ್ವಾತಂತ್ರ ಸಂಗ್ರಾಮ ಪ್ರಾರಂಭವಾಗುವ ಪೂರ್ವದಲ್ಲಿಯೇ 
ಸ್ವಾತಂತ್ರದ ಕಹಳೆಯೂದಿ ಬ್ರಿಟಿಷರ ವಿರುದ್ಧ ಬಂಡೆದ್ದು ಅತುಲ ಪರಾಕ್ರಮವನ್ನು 
ಮೆರೆದ ವೀರಪುರುಷರ ಗಂಡುಮೆಟ್ಟಿನ ಚಾರಿತ್ರಿಕ ನರಗುಂದ ಪ್ರಾಂತವಿದೆ. ಇಂಥ 
ಐತಿಹಾಸಿಕ , ಧಾರ್ಮಿಕ , ಸಾಂಸ್ಕೃತಿಕ ಪರಿಸರದ ಮಹತ್ವಪೂರ್ಣ ಸ್ಥಳಗಳ ಮಧ್ಯ 
ದಲ್ಲಿರುವ ಹೂಲಿಯು ' ಸಿದ್ದಾ ಚಲವೆಂದು ಕರೆಯಲಾಗುತ್ತಿರುವ ಒಂದು ಶಿಲಾಮಯ 
ವಾದ ಗುಡ್ಡದ ತಪ್ಪಲಿನಲ್ಲಿ ನೂರಾರು ಶಿವಾಲಯಗಳಿಂದಲೂ , ಗುರುಮಠ 
ಗಳಿಂದಲೂ , ಇನ್ನಿತರ ಚಿಕ್ಕಪುಟ್ಟ ನೂರಾರು ಗುಡಿಗುಂಡಾರಗಳಿಂದಲೂ ಕಂಗೊಳಿ 
ಸುತ್ತ ಶಿವಕ್ಷೇತ್ರ , ಲಿಂಗಕ್ಷೇತ್ರ , ಶೈವಕ್ಷೇತ್ರ ಇತ್ಯಾದಿ ಹೆಸರುಗಳಿಂದ ಕರೆಯಿಸಿಕೊಳ್ಳು 
ತಿದೆ. ಈ ಊರು ಬೆಳುವಲನಾಡಿನ ಹದಿನೆಂಟು ಅಗ್ರಹಾರಗಳಲ್ಲಿ ಒಂದು ಶ್ರೇಷ್ಠ 
ಅಗ್ರಹಾರವೆಂದು ವರ್ಣಿತವಾಗಿದೆ. 

ಹೂಲಿ ಕ್ಷೇತ್ರವು ಭಾವುಕರಾದ ಜೀವಿಗಳಿಗೆ ಪುಣ್ಯ ಕ್ಷೇತ್ರವಾಗಿ , ಮುಮುಕು 
ಗಳಿಗೆ ಸಿದ್ದಿ ಕ್ಷೇತ್ರವಾಗಿ, ಧರ್ಮಭೀರುಗಳಿಗೆ ತೀರ್ಥಕ್ಷೇತ್ರವಾಗಿದೆ ಎನ್ನಲಾಗುತ್ತಿದೆ. 
ಇದು ಕವೀಶ್ವರರ ಪ್ರತಿಭೆ ಕೆರಳುವ ಸೊಬಗಿನ ತಾಣವೆನಿಸಿದೆ. ಇತಿಹಾಸಜ್ಞರಿಗೆ 
ಇಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿರುವ ಕಲ್ಲುಗಳೇ ಕೂಗಿ ಕರೆದು ತಮ್ಮ ಚರಿತ್ರೆಯನ್ನುಸಿರು 
ಇವೆ. 

ಇಲ್ಲಿರುವ ಪಂಚಲಿಂಗಗಳನ್ನುಳ್ಳ ಪಂಚಲಿಂಗೇಶ್ವರ ದೇವಾಲಯವು ವೀರಶೈವ 
ಧರ್ಮದ ಪ್ರಸಿದ್ದ ಪಂಚಾಚಾರರ ಹೆಸರಿನಲ್ಲಿ ಸ್ಥಾಪಿತವಾದ ಲಿಂಗಗಳಿಂದ ಕೂಡಿದ 
ದೇವಾಲಯವೆಂದು ಹೇಳಲಾಗುತ್ತಿದೆ. ಬಾದಾಮಿ ಪುಲಕೇಶಿಯ ಕಾಲದಲ್ಲಿಯೇ 
ಪ್ರಸಿದ್ಧ ಪುಣ್ಯಕ್ಷೇತ್ರವೆಂದು ವರ್ಣಿತವಾಗಿರುವ ಈ ಊರಿನ ಚರಿತ್ರೆ ಎರಡು ಸಾವಿರ 
ವರ್ಷಗಳಿಗೂ ಹಿಂದಕ್ಕೆ ಹೋಗುತ್ತದೆಂದು ವಿದ್ವಾಂಸರು ತರ್ಕಿಸಿದ್ದಾರೆ. 


ಪರಮೇಶ್ವರನ ಪಂಚವಿಂಶತಿಲೀಲೆ ಇಪ್ಪತೈದುಲೀಲೆ) ಗಳಲ್ಲಿ ಒಂದಾದ ದಕ್ಷಿಣಾ 
ಮೂರ್ತಿಯ ಲೀಲೆಯಲ್ಲಿ ಅವನು ಹಿಮಾಲಯದಲ್ಲಿದ್ದ ಸಪ್ತರ್ಷಿಗಳ ಸತ್ವವನ್ನು 
ಪರೀಕ್ಷಿಸಿ, ಅವರೆಲ್ಲರಿಗೆ ಧರ್ಮಮಾರ್ಗ ಬೋಧಿಸಿ ದಕ್ಷಿಣದ ಸಹ್ಯಾದ್ರಿ ಪರ್ವತ 
ಪ್ರಾಂತದಲ್ಲಿ ರಾಜಿಸುವ ಸಿದ್ಧಾಚಲಕ್ಕೆ ಸಮೀಪದಲ್ಲಿರುವ ಪೂವಲ್ಲಿ ಕ್ಷೇತ್ರಕ್ಕೆ ಬಂದನಂತೆ . 
ಅಲ್ಲಿ ತನ್ನ ಪುತ್ರನಾದ ಕುಮಾರ ಸ್ವಾಮಿಗೆ ಆಧ್ಯಾತ್ಮಿಕ ವಿದ್ಯಾಪೀಠದ ಆಚಾರ್ 
ಪಟ್ಟವನ್ನು ಕಟ್ಟಿ ಆ ತನ್ನ ದಕ್ಷಿಣಾಮೂರ್ತಿಲೀಲೆಯನ್ನು ಮುಗಿಸಿದನಂತೆ. ಅನಂತರ 
ಕುಮಾರ ಸ್ವಾಮಿಯು ವಾಮದೇವ ಮಹರ್ಷಿಗೆ ತನ್ನ ಪೀಠವನ್ನು ಕೊಟ್ಟು ಕ್ರೌಂಚ 
16 

ಸಿದ್ಧಗಂಗಾ 


ಪರ್ವತಕ್ಕೆ ಹೋಗಿ ನೆಲೆಗೊಂಡನಂತೆ. ಈ ಕೌಂಚ ಪರ್ವತವೆಂದರೆ ಈಗಿನ 
ಸೊಂಡೂರು ಪಕ್ಕದಲ್ಲಿ ಕುಮಾರ ಸ್ವಾಮಿಯ ಬೆಟ್ಟವೇ ಆಗಿದೆ. ಇಂದಿಗೂ ಈ ಬೆಟ್ಟ 
- ದಲ್ಲಿ ಪ್ರಸಿದ್ದವಾದ ಕುಮಾರ ಸ್ವಾಮಿಯ ದೇವಾಲಯವಿದ್ದು ಅದು ಅತ್ಯಂತ ಮಹ 
ತ್ವದ ಸ್ಥಾನವೆಂದು ಹೇಳಲಾಗುತ್ತಿದೆ. ಹೀಗೆ ಅನೇಕ ಪೌರಾಣಿಕ ಕಥೆಗಳ ಸಂಬಂಧ 
ವನ್ನು ಹೂಲಿಯ ಚರಿತ್ರೆಗೆ ಅನ್ವಯಿಸಿ ಹೇಳಲಾಗುತ್ತಿದೆ. 

ಶಾಸನಗಳಲ್ಲಿ ಹೂಲಿಯ ವರ್ಣನೆ : 
ಅನೇಕ ಪ್ರಾಚೀನ ಶಾಸನಗಳಲ್ಲಿ ಹೂಲಿಯ ವರ್ಣನೆ ಬರುತ್ತದೆ. ಕ್ರಿ . ಶ. 
ಸು . ೧೦೭೪ ರ ಒಂದು ಶಾಸನದಲ್ಲಿ ಬೆಳುವಲನಾಡು ಭೂಮಿಯೆಂಬ ಸುಂದರ ಲಲ 
ನೆಯ ಮುಖದಂತಿದ್ದರೆ, ಶೋಭೆಗೆ ಆಗರವೆನಿಸಿದ ಹೂಲಿ ಆ ಮುಖಕ್ಕೆ ತಿಲಕವಿಟ್ಟ 
ಹಾಗಿದೆ ಎಂದು ವರ್ಣಿಸಲ್ಪಟ್ಟಿದೆ. ಇನ್ನೊಂದು ಶಾಸನದಲ್ಲಿ ಹೊಲಿಯು ಅರಳಿದ 
ಕಮಲಗಳ ಸಮೂಹ, ಮಲ್ಲಿಗೆ ಹೂದೋಟಗಳ ಪರಿಮಳ, ಕೆರೆಬಾವಿಗಳ ಶೋಭೆ, 
ದೇದೀಪ್ಯಮಾನರಾದ ಸಾವಿರಾರು ಶಿವಭಕ್ತರು- ಇವರುಗಳಿಂದ ರಾರಾಜಿಸುತ್ತಿತ್ತಂತೆ . 
ಮಗುದೊಂದು ಶಾಸನದಲ್ಲಿ 
“ ವನಧಿಪರೀತ ಭೂತಳ ವಿಳಾಸವತ ಮುಖದಂತೆ ತೋರ್ಪಚೆ ! 

ನಕಣಿ ಬೆಳ್ವಲಕ್ಕೆ ತಿಲಕಾಕೃತಿಯಿಂದೆಸೆದಿರ್ಪ ಪೂಲಿಯೇ !- 
ನನಿಮಿಷರಾಜನಿರ್ಪಪುರವೋ ಫಣಿರಾಜನ ರಾಜಧಾನಿಯೋ ! 
ಮನುಜನಿವಾಸಮಲ್ಲದೆನಿಸಿ ನೆರೆಗುಂ ಪರತೊಂದು ಶೋಭೆಯಿಂ ” !! - 
- ಹೀಗೆ ವರ್ಣಿತವಾಗಿದೆ. 


- ಈ ಪಟ್ಟಣವು ಪ್ರಾಚೀನ ಕಾಲದಲ್ಲಿ ಶಿವೆಯಗೇರಿ, ಕಳಶವಳ್ಳಿಗೇರಿ, ರವಿ 
ಯಣ್ಗೇರಿ, ಫೈಸಾಸಗೇರಿ, ಕೊಣಳಗೇರಿ, ಕತ್ತಿಯಗೇರಿ, ಯೇರಂದಗೇರಿ, 
ಕೊಕ್ಕುಳಗೇರಿಯೇ ಮೊದಲಾದ ಹತ್ತು ಕೇರಿಗಳಿಂದ ಕೂಡಿತ್ತೆಂದು ಶಾಸನವೊಂದರಲ್ಲಿ 
ವರ್ಣಿತವಾಗಿದೆ. ಇಂಥ ಕೇರಿಗಳಿಂದ ಕೂಡಿದ ಆ ಊರು ವೇದಗಳ ತಾಯ್ತನೆ, 
ತರ್ಕದ ಬೀಡು, ಶಾಸ್ತ್ರಗಳ ಗಣಿ , ದಕ್ಷಿಣವಾರಣಾಸಿಯೆನಿಸಿದ್ದಾಗಿತ್ತೆಂದು ವರ್ಣಿಸುವ 
ಶಾಸನವು ಊರ ವಿದ್ವಾಂಸರನ್ನು , ಊರಿನ ಮಹತ್ವವನ್ನು ಮನವಾರೆ ವರ್ಣಿಸುತ್ತವೆ. 
“ ಸಾಸಿರ್ವರು ಮಹಾಜನಗಳಿಂದ ಕೂಡಿದ್ದ ಈ ಊರಿನ ಮಹಾಜನರುಗಳ ವರ್ಣನೆ 
ಯನ್ನು ಒಂದು ಶಾಸನವು ಅತ್ಯುತ್ತಮವಾಗಿ ಬಣ್ಣಿಸುತ್ತದೆ. ಈ ಊರಿನಲ್ಲಿರುವ ವೀರ 
ಭದ್ರೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಒಂದು ಶಾಸನದಲ್ಲಿ - ' ಯಜನ ಯಾಜನ , 
ಅಧ್ಯಯನ, ಅಧ್ಯಾಪನ , ದಾನ, ಪ್ರತಿಗ್ರಹ, ಷಟ್ಕರ್ಮನಿರತರೂ , ಶ್ರೀಮತ 
ಚಾಲುಕ್ಯ ಚಕ್ರವರ್ತಿ ಬ್ರಹ್ಮಪುರಿಸ್ಟಾನ ಪಿತೃ ಪಿತಾಮಹಮಹಿಮಾಸ್ಪದರೂ ರಕ್ಷಣಾರ್ಥ 
1982 


- 17 


ಕೋವಿದರೂ ... ಆದ ಶ್ರೀಮನ್ಮಹಾಗ್ರಹಾರ ಪೂಲಿಯೂರಿನ ಒಡೆಯ ಪ್ರಮುಖರೆನಿಸ 
ಸಾಸಿರ್ವರ ವರ್ಣನೆ ಅತ್ಯಂತ ಮಹತ್ವದ್ದಾಗಿ ತೋರಿಬರುತ್ತಿದೆ. ಇಷ್ಟೆಲ್ಲ ಸಾಕ್ಷಾ 
ಧಾರಗಳನ್ನು ನೋಡಿದರೆ ಪೂಲಿಯು ಚಾಲುಕ್ಯ ಚಕ್ರವರ್ತಿಗಳ ಕಾಲದಲ್ಲಿ ವೈಭವ 
ಶಿಖರವನ್ನೇರಿದ ಒಂದು ಧಾರ್ಮಿಕ ಮಹಾಕ್ಷೇತ್ರವಾಗಿ , ಕಂಗೊಳಿಸುತ್ತಿತ್ತೆಂದು 
ಹೇಳುವಲ್ಲಿ ಯಾವ ಅನುಮಾನವಿಲ್ಲ . ಈ ಸಾಸಿರ್ವರು ಮಹಾಜನಗಳು ಇಲ್ಲಿ 
ಏಳು ಸಲ ಸೋಮಯಾಗ ಮಾಡಿ ಯಾಗಾಂತ್ಯದ ಅವಕೃತ ಸ್ನಾನದಿಂದ ಪವಿತ್ರ 
ಶರೀರಿಗಳಾಗಿದ್ದರೆಂದು ತಿಳಿದುಬರುವುದು. 

ಐತಿಹಾಸಿಕವಾದ ಅನೇಕ ಮಹತ್ವದ ಅಂಶಗಳನ್ನು ತಿಳಿಸುವ ಅನೇಕ ಶಾಸನ 
ಗಳೂ ಇಲ್ಲುಂಟು. ಕ್ರಿ .ಶ. ಸು . ೧೧೮೪ರಲ್ಲಿ ಕೆತ್ತಲ್ಪಟ್ಟ ಒಂದು ಶಾಸನದಲ್ಲಿ ಹೂಲಿಯ 
ಊರೊಡೆಯನಾದ ' ಮಂಗಳಾರ್ಣವ' ನೆಂಬ ಚಾಲುಕ್ಯ ವಂಶೀಯನು ತಾನು ಚೋಳ, 
ಮಾಳವ, ಗುರ್ಜರೊಡನೆ ಯುದ್ಧ ಮಾಡಿ ಜಯವನ್ನು ಪಡೆದಾಗ ತಾನು ಸ್ವತಃ 
ದಾನವನ್ನಿತ ಸ್ಥಳದಲ್ಲಿ ಒಂದು ಬ್ರಹ್ಮಪುರಿಯನ್ನು ಸ್ಥಾಪಿಸಿ, ಅಲ್ಲಿ ಒಂದು ಸಾವಿರ 
ಜನ ಬ್ರಾಹ್ಮಣರನ್ನು ನೆಲೆಗೊಳಿಸಿದನೆಂದು ಹೇಳಲಾಗಿದೆ. ಆ ಮಹಾ ಜನರಿಗೆ 
ಧ್ವಜ ( ಗುಡಿ) , ಚಾಮರ, ಒಜ್ವರ, ಬೆಳ್ಕೊಡೆ, ಹಡಪ , ಘಳಿಗೆ, ಉಭಯಶಂಖ 
ಮೊದಲಾದುವನ್ನು ಕೊಟ್ಟು ಗೌರವ ಸೂಚಿಸಿದನಂತೆ . 

ಕಾಳಾಮುಖ ಶೈವರ ಕ್ಷೇತ್ರ : , 
'ಶೈವ ಪಂಗಡಗಳಲ್ಲಿ ಒಂದಾದ ಕಾಳಾಮುಖಾಚಾರರಿಗೂ ಈ ಊರು ನೆಲೆ 
ಯಾಗಿದ್ದಿತೆಂದು ತಿಳಿದುಬರುವುದು. ಇಲ್ಲಿನ ಅಂಧಕೇಶ್ವರ ದೇವಾಲಯದ ಬಳಿ 
ಯಿರುವ ಒಂದು ಚಿಕ್ಕ ದೇವಾಲಯದ ಹತ್ತಿರವಿರುವ ಶಾಸನವು ಹೂಲಿಯ ದೇವರು 
ಅವರ ಶಿಷ್ಯ ಲ ಕು ಳಿ . ಶ ದೇವರು - ಶಿಷ್ಯವಾಖ್ಯಾಣಿದ್ದೇವ- ಶಿಷ್ಯ ವಿದ್ಮಶಾನ 
ಯೋಗೀಂದ್ರ - ಶಿಷ್ಯ ಸೋಮದೇವ.- ಶಿಷ್ಯಜ್ಞಾನಶಕ್ತಿಹೀಗೆ ಲಕುಳೀಶ ಪಂಗಡ 
ದವರ ಒಂದು ಗುರು ಪರಂಪರೆ ಹೇಳುತ್ತದೆ, ಕೊನೆಯವನಾದ ಜ್ಞಾನಶಕ್ತಿ ಮುನಿಯು 
ತರ್ಕ ವ್ಯಾಕರಣಾದಿ ಶಾಸ್ತ್ರ ಪಾರಂಗತನಾಗಿ ಶ್ರೇಷ್ಠ ಪಂಡಿತನೆಂದು ವರ್ಣಿಸಲ್ಪಟ್ಟ 
ದ್ದಾನೆ. ಇವನನ್ನು ಪ್ರಣವ ರೂಪನೆಂದೇ ಕರೆಯುತ್ತಿದ್ದರಂತೆ. ಚಾಲುಕ್ಯರ ೨ನೇ 
ಸೋಮೇಶ್ವರನಿಂದ ಈ ಪಂಡಿತನು ಅಂಧಾಸುರ ದೇವಾಲಯವನ್ನು ಕಟ್ಟಿಸಿದನಂತೆ 

- ಈ ಎಲ್ಲ ವಿಷಯಗಳನ್ನು ವಿಚಾರಮಾಡಿದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 
ಹೂಲಿಯಲ್ಲಿ ಕಾಳಾಮುಖಾಚಾತ್ಯರ ಪ್ರಭಾವವೂ ವಿಶೇಷವಾಗಿತ್ತೆಂದು ಹೇಳಬಹು 
ದಾಗಿದೆ . ಹೀಗೆ ಹೂಲಿ ಪಟ್ಟಣವು ವೇದಧರ್ಮಾನುಯಾಯಿಗಳು , ವೀರಶೈವರು , 
ಕಾಳಾಮುಖಾಚಾರರೇ ಮೊದಲಾದ ವಿವಿಧ ಪಂಥಗಳ ವಿದ್ವಾಂಸರಿಂದಲೂ ಕಿಕ್ಕಿರಿದು 
ತುಂಬಿದ ಮಹಾನಗರವಾಗಿ ೧೨ನೇ ಶತಮಾನದಲ್ಲಿಯೇ ಕಾಣಿಸಿಕೊಂಡಿದೆ. ಇಲ್ಲಿ 
81 

ಸಿದ್ಧಗಂಗಾ 


ಜೈನ ಮತ್ತು ಬೌದ್ಧ ಧರ್ಮದವರೂ ಇದ್ದುದು ಇನ್ನೂ ವಿಶೇಷವಾದ ಅಂಶವೇ 
ಆಗಿದೆ. 


ಇಲ್ಲಿನ ಪ್ರಮುಖ ದೇವಾಲಯಗಳು : 
ಹೂಲಿ ಮತ್ತು ಅದರ ಸುತ್ತಮುತ್ತಣ ಸಾಸರದಲ್ಲಿ ವಿವಿಧವಾದ ನೂರಾರು 
ದೇವಾಲಯಗಳಿದ್ದು ದು ಹಳೆಯ ಉಳಿಕೆಗಳಿಂದ ಗೊತ್ತಾಗುತ್ತಿದ್ದರೂ , ಈಗ ವೈದಿಕ, 
ಶೈವ, ವೀರಶೈವ, ಜೈನಧರ್ಮಿಯರಿಗೆ ಸಂಬಂಧಿಸಿದ ಕೆಲವೇ ದೇವಾಲಯಗಳು 
ಉಳಿದುಕೊಂಡಿರುತ್ತವೆ. ಅವುಗಳಲ್ಲಿ ಅಗಸ್ತೇಶ್ವರ, ಅಂಧಕೇಶ್ವರ, ಪಂಚಲಿಂಗೇಶ್ವರ, 
ಭೀಮೇಶ್ವರ, ಕೆರೆಯ ಸಿದ್ದೇಶ್ವರ ಮೊದಲಾದ ದೇವಾಲಯಗಳು ಕಲೆ ಮತ್ತು ಪ್ರಾಚೀ 
ನತೆಯ ದೃಷ್ಟಿಯಿಂದ ಹೆಸರಿಸತತವಾಗಿವೆ. ಇವಲ್ಲದೆ ದಕ್ಷಿಣಾಮೂರ್ತಿ, ಕಿಶ್ವರ, 
ವಿಶ್ವನಾಥ, ರಾಮನಾಥ, ರುದ್ರಪಾದ, ವೀರ ಹನುಮ , ಬನಶಂಕರಿ , ಗಣಪತಿ, 
ತಾರಕೇಶ್ವರ, ಚಿದಂಬರೇಶ್ವರ, ಬ್ರಹ್ಮಲಿಂಗ, ವೀರಭದ್ರ , ಬೋಳೆಬಸವೇಶ್ವರ, ಪರ್ವತ 
ಲಿಂಗೇಶ್ವರ, ಮಲ್ಲಿಕಾರ್ಜುನ, ಅಡಕೇಶ್ವರ, ತ್ರಿಮುಖ ಲಿಂಗ ಮೊದಲಾದ ದೇವಾ 
ಲಯಗಳು ವ್ಯಕ್ತವಾಗಿವೆ. ಇಲ್ಲಿರುವ ಶಿವಾಲಯಗಳ ಬಾಹುಳ್ಯದಿಂದ ಈ ನಗರವು 
ಮುಖ್ಯವಾಗಿ ಶೈವ ವೀರಶೈವರ ಪ್ರಬಲ ಕ್ಷೇತ್ರವೆಂದು ಹೇಳಬಹುದಾಗಿದೆ. ಈಗಲೂ 
ಇಲ್ಲಿರುವ ವೀರಶೈವ ಮಠವಾದ ' ಪಂಚವಣ್ಣಿಗೆಬೃಹನ್ಮಠವು ಭವ್ಯವಾದ ಐತಿಹಾಸಿಕ 
ಘಟನೆಗಳಿಂದ ಕೂಡಿದ ದೊಡ್ಡಮಠವಾಗಿದೆ. ಇಲ್ಲಿ ಇನ್ನೊಂದು ' ಶಿವಯೋಗಾಶ್ರಮ 
ಮಠ' ಎಂಬ ಮಠವೂ ಇದೆ. . 


ಇಲ್ಲಿನ ಗುಡಿಗಳು ಮತ್ತು ನರಗಳ ಸಂಕ್ಷೇಪ ಪರಿಚಯ : 

1 ) ಅಗಸ್ಯೆಶ್ವರ ದೇವಾಲಯ : ಇದು ಉಸುಕು ಕಲ್ಲುಗಳನ್ನು ಕೆತ್ತಿ , 
ನಿರ್ಮಿಸಿದ ದ್ರಾವಿಡ ವಾಸ್ತು ಶಿಲ್ಪದ ಮಾದರಿಯ ಗುಡಿಯಾಗಿದೆ. ಮುಖ ಮಂಟಪ 
ಗರ್ಭ ಗುಡಿಗಳಿದ್ದು ಶಿವಲಿಂಗವು ಪ್ರತಿಷ್ಟಾಪಿಸಲ್ಪಟ್ಟಿದೆ. ಲಿಂಗಕ್ಕೆ ಅಗಸ್ಯೆಶ್ವರ 
ಎಂದು ಹೆಸರಿಸಿದ್ದಾರೆ. ಗೋಡೆಯಲ್ಲಿ ಕ್ರಿ . ಶ. ೧೧೬೨ ರಲ್ಲಿ ಕೆತ್ತಿಸಿದ ಕಲಚೂರ್ 
ಬಿಜ್ಜಳನ ಕಾಲದ ಒಂದು ದಾನ ಶಾಸನವಿದೆ. 

2 ) ಪಂಚಲಿಂಗೇಶ್ವರ : ಈ ಪೂರ್ವದಲ್ಲಿ ಹೇಳಿದಂತೆ ಇದು ವೀರಶೈವರ 
ಐವರು ಸೀಠಾಚಾರರ ಹೆಸರಿನಲ್ಲಿ ಐದು ಲಿಂಗಗಳು ಸ್ಥಾಪಿತವಾದ ಹಾಗೆ ಹೇಳಲಾಗು 
ತಿದೆ. ಈ ಗುಡಿಯ ಐತಿಹಾಸಿಕತೆಯ ಬಗೆಗೆ ಅನೇಕವಾದ ವಿವಾದಗಳಿವೆ . ಮೊದಲು 
ಈ ಗುಡಿ ಜೈನರದಾಗಿತ್ತೆಂದು ಹೇಳುವವರೂ ಇದ್ದಾರೆ. ಪೂರ್ವದಿಜು ಖವಾಗಿರುವ 
ಈ ಗುಡಿಯನ್ನು ಕಟ್ಟಿಸಿದ ಕಾಲ ಕ್ರಿ .ಶ. ೧೧೦೦ ಎಂದು ತಿಳಿದುಬರುತ್ತದೆ. ಕಾಲ 
ಕಾಲಕ್ಕೆ ಬೆಳೆದುಬಂದ ಈ ಗುಡಿಯು ಕ್ರಿ . ಶ. ೧೧೦೦ ರಲ್ಲೇ ನಿರ್ಮಾಣವಾಗಿರಲಾರ 
ದೆಂದೂ , ಅದಕ್ಕೂ ಪೂರ್ವದಲ್ಲಿ ಎಂದೋ ಇದು ನಿರ್ಮಾಣವಾದುದೆಂದೂ ತರ್ಕಿಸ 


1982 


19 


ಲಾಗುತ್ತಿದೆ. ಈ ಗುಡಿಗೆ ಚಾಲುಕ್ಯ ಮಾದರಿಯ ವಿಮಾನವಿದ್ದು ಐದು ಗರ್ಭಗುಡಿ 
ಗಳಿಂದ ಕೂಡಿದ ಇದು ಸಾಕಷ್ಟು ದೊಡ್ಡದು ಮತ್ತು ಮಹತ್ವದ್ದು. 

3 ) ಮದನೇಶ್ವರ ( ಅಂಧಕೇಶ್ವರ ದೇವಾಲಯ : ಹೂಲಿಯ ಉತ್ತರ 
ಭಾಗದಲ್ಲಿರುವ ಈ ದೇವಾಲಯಕ್ಕೆ ಕಾಳಾಮುಖಾಚಾರರು ಸ್ಥಾನಪರ್ತಿಗಳಾಗಿದ್ದ 
ರೆಂದು ದೇವಾಲಯದ ಒಂದು ಶಾಸನದಿಂದ ತಿಳಿದುಬರುವುದು. ಈ ಶಾಸನದಲ್ಲಿ 
ದಂಡನಾಯಕ ಲಕ್ಕರಸ, ಜ್ಞಾನಶಕ್ತಿ , ಭುವನೈಕನಲ್ಲ. ( ಚಾಲುಕ್ಯರ 2ನೇ ಸೋಮೇ 
ಶ್ವರ) ಚಾಲುಕ್ಯ ಮಂಗಳಾರ್ಣವ ಮೊದಲಾದವರ ಹೆಸರುಗಳು ಉಕ್ತವಾಗಿವೆ. 
ಸಾಕಷ್ಟು ಹಳೆಯದಾದ ಈ ದೇವಾಲಯ ಹೂಲಿಯ ಪ್ರಾಚೀನ ಚರಿತ್ರೆಗೆ ಸಹಕಾರಿ 
ಯಾಗಿ ಉಳಿದುನಿಂತಿದೆ. 

4 ) ಭೀಮೇಶ್ವರ ದೇವಾಲಯ : ದ್ರಾವಿಡ ವಾಸ್ತು ಕ್ರಮವನ್ನನುಸರಿಸಿ 
ಕಟ್ಟಲ್ಪಟ್ಟ ಈ ದೇವಾಲಯ ಹೂಲಿಯ ಉತ್ತರದಿಕ್ಕಿನಲ್ಲಿ ಒಂದು ಹೊಲದಲ್ಲಿದೆ. 
ಜ್ಞಾನಶಕ್ತಿ ಪಂಡಿತನ ಅಪ್ಪಣೆ ಮೇರೆಗೆ ಅವನ ಶಿಷ್ಯನಾದ ಮಾರ್ತಾಂಡನೆಂಬುವನು 
ಒಂದು ಮಕರ ತೋರಣವನ್ನು ಮಾಡಿಸಿ ಗರ್ಭಗುಡಿಯ ಚೌಕಟ್ಟಿನ ಮೇಲೆಕೂಡಿಸಿದ 
ಹಾಗೆ ಅಲ್ಲಿರುವ ಬರವಣಿಗೆಗಳಿಂದ ತಿಳಿದುಬರುವುದು. ಇದೂ ಕೂಡ ಕಾಳಾಮುಖಾ 
ಚಾರರ ಒಂದು ಸ್ಥಾನವೇ ಆಗಿತ್ತೆಂಬುದು ಮಹತ್ವದ ಅಂಶ . 

ಸಿದ್ದೇಶ್ವರ ದೇವಾಲಯ : ಉಸುಕು ಕಲ್ಲುಗಳನ್ನು ಕೆತ್ತಿ , ದ್ರಾವಿಡ 
ಶೈಲಿ ಕಟ್ಟಲ್ಪಟ್ಟ ಈ ಗುಡಿ ಕೆರೆಯ ಮೇಲ್ಬಾಗದಲ್ಲಿರುವುದರಿಂದ ಕೆರೆ ಸಿದ್ದಪ್ಪನ ಗುಡಿ 
ಎಂದು ಇದನ್ನು ಕರೆಯಲಾಗುತ್ತಿದೆ. ಗುಡಿಯ ಗರ್ಭಗೃಹ ಮತ್ತು ಮಂಟಪಗಳು 
ಮಾತ್ರ ಉಳಿದು ಇತರ ಭಾಗ ಹಾಳಾಗಿದೆ. ಇಲ್ಲಿರುವ ಕಿ.ಶ. ೧೧೦೭ರಲ್ಲಿ ಕೆತ್ತಲ್ಪಟ್ಟ 
ಒಂದು ಶಾಸನದಲ್ಲಿ ಹೂಲಿಯ ಕಳಸವುಳ್ಳ ಕೇರಿಯಲ್ಲಿ ಜ್ಞಾನ ನಿಧಿಯೂ , ಮಾನ 
ನಿಧಿಯೂ ಆದ ಸಿದ್ದೇಶ್ವರಾಚಾರ ಇದ್ದನು. ಈತನಿಗೆ ಕಳಶೇಶ್ವರದೇವ ಎಂಬ ಶಿಷ್ಯ 
. ನಿದ್ದ ಮತ್ತು ಸೋಮೇಶ್ವರ ಶಕ್ತಿಯೆಂಬ ಭಕ್ತನಿದ್ದ . ಈ ಕಳಶೇಶ್ವರ ದೇವನಿಗೆ 
ದತ್ತಿಯನ್ನು ಕಲ್ಯಾಣದ ಪ್ರಭುಗಳು ಕೊಟ್ಟ ಹಾಗೆ ಉಕ್ತವಾಗಿದೆ. ಇನ್ನು ಒಂದೆರಡು 
ಶಾಸನಗಳು ಇಲ್ಲಿವೆ. ಇದು ಶೈವಾಚಾರರ ಸ್ಥಾನಾಧಿಪತ್ಯದ ದೇವಾಲಯವೇ ಆಗಿದೆ. 

6) ಪಂಚವಣ್ಣಿಗೆ ಬೃಹನ್ಮಠ : ಸಾಕಷ್ಟು ಪ್ರಾಚೀನವಾದ ಈ ವೀರಶೈವ 
ಮಠ ಹಿಂದಿನಿಂದಲೂ ಅನೇಕ ವಿದ್ವಾಂಸರನ್ನು , ಕವಿಗಳನ್ನು ಹೊಂದಿರುವಂತಹದು. 
ಈ ಮಠದ ಪಟ್ಟವಲ್ಲರಿಯನ್ನು ಅವಲೋಕಿಸಿದವರಿಗೆ ಶಾ, ಶಕ ೩೫ ನೆಯ ಸಂವತ್ಸರ 
ಕ್ಕಿಂತಲೂ ಹಿಂದೆ ಐದು ಜನ ಆಚಾರ ಪರಂಪರೆಯ ಹೆಸರುಗಳು ಕಾಣಸಿಗುತ್ತವೆ. 
ಇಲ್ಲಿರುವ ಗುರುವರ್ಗದವರ - ಸಿದ್ದ ಚೈತನ್ಯ , ಜ್ಞಾನಶಕ್ತಿ , ಲಕುಲೀಶ- ಇತ್ಯಾದಿ ಹೆಸರು 
ಗಳಿಂದ ಇದು ಪ್ರಾಚೀನ ಕಾಲದಲ್ಲಿ ಕಾಳಾಮುಖಾಚಾರರ ವಿದ್ಯಾ ಕೇಂದ್ರವೇ 
ಆಗಿದ್ದು ಮುಂದೆ ವೀರಶೈವ ಕ್ಷೇತ್ರವಾಗಿ ಯಾವುದೋ ಗುರುಗಳ ಕಾಲಕ್ಕೆ ಪರಿವರ್ತನೆ 

ಸಿದ್ಧಗಂಗಾ 


20 


ಗೊಂಡಿರಬಹುದು. ಈ ಮಠಕ್ಕೆ ಸಂಬಂಧಿಸಿದ ಅನೇಕ ಶಾಸನಗಳಲ್ಲಿ ಇದರ ಘನತೆ 
ಕೊಂಡಾಡಲ್ಪಟ್ಟಿದೆ. ರಾಘವಾಂಕ ಚಾರಿತ್ರ , ಗುರುರಾಜ ಚಾರಿತ್ರಗಳೆಂಬ ಎರಡು 
ಕನ್ನಡ ಕೃತಿಗಳನ್ನು ಕನ್ನಡ ಸಾರಸ್ವತ ಪ್ರಪಂಚಕ್ಕರ್ಪಿಸಿದ ಸಿದ್ಧನಂಜೇಶ ( ಕ್ರಿ . ಶ. 
೧೬ »0) ನೆಂಬ ಕವಿ ಈ ಮಠದ ಗುರುಪರಂಪರೆಯಲ್ಲಿ ಬಂದ ವೀರಶೈವ ಕವಿಯಾಗಿದ್ದಾನೆ. 
ಆದ್ಯ ಪೀಠಾಚಾರ್ಯರ ಪರಂಪರೆ ಹೀಗೆ : 
- ಶ್ರೀ ದಕ್ಷಿಣಾಮೂರ್ತಿ- ಕುಮಾರ ಸ್ವಾಮಿ - ಶ್ರೀ ವಾಮದೇವ ಮಹರ್ಷಿ 
ದೂರ್ವಾಸ ಮಹರ್ಷಿ -ಶ್ರೀಕಂಠ ಸ್ವಾಮಿ -ಶ್ವೇತಾಶ್ವತರ ಮಹರ್ಷಿ - ಕೈವಲ್ಯ ಮಹರ್ಷಿ 
ಸರ್ವೆಶ್ವರ ಮಹರ್ಷಿ - ವಿಶ್ವೇಶ್ವರ ಮಹರ್ಷಿ - ವಿಶ್ವ ಮುನೀಶ್ವರರು - ಇತ್ಯಾದಿ ಇವರೆಲ್ಲ 
ಷಟ್ಸ್ಥಲ ಬ್ರಹಿಗಳಾಗಿ ಕೃಷ್ಣ ಯಜುರ್ವೇದಾಂತ ಶಾಖಾ ಪ್ರವರ್ತಕರಾಗಿದ್ದಂತೆ 
ಹೇಳಲಾಗಿದೆ. ದಕ್ಷಿಣ ಭಾರತದಲ್ಲಿ ಇವರೇ ಈ ಶಾಖಾ ಸಂಪ್ರದಾಯವನ್ನು ತಂದವ 
ರೆಂದು ತಿಳಿದುಬರುವುದು. ಸಾಕಷ್ಟು ಜಿಜ್ಞಾಸೆಗಳಿಂದ ಕೂಡಿದ ಈ ಮಠವು ಪ್ರಾಚೀ 
ನತೆಯ ದೃಷ್ಟಿಯಿಂದಲೂ , ಇನ್ನಿತರ ಕಾರಣಗಳಿಂದಲೂ ಮಹತ್ವದ ಸ್ಥಾನವಾಗಿದೆ 
ಯೆನ್ನಬಹುದು. ಇಂದಿಗೂ ತನ್ನ ಗುರುಪರಂಪರೆಯನ್ನು ಈ ಮಠ ಉಳಿಸಿಕೊಂಡು 
ಬಂದಿರುವುದೊಂದು ಗಮನಾರ್ಹವಾದ ಅಂಶವಾಗಿದೆ . 

ಇವಲ್ಲದೆ ಹೂಲಿಯಲ್ಲಿನ ವೀರಭದ್ರೇಶ್ವರ ದೇವಾಲಯ , ವಿರಕ್ತಮಠ, ಅನೇಕ 
ವೀರಗಲ್ಲುಗಳು ಸಂದರ್ಶನ ಯೋಗ್ಯವಾಗಿ ಕುತೂಹಲವನ್ನು ಕೆರಳಿಸುವ ಅಂಶಗಳಾ 
ಗಿವೆ. ಹೂಲಿಯ ಸುತ್ತಮುತ್ತೆಲ್ಲ ನೋಟಕರಿಗೆ ಅನೇಕ ಅಳಿದುಳಿದ ಅವಶೇಷಗಳು 
ಕಾಣಸಿಗುತ್ತವೆ. ಆದುದರಿಂದ ಈ ಕ್ಷೇತ್ರವು ಕರ್ನಾಟಕದ ಸುಪ್ರಸಿದ್ಧ ಸಾಂಸ್ಕೃತಿಕ 
ಸ್ಥಾನವಾಗಿ , ಧಾರ್ಮಿಕ ಸಂಸ್ಕೃತಿ ಸಂವರ್ಧನತಾಣವಾಗಿ ಮೆರೆದು ಕನ್ನಡನಾಡಿನ 
ಇತಿಹಾಸದ ಮೇಲೆ ಬೆಳಕು ಚೆಲ್ಲಬಲ್ಲ ಅನೇಕ ಅಂಶಗಳಿಂದ ತುಂಬಿನಿಂತಿದೆ ಎನ್ನ 
ಬಹುದು. ಇದನ್ನು ಸಂದರ್ಶಿಸಿದ ಡಾ|| ಜೇಮ್ಮ ಬರ್ಜೆಸ್ ಎಂಬ ವಿದ್ವಾಂಸನು 
'ಹೂಲಿಯ ಸುತ್ತಮುತ್ತ ಬಿದ್ದಿರುವ ಪಳೆಯುಳಿಕೆಗಳನ್ನು ನೋಡಿದರೆ, ಈ ಊರು 
ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧವಾದ ತೀರ್ಥಕ್ಷೇತ್ರವಾಗಿತ್ತೆಂದು ತಿಳಿದುಬರುವುದು. 
ಹಲವಾರು ಮನೆಗಳ ತಳಹದಿ, ಬಗೆಬಗೆಯ ಮೂರ್ತಿಗಳು, ದೇವಾಲಯಗಳ ಭಾಗ 
ಗಳು ಶಾಸನಗಳೇ ಮೊದಲಾದುವು ಅಸ್ತವ್ಯಸ್ತವಾಗಿ ಬಿದ್ದಿವೆ. ಇವುಗಳಿಂದಲೇ 
ಒಂದು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಬಹುದು ಎಂದಿದ್ದಾನೆ. 
- ಈ ಮೇಲೆ ವಿವರಿಸಲ್ಪಟ್ಟ ಅನೇಕ ಅಂಶಗಳನ್ನು ಮನಗಂಡರೆ ಹೊಲಿಯು 
ಸಂದರ್ಶನಕ್ಕೆ ಒಂದು ಯೋಗ್ಯ ಸ್ಥಾನವೆಂದು ಹೇಳಲು ಯಾವ ಅಭ್ಯಂತರವೂ ಇಲ್ಲ. 
ಇದನ್ನು ನೋಡಹೋದವರು ಅವಶ್ಯವಾಗಿ ಅಕ್ಕಪಕ್ಕದಲ್ಲೇ ಇರುವ ಎಲ್ಲಮ್ಮನಗುಡ್ಡ , 
ಮಲಾಪಹಾರೀ ನದಿಯಲ್ಲಿ ಹೇಳಲಾಗುವ ನವಿಲುತೀರ್ಥ ಪ್ರದೇಶ, ಸೊಗಲಕ್ಷೇತ್ರ , 
ಮುನಿವಳ್ಳಿಗಳನ್ನು ನೋಡಿಬರುವುದು ಒಳ್ಳೆಯದು. 
1982 


సంబందరిలయ 


ಕಳೆದ ವರ್ಷ ತಾ || 27 - 8 - 81ರ ಶುಕ್ರವಾರ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ 
ಮಹಾ ಸ್ವಾಮಿಗಳವರ ಶಿವಯೋಗಸಮಾಧಿ ಕಟ್ಟಡದ ಶಂಕುಸ್ಥಾಪನೆ ನೇರವೇರಿತು. 
ಮಂಗಳ ಮುಹೂರ್ತದಲ್ಲಿ ಪ್ರಾರಂಭಗೊಂಡ ಕಾರ್ಯ ಶುಭಾರಂಭ. ಸದ್ಯದಲ್ಲಿ ಕಟ್ಟ 
ಡದ ಕಾರ್ಯ ಹಂತಹಂತವಾಗಿ ಮೇಲೇರಿ ಬರುತ್ತಿರುವುದು ನಿರೀಕ್ಷಿಸಿದಂತೆಯೇ ಇದೆ. 
_ ಶ್ರೀ ಸನ್ನಿಧಿಯವರ ಕೊಟ್ಯಾನಧಿಕ ಕಾರ್ಯಬಾಹುಳ್ಯದಲ್ಲಿ ಗದ್ದುಗೆ ನಿರ್ಮಾಣ 
ಕಾರ್ಯ ತೃಪ್ತಿ ತರುವಂತಹದು . ಶ್ರೀಮಠದ ಅಭಿಮಾನೀ ಭಕ್ತವೃಂದದವರ ತ್ಯಾಗ 
ಮಯ ಜೀವನ ಬೆಂಬಲವಾಗಿ ನಿಂತಿದೆ. ಗುದ್ದಲಿಪೂಜಾ ಸಮಾರಂಭದಲ್ಲಿ ಅನೇಕ 
ಮಂದಿ ಪುಣ್ಯಶೀಲರು ತಾವು ಕೊಡುವ ಕಾಣಿಕೆಯನ್ನು ವಾಗ್ದಾನ ಮಾಡಿ ಸಭೆಗೆ 
ತಿಳಿಸಿದುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಈ ಕೊಡುಗೆ ಯಾವ ವಿಧವಾದ 
ಬಲತ್ಕಾರ ಪ್ರಭಾವದ ಪ್ರತಿಫಲವಲ್ಲ. ಇದು ಶ್ರೀ ಶ್ರೀಗಳವರು ಮಾಡಿರುವ ಮಾಡು 
ತಿರುವ ಲೋಕೋಪಕಾರಕ ಕಾರ್ಯ ಚಿಂತನೆಯನ್ನು ಕಂಡು ಹರ್ಷಪುಲಕಿತರಾಗಿ 
ಆತ್ಮಸಂತೋಷದಿಂದ ನಿವೇದಿಸಿದ ನೈವೇದ್ಯ , ಆ ಅರ್ಪಣೆ ಸತ್ಕಾರ್ಯಕ್ಕೆ ವಿನಿಯೋಗ 
- ಎಂಬುದು ಶ್ರೀ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕಾಟ್ಟರೆ ಸಾಕು ತಾನಾಗಿಯೇ ಅರಿವಿಗೆ ಬರು 
ಇದೆ. ಇನ್ನೊಬ್ಬರ ಮಾರ್ಗದರ್ಶನವಾಗಲೀ , ಬೋಧನೆಯ ಅಗತ್ಯವಾಗಲೀ ಬೇಕಿಲ್ಲ. 
ಮೊನ್ನೆ ತಾನೆ ಶ್ರೀ ಶ್ರೀಗಳವರ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಭಾಗ 
ವಹಿಸಿದ್ದ ಭಕ್ತ ಸಮೂಹಇದಕ್ಕೆ ನಿದರ್ಶನ. ಊಹೆಗೆ ನಿಲುಕದ ಉಪಮೆಗೆ ಬಾರದು 
ದಾಗಿತ್ತು . ಒಬ್ಬ ಸಂತರು ಅಪ್ಪಣೆ ಕೊಡಿಸಿದ್ದುಂಟು. ಶಿವಯೋಗಿವರ್ಯರ , ಸಂತರ 
ದರ್ಶನ, ಸ್ಪರ್ಶನ ಭಾಗ್ಯ ದೊರೆಯುವುದು ಜನ್ಮಾಂತರದ ಸುಕೃತಫಲ ಎಂದು . 
ಅದರಲ್ಲೂ ಅವರ ಕಾಲದಲ್ಲಿ ಜೀವಿಸಿರುವುದು ಜನ್ಮಸಾರ್ಥಕ್ಯ ತರುವಂತಹದು. 
ಪೂಜ್ಯರ ಸೇವಾಭಾಗ್ಯದ ಕಾರ್ಯ ಅಸದಳವಾದುದು. ಅವರ ತಪೋಜ್ಞಾನಶ್ರೀಮಂತ 
ನಾದುದು. ಆ ಜ್ವಾಲೆಯ ತೀಕ್ಷತೆಯಲ್ಲಿ ಚಂದ್ರಮನ ಶೈತ್ಯತೆ ಇದೆ. ಅಮೃತವರ್ಷ 
ಧಾರ ಸಚೇತನಕಾರ್ಯವಡಗಿದೆ. ಅದನ್ನು ಅನುಭವಿಸಿದಷ್ಟು ತೃಪ್ತಿ . ಆ ದಿವ್ಯ 
ಜೋತಿಯ ದೀದಿತಿ ಸದಾಕಾಲ ನಮಗೆ ದೊರಕಲೆಂಬುದರ ಸಂಕೇತ ಶಿವಯೋಗ 
ಸಮಾಧಿಯ ನಿರ್ಮಾಣ. ಪೂಜ್ಯರ ಚೇತನ ಪ್ರಭೆಯು ಎಂದೆಂದಿಗೂ ನಾಡಿಗೆ 
ದೊರಕಲೆಂದು ನಾಡಿನ ಭಕ್ತವೃಂದ ಈ ಮಹತ್ಕಾರ್ಯದಲ್ಲಿ ಭಾಗಿಗಳಾಗಿರುವುದು 
ನಮ್ಮ ನಾಡಿನ ಭಾಗ್ಯವೇ ಸರಿ . 


1982, ಸೆಪ್ಟೆಂಬರ್ 


సంబందరిలయ 


ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಜನ್ಮ ತಳೆದದ್ದು ನಮ್ಮ ಪುಣ್ಯ . 
ಆಷ್ಟೇ ಹೆಮ್ಮೆ ತರುವಂತಹುದು, ಮತ್ತು ಇರುವ ಗೌರವ ಪ್ರತಿಷ್ಠೆಗಳಿಗೆ ಕಿರೀಟ 
ವಿಟ್ಟಂತೆ. ಒಮ್ಮೆ ಗಾಂಧಿಯವರ ಜೀವಿತಕಾಲದಲ್ಲಿದ್ದ ಒಬ್ಬ ವ್ಯಕ್ತಿ ಹೊರದೇಶದ 
ಒಂದು ಹೋಟೆಲಲ್ಲಿ ತಂಗಿದ್ದರು. ಆ ಹೋಟೆಲಿನ ಒಬ್ಬ ಸೇವಕ ಇವರು ಭಾರತ 
ದವರೆಂದು ತಿಳಿದು ನೀವು ಗಾಂಧೀ ದೇಶದವರೇ ಎಂದು ಸಂತೋಷ ವ್ಯಕ್ತಪಡಿ 
ಇದ. ಅವರು ಮುಂದುವರೆದು ಗಾಂಧಿಯವರೊಡನೆ ನಾನು ಮಾತನಾಡಿದ್ದೇನೆ 
ದಾಗ ಆ ಸೇವಕನಿಗೆ ಆದ ಸಂತೋಷ ಅವನ ಮಾತಿನಲ್ಲಿ ಕೇಳುವುದಾದರೆ “ ಗಾಂಧಿ 
ಯವರೊಡನೆ ಮಾತನಾಡಿದವರೊಡನೆ ನಾನು ಮಾತನಾಡಿದೆ ' ಎಂದು ಎಲ್ಲರೂ 
ತನೆ ಹೇಳಿಕೊಳ್ಳಬಹುದೆಂದು ಅಮಿತ ಆನಂದದಿಂದ ಕಣಿದು ಕುಪ್ಪಳಿಸಿದನಂತೆ. 
ಗಾಂಧಿಯವರ ವ್ಯಕ್ತಿತ್ವದ ಹಿರಿಮೆಯನ್ನು ಹೀಗೆ ಹೊರಗಿನವರಿಂದ ಕೇಳಿ ತಿಳಿದು 
ಕೊಳ್ಳುವ ಪರಿಸ್ಥಿತಿ ಗಾಂಧಿನಾಡಿನವರಾದ ನಮಗೆ ಬಂದದ್ದು ನಿಜಕ್ಕೂ ದುರದೃಷ್ಟ 
ಕರ. ವರ್ಷಂಪ್ರತಿ ಅಕ್ಟೋಬರ್ ಎರಡರಂದು ಪೂಜ್ಯರ ಜನ್ಮದಿನವನ್ನು ಆಚರಿಸು 
ಇದ್ದೇವೆ. ಅದು ಎಷ್ಟು ಯಾಂತ್ರಿಕವೆಂದರೆ ಮಾತಿಗೆ ನಿಲುಕದು. ಯಾವ 
ನಾಡು ಸತ್ಯ , ಧರ್ಮ, ನ್ಯಾಯ, ನೀತಿಗಳ ನೆಲೆವೀಡಾಗಿ , ಆ ನೆಲದ ಗುಣ 
ರನ್ನು ಮೈವೆತ್ತು ನಿಂತ ಯುಗಪುರುಷನಾಗಿ ಬಾಳಿಬದುಕಿದರು ಗಾಂಧಿ, ಅಂತಹವರ 
ಹಾಡಿನಲ್ಲಿ ಅನೀತಿ, ಅಕ್ರಮ , ಅನ್ಯಾಯ , ಭ್ರಷ್ಟಾಚಾರಗಳು ಭೂತಾಕಾರವನ್ನು ತಾಳಿ 
ಇಡೀ ದೇಶದ ಭವಿಷ್ಯವನ್ನೇ ನುಂಗಿ ನಿಂತಿವೆ. ಆ ಪುಣ್ಯಾತ್ಮನ ಹೆಸರಿನಲ್ಲಿ ದೇಶ 
ಹೊಳೆ ಹೋಗುತ್ತಿದೆ. ಜಯಂತಿ ಆಚರಣೆ ವೇದಿಕೆಯ ಭಾಷಣದ ದೊಂಬರಾಟ 
ರಲ್ಲಿ ಪರವಸಾನವಾಗುತ್ತಿದೆ. 4 ಲೋಕಸೇವಾನಿರತ, ಹೆಂಡತಿ ಮಕ್ಕಳ ಮರೆತ ) 
ಅನ್ನುವಂತೆ ಆತ್ಮಸುಖವನ್ನು ಬಲಿಕೊಟ್ಟು ದೇಶಸುಖಕ್ಕೆ ಆತ್ಮಾರ್ಪಣೆಗೈದ ಹುತಾತ್ಮ 
ಗೆ ಆ ನಾಡಿನ ಜನತೆ ಕೊಡುವ ಗೌರವ ಮಯ್ಯಾದೆಗಳಿವು. ಆ ಆತ್ಮಕ್ಕೆ ಕೋರುವ 
ಇಂತಿ ಇದು. ಅರ್ಪಿಸುವ ಶ್ರದ್ದಾಂಜಲಿ ಇದು. ಬಡಜನತೆ, ನೀತಿವಂತ ಜನತೆ 
ಉಜ್ವಲ ರಾಷ್ಟ್ರಪ್ರೇಮವುಳ್ಳ ಜನತೆ , ಒಪ್ಪತ್ತಿನ ಅನ್ನಕ್ಕಾಗಿ, ನೀತಿಯುತ ಬಾಳ್ವೆಗಾಗಿ 
ಮತ್ತು ಉಜ್ವಲ ರಾಷ್ಟ್ರ ಪ್ರೇಮಕ್ಕಾಗಿ ಅಶ್ರುತರ್ಪಣವನ್ನು ಕರೆಯುತ್ತಿದ್ದಾರೆ. 

ದರೆ ಗೌರವಯುತ ಸ್ಥಾನಾಲಂಕರಿಸಿದವರ ಸ್ಥಿತಿ ಹಾಸ್ಯಾಸ್ಪದವಾಗಿದೆ. ಗಾಂಧಿ 
ರವರ ಚಿರಂತನ ಚೇತನ ಇವರಿಗೆ ಸದ್ಭುದ್ಧಿಯನ್ನು ಕರುಣಿಸುವ ದಿನವನ್ನು 
ಾದುನೋಡೋಣ. 

ಬರ್ , 1982 


* ಬಾಣ : ಕಾದಂಬರಿ 


- ಪಂ|| ಚನ್ನಪ್ಪ ಎರೇಸೀ 


ಪ್ರಾಚೀನ ಭಾರತದ ಜನಾಂಗಾಭಿರುಚಿಯು ಇಂದಿನ ಮಾನವ ಸ್ವಭಾ 
ದಿಂದ ಭಿನ್ನವಾಗಿತ್ತೆಂಬುದು ಅವರು ಸೃಜಿಸಿದ ಸಾಹಿತ್ಯದಿಂದಲೂ ಅರಿಯಲು 
ದಾಗಿದೆ. ಕಥೆಯನ್ನು ಹೇಳುವುದು ಮತ್ತು ಕೇಳುವುದು ಪ್ರಾಯಃ ಪೃಥ್ವಿಯ ಸ 
ಯೊಂದು ಜನಾಂಗದಲ್ಲಿ ಬೆಳೆದುಬಂದಿರುವ ಒಂದು ಸತ್ಸಂಪ್ರದಾಯ . ಆಕೆ 
ಕಥೆಯ ಪ್ರಮುಖ ಘಟನೆಗಳನ್ನೇ ಪಟ್ಟಿಮಾಡಿ ಯಥಾವತ್ತಾಗಿ ಹೇಳಬೇಕೆ? 
ಅಥವಾ ಕೇಳಬೇಕೆಂಬ ಏಕೈಕ ಉದ್ದೇಶ ಅಂದಿನ ಜನಾಂಗಕ್ಕೆ ಇದ್ದಿಲ್ಲವೆಂದು ಆ 
ಶ್ರೇಷ್ಠ ಸಾಹಿತ್ಯ ಗ್ರಂಥಗಳಿಂದ ತಿಳಿದುಬರುತ್ತದೆ. ಜಗತ್ತಿನ ಸಮಸ್ತ ಜನಾಂಗ 
ತಮ್ಮ ತಮ್ಮ ಜನಪದದಲ್ಲುದ್ಭವಿಸಿದ ಸಾಹಿತ್ಯದಲ್ಲಿ ಇತಿಹಾಸ, ಜೀವನಚರಿ 
ಕಾದಂಬರಿಯೇ ಮೊದಲಾದುವುಗಳನ್ನು ಅತ್ಯಂತಾಸಕ್ತಿಯಿಂದ ಕೂಡಿಡುತ್ತ ಬಂದಿದೆ 
ಆದರೆ ಭರತ ಖಂಡದ ಸಾಹಿತ್ಯದಲ್ಲಿ ಇವುಗಳ ಯಾವ ಮುಖವೂ ಕಂಡುಬರುವುದಿ" 
ಒಂದುವೇಳೆ ಇವು ಆ ಸಾಹಿತ್ಯದಲ್ಲಿ ಇದ್ದರೂ ಕೂಡ ಅವುಗಳ ವಿಷಯದಲ್ಲಿ ಆ ಜನ 
ಆಸಕ್ತಿಯೂ ಇದ್ದ ಹಾಗಿಲ್ಲ. ದೀರ್ಘದೀರ್ಘತರವಾದ ವರ್ಣನೆ ತಾಲೋಚನ 
ಪೂರಕವಾದ ಉಪಾಖ್ಯಾನಗಳೇ ಮೊದಲಾದುವುಗಳ ಹೊರೆಯಿಂದ ಮೂಲಕಥೆಗೆ ಪ 
ಬಂಧಕವುಂಟಾದರೂ ಅಂದಿನ ಜನಾಂಗ ಸಹನೆಯಿಂದ ಎಲ್ಲವನ್ನೂ ಕೇಳುತ್ತ ಬಂದಿದೆ 
ಕಥೆಯ ಮೇಲೆ ಅವರಿಗೆ ಮಮತೆಯೇ ಇದ್ದಿಲ್ಲ. 


ರಾಮಾಯಣ ಮಹಾಭಾರತಗಳಂಥ ಉದ್ಗ್ರಂಥಗಳಲ್ಲಿನ ವಿಷಯಗಳು ಚಾ 
ತ್ರಕ ವಿಷಯಗಳೆಂದು ಪರಿಗಣಿತವಾಗಿದ್ದರೂ ಇತಿಹಾಸದ ಯಥಾಸತ್ಯವು ಅವುಗಳಿ 
ಪ್ರಚ್ಛನ್ನವಾಗಿ ಕುಳಿತುಬಿಟ್ಟಿವೆ. ಒಂದು ವೇಳೆ ಇಂದು ನಾವು ಚರಿತ್ರೆ ಅಥವಾ ? 
ಹಾಸವೆಂದು ಯಾವ ಪ್ರಭೇದಕ್ಕೆ ಹೇಳುತ್ತೇವೆಯೋ ಆ ದೃಷ್ಟಿಯಿಂದಲೇ ಬರೆದ 
ಗಳಾಗಿದ್ದರೆ ಇಂದು ಏನಿದ್ದರೂ ಅವು ವಾಚನಾಲಯದ ದೊಡ್ಡ ದೊಡ್ಡ ಬೀರುಗಳ 
ಸ್ವಸ್ಥವಾಗಿ ಕುಳಿತುಬಿಡುತ್ತಿದ್ದವು. ಆ ದೃಷ್ಟಿಯಿಂದ ಬರೆದವುಗಳಲ್ಲದ್ದರಿಂದ ಇಂದಿಗೆ 
ಅವು ಜನಜೀವನದ ಜೀವನಾಡಿಗಳಾಗಿ ಎದೆಗವಚಿಕೊಳ್ಳಲ್ಪಡುತ್ತಿವೆ. ಅಲ್ಲಿ ಚಿತ್ರಿ 
ವಾಗಿರುವ ಪಾತ್ರಗಳ ಬಗೆಗೆ ನಮಗೆ ನಮ್ಮ ಮನೆಯವರಿಗಿಂತಲೂ ಹೆಚ್ಚಿನ ಮಮ.. 
ಭಾವ. ಏನಿದ್ದರೂ ಇದೆಲ್ಲ ಛಂದೋಬದ್ಧವಾದ ಪದ್ಯಗಳಿಂದ ಕೂಡಿದ ಇತಿಹ 
ಪುರಾಣಗಳ ಮಾತಾಯಿತು. 
14 

ಸಿದ್ಧಗಂ: 


A 


ತಾಗುಣಾಡ್ಯನಮಗಳಿಗೆ ಸಂಬಂಧ ಹ ಜಾತಕ ಕಥೆಗಳು 


ಗದ್ಯರೂಪ ಕಥಾಸಾಹಿತ್ಯ ದೃಷ್ಟಿಯಿಂದಲೂ ಈ ಅಭಿ ಪ್ರಾಯದ ಯಥಾಸತ್ಯವು 
ಕಂಡುಬರದೆ ಇಲ್ಲ. ಈ ದೃಷ್ಟಿಯಿಂದ ವಿಚಾರ ಯೋಗ್ಯನಾದ ಕವಿಯೇ ಬಾಣ ಮತ್ತು 
ಅವನ ಕಾದಂಬರಿ ಗ್ರಂಥ. 

ಬಾಣಭಟ್ಟನ ಕಾದಂಬರಿಗೆ ವಸ್ತು ಬೌದ್ಧ ಜಾತಕ ಕಥೆಗಳಂತೆ ಜನ್ಮಾಂತರಕ್ಕೆ 
ಸಂಬಂಧಪಟ್ಟ , ಭೂತಗಣಗಳಿಗೆ ಸಂಬಂಧ ಹೆಣೆದ ಅಂದಿನ ಜಾನಪದ ಕಥೆ, ಅದೂ 
ಕೂಡಾ ಗುಣಾಡ್ಯನ ಬೃಹತ್ಕಥೆಗೆ ಸಂಬಂಧಿಸಿದ ಒಂದು ತುಣುಕು. ಆ ತುಣುಕನ್ನೇ 
ಕೈಗೆತ್ತಿಕೊಂಡು ತನ್ನ ಅಪೂರ್ವ ಪ್ರತಿಭೆ ಪಾಂಡಿತ್ಯಗಳನ್ನೆಲ್ಲ ವ್ಯಯಿಸಿ ಸುಂದರ ಕಲಾ 
ಕೃತಿಯನ್ನಾಗಿಸಿ ವಿಶ್ವಸಾಹಿತ್ಯದಲ್ಲಿ ಅದಕ್ಕೊಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿರುವುದು 
ಅವನ ಅಪ್ರತಿಹತ ಸಾಮರ್ಥಕ್ಕೊಂದು ಜೀವಂತ ನಿದರ್ಶನವೆಂದು ಹೇಳಲು ಯಾವ 
ಅಭ್ಯಂತರವೂ ಇಲ್ಲವೆಂದು ನನ್ನ ಭಾವನೆ. ಬೃಹತ್ಕಥೆಯ ಒಂದು ಕಥಾವಿಶೇಷವು 
ವಸ್ತುವಾದರೂ ತನ್ನ ಪ್ರತಿಭಾಶಕ್ತಿ ಸಂವಿಧಾನ ಕೌಶಲಗಳಿಂದ ಅನೇಕ ಮಾರ್ಪಾಟು 
ಗಳನ್ನು ಮಾಡಿಕೊಂಡು ಗ್ರಂಥ ರಚಿಸ ಹೊರಟು ಅದು ತನ್ನಿಚ್ಛೆಯಂತೆ ಪೂರ್ಣ 
ಗೊಳ್ಳುವ ಮೊದಲೇ ಕವಿಗೆ ಅವಸಾನವುಂಟಾಯಿತು. ಉಳಿದ ಭಾಗವನ್ನು ತನ್ನ 
ಔರಸ ಪುತ್ರನೇ ಪೂರ್ಣಗೊಳಿಸಿದ್ದಾನೆ. 


ಕಥೆಯನ್ನು ಹೇಳಬೇಕೆಂಬುದೇ ಬಾಣನ ಸ್ಪಷ್ಟವಾದ ಉದ್ದೇಶವೆಂದುತೋರುವು 
ದಿಲ್ಲ. ಸಂಸ್ಕೃತಭಾಷೆಯ ಅಸೀಮ ವ್ಯಾಪ್ತಿಯನ್ನು ವ್ಯಕ್ತಗೊಳಿಸಲು , ಜೀವನದ 
ಸೂಕ್ಷಾತ್ ಸೂಕ್ಷ್ಮತರ ಭಾವಗಳನ್ನು ಪ್ರಕಟಿಸಲು , ವಸ್ತುವಿನ ಯ ಥಾ ಸತ್ಯ 
ಕ್ಕಿಂತಲೂ ಅದರ ಪರಿಪೂರ್ಣಸ್ಥಿತಿಯನ್ನು ವ್ಯಕ್ತಪಡಿಸಲು ದೈವದತ್ತವಾದ ತನ್ನ 
ಪ್ರತಿಭೆ ಮತ್ತು ಪಾಂಡಿತ್ಯಗಳ ತುಂಬು ಪ್ರವಾಹವನ್ನೇ ಹರಿಸಿ “ ವಾಣೀ ಬಾಣೋ 
ಬಭೂವ' ಎಂಬ ಗೌರವಾರ್ಹ ಮಾತನ್ನು ಸಮಕಾಲೀನ ಕವಿಪ್ರಪಂಚದಿಂದ, ಮತ್ತು 
ರಸಾಸ್ವಾದನಪರಿಣತಮತಿಗಳಿಂದ ಪಡೆದುದೇನು ಸುಲಭವಲ್ಲ. ಕವಿ ಯಾವ ವಸ್ತು 
ವಿನ ವರ್ಣನೆಯನ್ನೇ ಮಾಡಲಿ ವರ್ಣಿಸುವ ಅಂಶ ಇನ್ನೇನೂ ಉಳಿಯಲೇ ಇಲ್ಲ 
ಎನ್ನುವ ಆಳಕ್ಕೆ ಇಳಿದು ಹೋಗಿ ಸಂಸ್ಕೃತಭಾಷೆಯ ಒಂದು ಅಪೂರ್ವ ಸೌಂದರವನ್ನೇ 
ಪ್ರಕಟಿಸಿ ( ಕವೇರ್ಭಾರತೀ ಜಯತಿ” ಎಂಬ ಮಾತಿನ ಯಥಾಸತ್ಯಕ್ಕೆ ನಿದರ್ಶನ 
ಪ್ರಾಯನಾಗಿದ್ದಾನೆ. ಬಾಣನ ವರ್ಣನಾ ಸಾಮರ್ಥದ ಈ ಅದ್ಭುತ ಕೌಶಲವನ್ನರಿತೇ 
ತದನಂತರ ಕವಿಪ್ರಪಂಚವು ತಮ್ಮ ವರ್ಣನೆಯೆಲ್ಲ ' ಬಾಸೋಚ್ಛಿಷ್ಟ 'ವೆಂದುಕೊಳ್ಳುವು 
ದರಲ್ಲಿ ತೃಪ್ತರಾಗಬೇಕಾಯಿತು. 


ಭಾಷೆಯನ್ನು ಸಂಕ್ಷೇಪಮಾಡುವ ಕುಶಲತೆಯಿಂದ ಕೂಡಿದ ಇಂದಿನ ಜನಾಂಗವು 
ಬಾಣನಭಾಷೆಯ ಶಬ್ದ ಸರಣಿ, ನೈಪುಣ್ಯ , ಶ್ರುತಿಸಹ್ಯ , ಮಾಧುರ , ಗಾಂಭೀತ್ಯಾದಿ 
ವಿಶಿಷ್ಟ ಶಕ್ತಿ ವಿಶೇಷಗಳ ಸುರಿ ಮಳೆ ಗ ೦ ೦ ದ ಮಮಕಾರರಹಿತರಾಗಬಹುದು. 


ಅಕ್ಟೋಬರ್, 1982 


15 


ಆದರೆ ಅಂದಿನ ಜನಾಂಗದ ಮನೋರಂಜನೆಯ ದೃಷ್ಟಿಯಿಂದ ಎಂಥ ವಿದ್ಯೆಯು 
ಪ್ರಯೋಜನವೀಯುತ್ತಿತ್ತೊ ಅದಕ್ಕೆ ವಿರುದ್ಧವಾದ ವಿದ್ಯೆಯು ಈ ಕಾಲದ ಜನಜೀವ 
ನದ ಮನೋರಂಜನೆಗೆ ಅವಶ್ಯಕವಾಗಿದೆ. 

ಗ್ರಂಥ ಪ್ರಾರಂಭದಲ್ಲಿಯೇ ನಮ್ಮ ಕಿವಿಗೆ ಬೀಳುವ ಶೂದ್ರಕನ ವರ್ಣನೆ , ಸ್ವರ 
ಗೂಡಿಸಿದ ಮೃದಂಗನಾದನದ ವಿವಿಧ ವಿನ್ಯಾಸಗಳ ಮಧುರ ಮಂದ್ರ ಧ್ವನಿಯಂತೆ 
ನಮ್ಮನ್ನು ಸೆರೆಹಿಡಿದುಬಿಡುವುದು. 

( ಆಸೀದಶೀಷನರಸತಿಶಿರಃಸಮಭ್ಯರ್ಚಿತಶಾಸನಃ ಪಾಕಶಾಸನ ಇವಾಪರಃ 
ಚತುರುದಧಿವಾಲಾಮೇಖಲಾಯಾಳುವೋರ್ಭತರ್ಾ , ಪ್ರತಾಪಾನುರಾಗಾವನತ 
ಸಮಸ್ತ ಸಾಮಂತಚಕ್ರಃ, ಚಕ್ರವರ್ತಿಲಕ್ಷಣೋಪೇತಃಚಕ್ರಧರ ಇವ ಕರಕನ 
ಲೋಪಲಕ್ಷಮಾಣಶಂಖಚಕ್ರಲಾಂಛನಃ, ಹರ ಇವ ಜಿತಮನ್ಮಥಃ ಗುಹ ಇವ 
ಅಪ್ರತಿಹತಶಕ್ತಿ …........ ಇತ್ಯಾದಿಯಾಗಿ ದೀರ್ಘದೀರ್ಘತರ ಸಮಸ್ತಪದಗಳ ಅಜಾಂಡ 
ಶಬ್ದ ಜಾಲದ ಸಮ್ಮೋಹಕ ನುಡಿಗಡಣದ ಸೊಗಸು ಓದುಗರನ್ನು ಸೆರೆಹಿಡಿದು ಹಾಕು 
ವುದು. ಕೊನೆಗೆ ಕವಿ ಸತ್ಯಕ್ಕೆ ಕಟ್ಟು ಬಿದ್ದು ರಾಜನೆನಿಸುವವನ ಸಮಗ್ರ ವ್ಯಕ್ತಿತ್ವ 
ಚಿತ್ರಣ ಇಲ್ಲಿಗೆಕೊನೆಯಾಯಿತು ಎಂದು ಹೇಳುವ ಧ್ವನಿಯಲ್ಲಿ ಸಂಗ್ರಹಿಸಿ ವಸತಾ 
ಸರ್ವದೇವಮಯಸ್ಯ ಪ್ರಕಟಿತವಿಶ್ವರೂಪಾಕೃತೇರನುಕರೋತಿ ಭಗವತೋನಾರಾ 
ಯಣಸ್ಯ ” ಎಂದುಬಿಡುತ್ತಾನೆ. 

ಕವಿಗೆ ಇಲ್ಲಿ ತುಚ್ಛನಾದ ಓರ್ವ ವ್ಯಕ್ತಿಯನ್ನು ವರ್ಣಿಸುವ ಅಂಶ ಮುಖ್ಯವಲ್ಲ. 
ಹಾಗೆ ಹೇಳುವ ಪಕ್ಷದಲ್ಲಿ ' ವಿದಿಶಾ ನಗರದಲ್ಲಿ ಶೂದ್ರಕ ಎಂಬ ರಾಜನಿದ್ದನು' ಎಂದು 
ಹೇಳಿದ್ದರೂ ಕಥೆಗೆ ಬಾಧಕವಿಲ್ಲ. ಕವಿಯ ಕಲ್ಪನೆ ರಾಜ ಮತ್ತು ರಾಜತ್ವ ' ದ 
ಪರಿಪೂರ್ಣ ಸ್ವರೂಪದ ಘನತೆ ಗೌರವ ಗಾಂಭೀರವನ್ನು ವ್ಯಕ್ತಪಡಿಸುವುದರಲ್ಲಿ ಪಠ್ಯ 
ವಸಾನಗೊಳ್ಳುತ್ತದೆ. ಶೂದ್ರಕನಲ್ಲಿ ಇಷ್ಟು ಗುಣವಿಶೇಷಗಳು ಇದ್ದುವೆ? ಎಂಬ 
ಪ್ರಶ್ನೆ ಅನಗತ್ಯ ; ಇರಬೇಕೆಂಬುದೇ ಅಗತ್ಯ . 


“ಓಜಸ್ಸಮಾಸ ಭೂಯಸ್ತ್ರಂ ಏತದ್ಗದ್ಯಸ್ಯ ಜೀವಿತಂ” ಎಂದು ಕಾವ್ಯಾದರ್ಶ' 
ಕಾರನು ಹೇಳುವುದಕ್ಕೆ ಕಾರಣ ಬಾಣನ ಕಾದಂಬರಿಯೇ ಲಕ್ಷವಾಗಿತ್ತೆಂದು ತೋರು 
ತದೆ. ಬಾಣನ ಕಾದಂಬರಿ ಗದ್ಯರೂಪವಾದ ಪದ್ಯವೇ ಸರಿ . ಇದು ಪದ್ಯದ ರಸ 
ಭಾವ ಮಾಧುರವನ್ನು ಗದ್ಯದ ಹೃದ್ಯತೆಯನ್ನು ಒಳಗೊಂಡಿದೆ. ಯತಿಗಣ ಪ್ರಾಸಾದಿ 
ನಿಯಮಬದ್ದವಾದ ಪದ್ಯವು ಲಯದ ಮಾಧುರವನ್ನು ಹೊಂದುವುದಾದರೂ ಕೂಡ, 
ಲಯದ ನಷ್ಟವನ್ನು ಬೇರೊಂದು ವಿಧದಲ್ಲಿ ಸರಿದೂಗಿಸಿಕೊಳ್ಳುವುದಾದರೆ , ಕಾವ್ಯದ 
ಗುಣಗಳು ಸದ್ಯಕ್ಕಿಂತ ಗದ್ಯದಲ್ಲಿಯೇ ಹೆಚ್ಚಿನ ಸ್ಥಾನವನ್ನು ಆಕ್ರಮಿಸಿಕೊಳ್ಳಬಹುದು. 

ಸಿದ್ದಗಂಗಾ 


16 


ದುದರಿಂದಲೇ ( ಗದ್ಯಂ ಕವೀನಾಂ ನಿಕಷಂ ವದಂತಿ ” ಎಂದು ರಸಾಸ್ವಾದನ ಪರಿಣತ 
ತಿಗಳಾಗಲಿ, ಲಾಕ್ಷಣಿಕರಾಗಲಿ ಉದ್ದಾರವೆತ್ತಿರಬಹುದು . 

ಕಾದಂಬರಿ ಗ್ರಂಥದ ವಿಶೇಷ ಮಹಾತ್ಮಿಯುಎದ್ದು ಕಾಣವುದು ಭಾಷೆ ಮತ್ತು 
ಎವದ ವಿಶಾಲತೆಯಲ್ಲೆಂದು ಈ ಪೂರ್ವದಲ್ಲಿ ತಿಳಿಸಲಾಗಿದೆ. ಈ ಪಾಂಡಿತ್ಯಪೂರ್ಣ 
ಎಷೆ ಅಪೂರ್ವ ಭಾವಾವೇಶದ ವಿಶಾಲತೆಯನ್ನು ವಿಸ್ತಾರವನ್ನು ಉಳಿಸಿಕೊಂಡ 
ಎಡ ಕವಿಯು ಬಳೆಸಿರುವ ಚಿತ್ರಗಳು ಜೀವಕಳೆಯಿಂದ ನಳನಳಿಸುತ್ತವೆ. ಆಸ್ಥಾನ 
ಹೈು ಪ್ರವೇಶಿಸುವ ಚಂಡಾಲಕನ್ನಿಕೆ, ಗಿಳಿಯ ಜೀವನ ಚಿತ್ರಣ, ಪುಂಡರೀಕನ 
ಮಾವಸ್ಥೆಯವರೆಗಿನ ವಿಪ್ರಲಂಭ ಶೃಂಗಾರವರ್ಣನಾಸೌಂದಯ್ಯ , ಕಪಿಂಜಲನ 
ಪೂರ್ವ ಸ್ನೇಹಾದರ, ಮಹಾಶ್ವೇತೆಯ ಅಸೀಮ ಸೌಂದರ ರಾಶಿಯಲ್ಲಿಯೂ ಕಂಡು 
ಎವ ಸಂಯಮ, ಕಾದಂಬರಿಯ ಲೋಕೋತ್ತರ ವೈಭವ , ಶುಕನಾಸನ ರಾಜ 
ತ್ರದ ಅನುಭವ.... ಒಂದೇ ಎರಡೇ ಎಲ್ಲವೂ ಜೀವತುಂಬಿ ನಿಂತ ರತ್ನ ಪುತ್ಥಳಿಗಳ 
5 ನಿರ್ಜಿವ ಅರೆಜೀವದ ಮಣ್ಣು ಗೊಂಬೆಗಳಲ್ಲ . ಬಾಣನ ಪ್ರಕೃತಿ ಚಿತ್ರಣವಂತೂ 
ಸುವವರಿಗೊಂದು ನೀರುನೆಲಬಾನುಗಳಮೇಲಿಲ್ಲದ ಹೊಸ ವಿಶ್ವಾಮಿತ್ರ ಸೃಷ್ಟಿಯನ್ನೇ 
ಸಿದಂತೆ. ಘೋರಾರಣ್ಯ ಮಧ್ಯದಲ್ಲಿ ನಿಂತು ಸೂಯ್ಯೋದಯದ ಸಮಸ್ತ 
ದರವನ್ನು ನೋಡಬೇಕೆನ್ನುವನ ದೃಷ್ಟಿಗೆ ಏನು ಬಿದ್ದೀತು ? ಎಂಬುದು ಮುಖ್ಯ 

ಏನು ಕಾಣಬೇಕು ? ಎಂಬುದರ ಸಮಗ್ರ ಚಿತ್ರಣವನ್ನು ಕವಿ ಹೇಗೆ ಉಂಟು 
Dಡುತ್ತಾನೆಂಬುದನ್ನು ಅವನ ಮಾತುಗಳಿಂದಲೇ ಕೇಳಬೇಕು. 

“ ಏಕದಾತು ಪ್ರಭಾತಸಂಧ್ಯಾರಾಗಲೋಹಿತೇ ಗಗನತಲೇ ಕಮಲಿನೀ ಮಧುರ 
ಸಂಪುಟೀ ವೃದ್ದ ಹಂಸೇ ಇವ ಮಂದಾಕಿನೀಪುಲಿನಾತ್ ಅಪರಜಲನಿಧಿತಟಮವತ 

ಚಂದ್ರಮಸಿ, ಪರಿಣತರಂಕುರೋಮ ಪಾಂಡುನಿ ವ್ರಜತಿ ವಿಶಾಲತಮಾಶಾಚಕ್ರ 
ಈ ಗಜರುಧಿರರಕ್ತ ಹರಿಸಮಾಲೋಮ ಲೋಹಿನೀಭಿಃ, ಆತಪ್ತಲಾಕ್ಷಿತ ತಂತು 
Jಲಾಭಿಃ ಅಯಾಮಿನೀಭಿಃ ಅಶಿಶಿರಕಿರಣದೀಧಿತಿ ಭಿಃ ಪದ್ಮರಾಗಶಲಾಕಾಸಮಾ 
ನೀಭಿರಿವ ಸಮುತ್ಕಾರ ಮಾಣೇ ಗಗನಕುಟ್ಟಿನ ಕುಸುಮ ಪ್ರಕರೇ ತಾರಾಗಣೇ , 
ದ್ಯಾಮುಪಾಸಿತುಂ ಉತ್ತರಾಶಾವಲಂಬಿನೀ ಮಾನಸಸೀರಮವತರತಿ ಸಪ್ತರ್ಷಿ 
ಎಡಲೇ ತಟಗತ ವಿಘಟ್ಟತ ಶುಕ್ತಿಸಂಪುಟ ವಿಪ್ರಕೀರ್ಣಮರುತಾಪ್ರೇರಣಾಧೆ 
ತಮುಡುಗಣಮಿವ ಮುಕ್ತಾಫಲಾನಿ ಕರಮುದ್ದಹತಿ ಧವಲಿತ ಪುಲಿನಮುದನ್ನತಿ 
ರ್ಶತರೇ ....." ಹೀಗೆಯೇ ಅನಂತ ಸೌಂದಯ್ಯದ ಚಿತ್ರಗಳ ಪರಂಪರೆಯನ್ನೇ ಸುರಿ 
ಪುದರ ಮೂಲಕ ಪ್ರಕೃತಿಯ ಭವ್ಯ ಚಿತ್ರಣವನ್ನು ಚಿತ್ರಿಸುವಲ್ಲಿ ಬಾಣನ ಲೆಕ್ಕಣಿ 

ನ್ನು ಮಿಕ್ಕಿಸುವ ಇನ್ನೊಬ್ಬ ಕವಿಯನ್ನು ವಿಶ್ವಸಾಹಿತ್ಯ ವ್ಯಾಪ್ತಿಯಲ್ಲಿ ಎಲ್ಲಿಂದ 
ವೀಣ ? ಈ ವರ್ಣನೆ ಇನ್ನೂ ಮುಂದೆ ಹೋಗಿಉದಯಗಿರಿ ಶಿಖರದ ಮೇಲೆ 
ದು ನಿಂದ ಗಿಡಮರಗಳು ತಮ್ಮ ಪಲ್ಲವಾಂಜಲಿಗಳಿಂದ ರಾತ್ರಿಯ ತಂಪಿನಿಂದ 
ಎದುಂಬಿ ಭಾರವಾದ ಹೂಗಳನ್ನು ಆಗತಾನೆ ಉದಯಿಸುತ್ತಿರುವ ಭಗವಾನ್ 

ಬರ್ 1982 


- 17 


ಸಹಸ್ರಮರೀಚಿಮಾಲಿನಿಯ ಪಾದಕಮಲಕ್ಕರ್ಪಿಸುದೆಂದು ಹೇಳುತ್ತಾ ಅತ್ಯಂತ ಮ .. 
ಮೋಹಕ ಚಿತ್ರವನ್ನೇ ಓದುಗರಲ್ಲಿ ಘನೀಭೂತಗೊಳಿಸಿಬಿಡುತ್ತಾನೆ. ಇಷ್ಟೊಂದು 
ಅದ್ಭುತರಮ್ಯ ಪ್ರಕೃತಿ ಚಿತ್ರಣದ ಮರುಕ್ಷಣದಲ್ಲೇ ಬೇಡಪಡೆಯ ಭಯಾನಕ ದೃಶ್ಯ 
ಸನ್ನಿವೇಶವನ್ನುಂಟುಮಾಡುವುದರ ಮೂಲಕ ಘೋರಾರಣ್ಯದ ಸಮಗ್ರ ಸ್ವರೂ 
ದರ್ಶನ ಮಾಡಿಸುತ್ತಾನೆ. ಅನಂತರದ ದೃಶ್ಯವೇ ಕರುಣಾಜನಕವಾದ ವೈಶಂಪ. 
ಯನನೆಂಬ ಗಿಳಿಯ ಆತ್ಮವೃತ್ತದ ಅಸಹಾಯಕ ಪರಿಸ್ಥಿತಿ, ಒಂದೊಂದು ಸನ್ನಿವೇಶ 
ಚಿತ್ರವೂ ಒಂದೊಂದು ವಜ್ರದ ಹರಳು, ಸಮಗ್ರ ಕಾದಂಬರಿಯೊಂದು ವಜ್ರದರ್ಸನ 

ಅರಣ್ಯ ಮಧ್ಯದಲ್ಲಿರುವ ಋಷ್ಯಾಶ್ರಮದ ಅನವರತ ಆಜ್ಞಾಹುತಿಪ್ರೀತವಾಗಿ 
ಚಿತ್ರಭಾನುವಿನಿಂದ ಮೇಲಕ್ಕೇಳುವ ಹೊಗೆಯ ದೃಶ್ಯವು -“ ಸಶರೀರಮೇವ ಮು 
ಜನಂ ಅಮರಲೋಕಂ ವಿನೀಕುಭಿಃ ಉದ್ರೂಯಮಾನಧೂಮಲೇಖಾಚಲೇ 
ಆಬದ್ಧ ಸ್ವರ್ಗಮಾರ್ಗ ಗಮನಸೋಪಾನ ಸೇತುಮಿವೋಪಲಕ್ಷ್ಯಮಾಣ” ವಾಗಿತ್ತಂದೆ 
ಈ ದೇಹದಿಂದಲೇ ದೇವಲೋಕ ಗಮನಸಾಧ್ಯವಿಲ್ಲವಷ್ಟೇ . ಆದರೆ ಈ ದೇಹದಿಂದ 
ದೇವಲೋಕಕ್ಕೆ ಹೋಗಲು ಮೆಟ್ಟಿಲು ಕಟ್ಟಿದಂತೆ ಆ ಹೊಗೆ ಮೇಲಕ್ಕೇಳುತ್ತಿತ್ತೆನು 
ವಲ್ಲಿನ ಭವ್ಯದೃಶ್ಯ ನಮ್ಮನ್ನು ಮುಗ್ಧಗೊಳಿಸುತ್ತದೆ. ಸಾಯಂಕಾಲದ ವರ್ಣನೆಯನು 
ಮಾಡುವಾಗ ದಿವಸಾವಸಾನೇ ಲೋಹಿತಾಕರಣ ತಪೋವನಧೇನುರಿವ ಕಪಿಲ 
ಪರಿವರ್ತಮಾನ ಸಂಧ್ಯಾ ” - ಹೊತ್ತು ಮುಳುಗುವಾಗ ಕೆಂಪು ಕಣ್ಣಿನ ತಪೋವನದ 
ಕಪಿಲವರ್ಣದ ಹಸುವು ತನ್ನ ಹಿಂಡನ್ನು ಸೇರಿಕೊಳ್ಳುವ ಹಾಗೆ ಕಪಿಲವರ್ಣ 
ಸಂಜೆಯ ತಪೋವನವನ್ನು ಪ್ರವೇಶಿಸಿತು. ” ಎಂದು ಹೇಳುವಾಗ ಒಮ್ಮೆಲೆ ಸಂಜೆ 
ಸಂಪೂರ್ಣ ಶಾಂತಿಯನ್ನು , ಪ್ರಶಾಂತಿಯನ್ನೂ , ಧೂಸರ ವರ್ಣವನ್ನೂ , ಕಪ್ಪು ಬಣ್ಣ 
ಮಧ್ಯದ ಸಂಧ್ಯಾರಾಗವನ್ನು ಭಾವಭಿತ್ತಿಯ ಮೇಲೆ ಚಿತ್ರಿಸಿಬಿಡುತ್ತಾನೆ. ಇಂತ 
ವರ್ಣನವಿನ್ಯಾಸದ ಅಪೂರ್ವ ಕಲಾ ಪ್ರತಿಭೆಯನ್ನು ಸಾಮಾನ್ಯವಾಗಿ ಇನ್ನಾ 
ಕವಿಯೂ ಚಿತ್ರಿಸಿಲ್ಲವೆಂದರೆ ನಡೆದೀತು. 

ಬಾಣನ ಅಜಾಂಡ ಶಬ್ದ ಜಾಲವನ್ನುದ್ಧರಿಸಿ ಅವನ ಚಿತ್ರಗಳನ್ನೆಲ್ಲ ವ್ಯಕ್ತಪಡಿ 
ಸುವ ದುರಾಸೆಯ ನನಗೆ ಇಲ್ಲ. ಅದಕ್ಕೆ ಕಾಲವೂ ಇಲ್ಲ. ಮಹಾಕವಿಯಾ? 
ಬಾಣನು ತನ್ನ ಕಾದಂಬರಿಯಲ್ಲಿ ನೀರುನೆಲಬಾನುಗಳಮೇಲಿಲ್ಲದ ಭವ್ಯ ಸೃಷ್ಟಿ ಯೊ . 
ದನ್ನು ತನ್ನ ಶಬ್ದ ಸಂಪತ್ತಿನಿಂದ ನಿರ್ಮಿಸಿದ ಮಹಾಕವಿಯೆಂದು ಹೇಳಿ ಈ ಸವ 
ಲೋಚನೆಯನ್ನು ಮುಗಿಸಿಬಿಡಬಹದು. ವಿಮರ್ಶಕ ಲೋಕಕಾದಂಬರಿಯ ಬಗೆಗೆ 
ತಮ್ಮ ತಮ್ಮ ಮೂಗಿನ ನೇರಕ್ಕೆ ಅನೇಕ ಬಗೆಯಲ್ಲಿ ವಿಮರ್ಶೆ ಮಾಡಿ ಹೊಗಳಲಿ 
ತೆಗಳಲಿ ಇದು ಗ್ರಾಹ್ಯವಲ್ಲ. ಕವಿ ತನ್ನ ಸಮಗ್ರ ಪ್ರತಿಭೆ , ನೈಪುಣ್ಯ , ಭಾಷಣ 
ಪ್ರೌಢಿಮೆ , ಪಾಂಡಿತ್ಯವನ್ನೆಲ್ಲ ವ್ಯಕ್ತಗೊಳಿಸುವ ಮನೋಭಾವವನ್ನು ತಡೆಯ 
ನಾನಾರು ? ಕಾಲವು ವಿಸ್ತಾರ, ಸೃಷ್ಟಿ ವಿಶಾಲ, ಕಾವ್ಯವನ್ನು ಭಕ್ತಿಯಿಂದ ಕೈಗೆ 
ಕೊಂಡು ಕಣ್ಣಿಗೆ ಒತ್ತಿಕೊಳ್ಳುವ ಕಾವ್ಯ ರಸಾಸ್ವಾದನಪರಿಣತ ಮತಿಗಳು ಹು . 


ಲಿಕ್ಕಿಲ್ಲವೆ ? ಣ 


ಸಿದ್ದಗಂಗ 


18 


సంబందరిలయ 


ನಮ್ಮ ಪತ್ರಿಕೆ ಸಮಾಜ ಸೇವೆಯನ್ನು ಮಾಡಲು ಪ್ರಾರಂಭಗೊಂಡು 
ಇಲ್ಲಿಗೆ ಹದಿನೆಂಟು ವರ್ಷಗಳು ಪೂರ್ಣಗೊಂಡವು. ಬರುವ ಸಂಕ್ರಾಂತಿಯಿಂದ 
ಹತ್ತೊಂಬತ್ತಕ್ಕೆ ಅಡಿಯಿಡುವುದರಲ್ಲಿದೆ. ಈ ಕಳೆದ ವರ್ಷಗಳು ರಾಜ್ಯದಾದ್ಯಂತ 
ಎಲ್ಲ ಜಿಲ್ಲೆಗಳಲ್ಲಿಯೂ ಅಧಿಕಪ್ರಮಾಣದಲ್ಲಿ ಪ್ರಸಾರಗೊಂಡು ನಿರಂತರ ಜ್ಞಾನ 
ಪ್ರಸಾರ ಕಾರ್ಯದಲ್ಲಿ ನಿರತವಾಗಿರುವುದು ಸರ್ವವೇದ್ಯವಾಗಿದೆ. ಇಷ್ಟು ವರ್ಷಗಳು 
ಸುಸೂತ್ರವಾಗಿ ನಡೆದುಬರಲು ಸಹಕಾರ ಮತ್ತು ಸೌಜನ್ಯಗಳನ್ನು ತೋರಿಸಿದ ನಮ್ಮ 
ಅಭಿಮಾನೀ ಬಳಗವನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ಆದ್ಯ ಕರ್ತವ್ಯವಾಗಿದೆ. 
ಕಳೆದ ವರ್ಷಗಳೆಲ್ಲವೂ ಹರ್ಷತರುವ ವರ್ಷಗಳಾದರೂ ಕಳೆದ ವರ್ಷ ಬೇಸರ ತರು 
ವಂತಾಯಿತು ಕೆಲವು ಅನಿವಾರ್ಯ ಕಾರಣಗಳಿಂದ. ಹೀಗಾಗಿ ಪತ್ರಿಕೆಯು 
ಸಕಾಲಕ್ಕೆ ಕೈಸೇರದೆ ಇದ್ದು ದಕ್ಕಾಗಿ ವಿಷಾದಿಸುತ್ತೇವೆ. ಸಕಾಲಕ್ಕೆ ಸಹಕಾರ 
ಸೌಲಭ್ಯಗಳು ದೊರಕದೇ ಇರುವುದರಿಂದ ಯಾವುದೇ ಪತ್ರಿಕೆಯಾಗಲೀ ಕ್ರಮ 
ತಪ್ಪುವುದು ಸಹಜವೇ ಆಗಿದೆ. ಪೂಜ್ಯರ ಮತ್ತು ಕ್ಷೇತ್ರಾಧಿಪತಿಯ ಆಶೀರ್ವಾದ 
ದಿಂದ ಮುಂಬರುವ ವರ್ಷದಲ್ಲಿ ಹೊಸ ಚೈತನ್ಯವನ್ನು ಪಡೆದು ಪತ್ರಿಕೆಯು ಪ್ರಸಾರ 
ವಾಗಲಿದೆ. ವರ್ಣರಂಜಿತ ಸ್ಥಿರ ಮುಖಪುಟದಿಂದ ಕೂಡಿ ಸಕಾಲಕ್ಕೆ ಬಿಡುಗಡೆ 
- ಯಾಗುವ ವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಆದ್ದರಿಂದ ಹಿಂದೆ ನಡೆದ ಕೆಲವು ತಡೆಗಳಿಗೆ 
- ಆಕಸ್ಮಿಕ ತೊಂದರೆಗಳು ಕಾರಣವೆಂದು ಭಾವಿಸಿ, ಇನ್ನು ಮುಂದೆ ಎಂದಿನಂತೆ 
ಸಹಕಾರಗಳನ್ನು ಕೊಡುವಂತೆ ನಮ್ಮ ಪ್ರತಿನಿಧಿಗಳನ್ನು ಮತ್ತು ಓದುಗ ಬಂಧು 
ಭಗಿನಿಯರನ್ನು ಪ್ರಾರ್ಥಿಸಲಾಗಿದೆ. ಯೋಗ್ಯ ಸಹಾಯ ಮತ್ತು ಸಾಧನ ಸಲಕರ 
ಣೆಗಳು ನಿಗದಿತ ವೇಳೆಯಲ್ಲಿ ದೊರಕದಿದ್ದರೆ ಅವ್ಯವಸ್ಥೆಗೆ ಕಾರಣವಾಗುವುದೆಂದು 
ಅನುಭವದ ಮಾತಾಗಿದೆ. ಪ್ರಯುಕ್ತ ಬರುವ ಜನವರಿಯಿಂದ ಸಕಾಲಕ್ಕೆ ಪತ್ರಿಕೆ 
ಯನ್ನು ಕಳುಹಿಸುತ್ತೇವೆಂಬ ಭರವಸೆಯನ್ನು ಕೊಡುತ್ತಾ ದಯಾಮಯನಾದ ಭಗ 
ನಂತನು ಎಲ್ಲಿರಿಗೂ ಮಂಗಳವನ್ನುಂಟುಮಾಡಲೆಂದು ಬೇಡುತ್ತೇವೆ. 
ಡಿಸೆಂಬರ್ , 1982 


సంబందరిలయ 


ಶ್ರೀ ಸಿದ್ದಗಂಗಾ ಕ್ಷೇತ್ರವು ಸುಪ್ರಸಿದ್ಧ ಧಾರ್ಮಿಕ ಸಂಸ್ಥೆ , ಐತಿಹಾಸಿಕ 
ಯಾತ್ರಾಸ್ಥಳ, ಸಾಧಕರ ಸಿದ್ದಿ ಕ್ಷೇತ್ರ, ಹಲವು ಸಂತರು ತಪಗೈದ ತಪೋಭೂಮಿ, 
- ಭಕ್ತಿ ಭಾವುಕರ ಪ್ರಸಾದ ನಿಲಯ , ಮಿಗಿಲಾಗಿ ಬೃಹತ್ ವಿದ್ಯಾ ಕೇಂದ್ರ , ಶ್ರೀ 
ಮಠವು ಸಹಸ್ರಾರು ಬಡ ಮಕ್ಕಳ ಏಳಿಗೆಗೆ ಸದಾ ಶ್ರಮಿಸುತ್ತಿದೆ. ಇಲ್ಲಿಯ ಪ್ರಸಾದ 
ವನ್ನುಂಡ ಸಹಸ್ರಾರು ಚೈತನ್ಯಗಳು ಬೆಳಕು ಕಂಡಿವೆ. ಶ್ರೀ ಮಠದ ಗುರು ಪರಂ 
ಪರೆಯ ತಪಸ್ಸಿನ ಶ್ರೀ ರಕ್ಷೆ ಇದಕ್ಕೆ ಪ್ರೇರಕವಾಗಿದೆ. ಮತ್ತು ಮಹಾ ದಾಸೋಹ 
ಮೂರ್ತಿ ಪರಮ ಪೂಜ್ಯ ಶ್ರೀ ಶ್ರೀಗಳವರ ಕಾಯಕ ತಪಸ್ಸಿನ ಪುಣ್ಯ ಫಲದಿಂದ 
ಶ್ರೀ ಕ್ಷೇತ್ರ ಬೆಳೆದು ನಿಂತಿದೆ, 
- ಶ್ರೀ ಶ್ರೀಗಳವರ ಜ್ಞಾನ ಪ್ರಸಾರ ಕಾರ್ಯಕ್ಕೆ ಇತಿಮಿತಿ ಇಲ್ಲ. ನಾಡಿನಾ 
ದ್ಯಂತ ಸ್ಥಾಪಿಸಿರುವ ವಿದ್ಯಾಸಂಸ್ಥೆಗಳು ಈ ಪ್ರಸಾರ ಕಾರ್ಯದ ಸಂಕೇತ. ಜನತೆ 
ಸುಸಂಸ್ಕೃತವಾದ ನೈತಿಕ ನೆಲೆಗಟ್ಟಿನ ಜೀವನ ಸಾಗಿಸಬೇಕು, ಧರ್ಮದ ಬಾಳು 
ರಾಷೋನ್ನತಿಗೆ ಸಾಧಕ, ಇದರಿಂದ ಸುಖ , ಶಾಂತಿ, ಸಮೃದ್ಧಿ ” ಇದು ಶ್ರೀ ಶ್ರೀಗಳವರ 
ಸಂದೇಶ, ಈ ಘನ ಉದ್ದೇಶದಿಂದ ಶ್ರೀ ಶ್ರೀಗಳವರ ಅನುಗ್ರಹ ಆಶೀರ್ವಾದ ಪಡೆದು 

1965 ರ ಜನವರಿ 14 ರ ಸಂಕ್ರಮಣದಂದು ಸಿದ್ದಗಂಗಾ' ತ್ರೈಮಾಸಿಕವಾಗಿ 
- ಜನ್ಮತಳೆಯಿತು, ಆ ಹತ್ತು ವರ್ಷಗಳ ನಂತರ 1975 ರ ಜನವರಿ 14 ರ 

ಸಂಕ್ರಮಣದಂದು ಮಾಸಿಕವಾಗಿ ನಾಡಿನ ತುಂಬಾ ಸಂಚರಿಸಿ, ಇದೇ 1981 ನೇ 
ಜನವರಿ ಸಂಕ್ರಮಣದಂದು ಡೆಮ್ಮಿ 1 /8 ರ ಆಕಾರದಲ್ಲಿ ಹೆಚ್ಚು ಪುಟಗಳ ಮಾಸಿಕ 
ಪತ್ರಿಕೆಯಾಗಿ 17 ನೆಯ ವರ್ಷದಲ್ಲಿ ಪದಾರ್ಪಣ ಮಾಡುತ್ತಾ ನಮ್ಮ ಎಲ್ಲ ಅಭಿ 

ಮಾನಿಗಳ ಕೈ ಸೇರುತ್ತಿದೆ. ಇದು ಅತ್ಯಂತ ಹೆಮ್ಮೆಯ ವಿಷಯ . ಇದುವರೆಗೆ ನಾಡಿನ 
- ಜ್ಞಾನ ಪ್ರಸಾರ ಕಾರ್ಯದಲ್ಲಿ ಉತ್ತಮ ಬರಹಗಾರರು ಲೇಖನ ಕಳುಹಿಸಿ ಉಪಕರಿ 

ಸಿದ್ದಾರೆ, ಸಹೃದಯಿಗಳು ಸಿದ್ದಗಂಗಾ' ದ ಮೂಲಕ ಆನಂದಿಸಿದ್ದಾರೆ. ಈ ಕಾರ್ಯ 
ದಲ್ಲಿ ನಮ್ಮ ಪ್ರತಿನಿಧಿಗಳು ಅತ್ಯಂತ ಉತ್ಸಾಹದಿಂದ ಕಾರ್ಯ ನಿರ್ವಹಿಸಿದ್ದಾರೆ. 
ಜಾಹಿರಾತುದಾರರು ಪತ್ರಿಕೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ . ಈ ದಿಸೆಯಲ್ಲಿ 
ಸಹಕರಿಸಿದ ಎಲ್ಲ ಅಭಿಮಾನಿಗಳಿಗೂ ಸಿದ್ದಗಂಗಾ' ಅಭಿನಂದನೆಯನ್ನು ಸಲ್ಲಿಸುತ್ತದೆ, 
ಇದೇ ರೀತಿ ಮುಂಬರುವ ದಿನಗಳಲ್ಲಿ ಯಶಸ್ಸು ಗಳಿಸಲು ಸಹೃದಯರ ಮತ್ತು ಮಹಾ 
ಜನರ ಬೆಂಬಲ, ಪರಮಾತ್ಮನ ಅನುಗ್ರಹ ಮತ್ತು ಶ್ರೀ ಶ್ರೀಗಳವರ ಆಶೀರ್ವಾದವನ್ನು 
ಪತ್ರಿಕೆಯು ಪ್ರಾರ್ಥಿಸುತ್ತದೆ. 


1981 ಜನವರಿ 


ಲೇಖಾಂಕ - ೪ 


ಮುಂದುವರಿದ ಲೇಖನ 


ಮರ್ತ್ಯಲೋಕದ ಮಹಾಬೆಳಗು ಉದ್ಘಾನಯತೀಶ 


ಚನ್ನಪ್ಪ ಎರೇಸೀಮೆ 


ಸಿದ್ಧಲಿಂಗೇಶ್ವರನ ಸನ್ನಿಧಿಗೆ ತಂದ ಬೋಳಬಸವೇಶ್ವರರ ಕಾರುಣ್ಯ ಶಿಶು : 

ಇತ್ಯ ರುದ್ರಪ್ಪ ತನ್ನ ಮುಂದಿನ ಹಾದಿಯೇನೆಂಬುದನ್ನು ನಿರ್ಧರಿಸಿಬಿಟ್ಟಿದ್ದ . ಬೆಳಗಿನ 
ಬಾಹೀ ಮುಹೂರ್ತ ತಲೆದೋರಿದ ಕಾಲ , ಮುಂಗೋಳಿ ಕೂಗಿತು, ತಾನು ಆಡನ್ನು 
ಮಾರಿ ತಂದಿದ್ದ ಎರಡು ರೂಪಾಯಿಯನ್ನು ಮುಟ್ಟಲಿಲ್ಲ. ಅಲ್ಲಿಯೇ ತಾನು ಮಲಗುವ 
ಹಾಸಿಗೆಯ ಮೇಲೆ ಇಟ್ಟ , ಜನ್ಮ ಸಂಬಂಧದ ದುರಾಶೆಯನ್ನು ನೀಗಿದ. ಸಂಸಾರ ಜೀವನ 
' ಕೈಂಟಿ ಬಂದಿದ್ದ ಅನೇಕ ಬಂಧಗಳನ್ನೆಲ್ಲ ಒಂದೊಂದಾಗಿ ಕತ್ತರಿಸಿ ಹಾಕಿದ ಮನೆ ನೆಳಲನ್ನು 

ನೆನೆಯಲಿಲ್ಲ, ಧನ ಧಾನ್ಯಾದಿ ಅರ್ಥ ಸಂಪತ್ತನ್ನು ಲಕ್ಷಿಸಲಿಲ್ಲ. ಬಂಧು ಬಳಗ ಅಣ್ಣ ತಮ್ಮ 
- ತಂದೆ ತಾಯಿಯೆಂಬ ಯಾವ ಒಂದು ಸಂಬಂಧದಲ್ಲಿ ಕಿಂಚಿತ್ತೂ ಆಸೆ ಮನಸ್ಸಿನ ಮುಂದೆ 
ಸುಳಿಯಲಿಲ್ಲ. ದೃಢ ನಿರ್ಧಾರದ ಮಹಾಮೇರುವೇ ನಡೆದು ಹೊರಡುವಂತೆ ಪಶ್ಚಿಮಾಭಿ 
ಮುಖವಾಗಿ ಹೊರಟು ಬೆಳಕು ಹರಿಯುವ ಹೊತ್ತಿಗೆ ಗೋಸಲ ಸಿದ್ದೇಶ್ವರರ ತಪೋ ಮಹಿ , 
ಮಾತಿಶಯದಿಂದ ಪರಿಪೂತವೂ , ಸಿದ್ದಲಿಂಗೇಶ್ವರರ ಸಾನಿಧ್ಯದಿಂದ ಭೂಸ್ವರ್ಗ ಸದೃಶವೂ 
ಆದ ಸಿದ್ದಗಂಗಾ ಕ್ಷೇತ್ರಕ್ಕೆ ಬಂಧನಕ್ಕೊಳಗಾಗಿದ್ದ ಗಜವು ತನ್ನ ವನದ ಗಜಗಳ ಗುಂಪಿಗೆ 
ಬಂದು ಸೇರಿಕೊಳ್ಳುವಂತೆ ಸೇರಿಕೊಂಡು ಬಿಟ್ಟ . ಈ ಪೂರ್ವದಲ್ಲಿ ರುದ್ರಪ್ಪ ಸಿದ್ದಗಂಗೆ 
ಗೆಂದು ಎಷ್ಟೋ ಸಲ ಬಂದಿದ್ದ , ಇಲ್ಲಿಗೆ ಬಂದು ಸಿದ್ದಗಂಗಾ ಬೆಟ್ಟ , ರಾಮಲಿಂಗೇಶ್ವರ 
ಬೆಟ್ಟಗಳಲ್ಲೆಲ್ಲ ಸುತ್ತಾಡಿದ್ದ . ಇಲ್ಲಿನ ದಾಸೋಹದ ಪ್ರಸಾದ ಸ್ವೀಕರಿಸಿದ್ದ . ಅಡಿವೆಪ್ಪ 
ಸ್ವಾಮಿಗಳನ್ನು ದೂರದಿಂದಲೇ ಕಂಡು ಎಲ್ಲರಂತೆ ನಮಸ್ಕರಿಸಿ ಹೋಗುತ್ತಿದ್ದ . ಆ ದ ರೆ 
ಅವರ ಪರಿಚಯ ಮಾಡಿಕೊಂಡಿರಲಿಲ್ಲ, ಹತ್ತರೊಡನೆ ಹನ್ನೊಂದಾಗಿ ಪರಿಷೆಯೊಡನೆ 
ಮಹದೇವ' ಎನ್ನುವಂತೆ ಎಲ್ಲರಂತೆ ಬಂದು ಎಲ್ಲರಂತೆ ನಮಸ್ಕರಿಸಿ ಅನೇಕ ಗಂಟೆಗಳ ಕಾಲ 
ಅಮ್ಮನವರ ಗವಿಯಲ್ಲಿ ಕುಳಿತು ಪ್ರಭಾವಿತನಾಗಿ ಹೋಗುತ್ತಿದ್ದ ಅಂದಿನ ದಿನಗಳ ರೀತಿಯೇ 
ಬೇರೆ. ಇಂದಿನ ರೀತಿಯೇ ಬೇರೆ. ಇಂದು ಅವನನ್ನು ಎಳೆದುಕೊಂಡು ಬಂದದ್ದು ಅವನ 
ಮನಸ್ಸಾಗಿರಲಿಲ್ಲ . ಯಾವುದೋ ಅಗೋಚರ ಶಕ್ತಿಯ ಬಂಧನ, 

ಆಗತಾನೆ ಕ್ಷೇತ್ರದ ದಾಸೋಹಮೂರ್ತಿಗಳಾಗಿದ್ದ ಅಡವೀಶ್ವರರು ತಮ್ಮ ಬೆಳಗಿನಪೂಜೆ 
ಯನ್ನು ಮುಗಿಸಿಕೊಂಡು ಬಂದು ಮಠದ ಮುಂಭಾಗದ ಮುಂಚದ ಮೇಲೆ ಮಂಡಿಸಿದ್ದರು 
ಸಿದ್ದಗಂಗಾ 

11 


A 


ಉದ್ದಾನಶಿವಯೋಗಿಗಳು ಅನೇಕಬಾರಿ ಸುತ್ತಾಡಿದ್ದ ಸಿದ್ದಗಂಗೆಯ ಅವಳಿ ಬೆಟ್ಟ , 

ರಾಮಲಿಂಗೇಶ್ವರ ಬೆಟ್ಟ , 
ಅ ವ ರ ಮುಖ ಭಸ್ಮದಿಂದ ಮುಸುಗಿತ್ತು . ಕೆಂಜಡೆ ಬೆನ್ನ ಮೇಲೆ ನೇತಾಡುತ್ತಿತ್ತು . 
ಶುಭ್ರವಾದ ಕಷಾಯ ವಸ್ತ್ರದಿಂದ ಪರಿಶೋಭಿಸುತ್ತಿದ್ದ ಸಾಕ್ಷಾತ್ ಸಿದ್ದೇಶ್ವರನಂತೆ ಕಾಣುವ 
| ಆ ಮಂಗಲ ಮೂರ್ತಿಯನ್ನು ಕಾಣುತ್ತಲೇ ರುದ್ರಪ್ಪ ಓಡಿಹೋಗಿ ಪಾದಗಳ ಮೇಲೆ ಬಿದ್ದು 
ಹೊರಳಾಡಿದನು, ಅಡವೀಶ್ವರರು ಈತನು ಬಂದು ಹೀಗೆ ಅತ್ಯುತ್ಕಟ ಭಕ್ತಿ ಭಾವದಿಂದ 
ನಮಸ್ಕರಿಸಿದ ನಮಸ್ಕಾರದಲ್ಲಿ ಏನೋ ಒಂದು ಹೊಸತನವನ್ನು ಕಂಡರು. 15 -16 ರ 
ಹರೆಯದವನಾಗಿದ್ದರೂ ರುದ್ರಪ್ಪ ಇಪತ್ತು ಇಪ್ಪತ್ತೆರಡರ ಹರೆಯದ ಮೈ ಕಟ್ಟ ನ್ನು 
ಹೊಂದಿದ್ದ . ಕಣ ಹೊಳಪು, ಹಾಗು ಧೃಢನಿರ್ಧಾರದ ಅಸಾಧಾರಣ ತೇಜದಿಂದ ಹೊಳೆಯು 
ತಿದ್ದವು. ಮುಖಮಂಡಲದ ಕಾಂತಿಯಲ್ಲಿ ಅಪೂರ್ವ ತೇಜೋರಾಶಿ ತುಂಬಿತ್ತು . ಇಂಥ 
ಓರ್ವ ಯುವಕ ಬೆಳಕು ಹರಿಯುವುದರೊಳಗಾಗಿ ಬಂದು ತನ್ನ ಸನ್ನಿಧಿಯಲ್ಲಿ ಹೀಗೆ ಕೈ 
ಕರದ ಪರಮಾವಧಿಯಿಂದ ಹೊರಳಾಡುವುದನ್ನು ಕಂಡ ಅಡವೀಶ್ವರರಲ್ಲಿ ಕಾರುಣ್ಯ ಉಕ್ಕಿತು. 
ಮೇಲೇಳು. ಯಾವ ಊರು ಏನು ನಿಮಿತ್ತ ಇತ್ಯಾದಿ ಕುಶಲ ಪ್ರಶ್ನೆಗಳನ್ನು ಕೇಳತೊಡಗಿ 
ದರು. ರುದ್ರಪ್ಪ ತನ್ನ ಪೂರ್ವೋತ್ತರಗಳನ್ನೆಲ್ಲ ಹೇಳಿ ಶ್ರೀ ಕ್ಷೇತ್ರದಲ್ಲಿಯೇ ಇರುವುದಕ್ಕೆ 
ಬಂದಿರುವೆನೆಂದು ಅಟವೀಶ್ವರರಿಗೆ ತಿಳಿಸಿದನು. 

( ಇಲ್ಲಿ ಊಟ ಮಾಡಿಕೊಂಡು ಇರುವವರಿಗೆ ಸ್ಥಾನವಿಲ್ಲ' ಎಂದರು , ಅಡವೀಶಲು. 
ಅದಕ್ಕೆ ಇಲ್ಲ' ನಾನಿಲ್ಲಿ ಊಟ ಮಾಡಿಕೊಂಡು ಕಾಲಕಳೆಯುವ ನಿಮಿತ್ತ ಬಂದವನಲ್ಲ' 
12 

1981 ಜನವರಿ 


ಎಂದ, ಮೇಘ ಮಂದರ ಧ್ವನಿಯಲ್ಲಿ ರುದ್ರಪ್ಪ , ಆಗ ಅಟವೀಶ್ವರರು - ಇಲ್ಲಿಯ ಕೆಲಸ 
ಕಾರ್ಯಗಳು ಬಹಳ ಕಷ್ಟದವು ; ಇದು ದಾಸೋಹ ಕ್ಷೇತ್ರ ಸೌದೇ ಸೊಪ್ಪು ಹೊಂದಿಸ 
ಬೇಕು ; ವ್ಯವಸಾಯ ಮಾಡಬೇಕು, ನೆಲ ಅಗಿಯಬೇಕು, ಕಟ್ಟಡ ಕಟ್ಟಬೇಕು. ಈ 
ಎಲ್ಲ ಕೆಲಸಗಳ ಅನುಭವ ನಿನಗೆ ಇದೆಯೇ ಎಂದರು . ಆಗ ರುದ್ರಪ್ಪ ನಿರ್ಧಾರ ಧ್ವನಿಯಲ್ಲಿ 
_' ಗುರುದೇವ, ಅಂಥ ಇಂಥ ಕೆಲಸವೆಂದರೇನು ? ತಾವು ಪಾದದಿಂದ ತೋರಿಸಿದ ಕೆಲಸವನ್ನು 
ತಲೆಯಿಂದ ಮಾಡಿ ಮುಗಿಸುತ್ತೇನೆ. ಈ ನಿರ್ಧಾರದಿಂದಲೇ ಈ ಪುಣ್ಯ ಕ್ಷೇತ್ರಕ್ಕೆ ಹೆಜ್ಜೆ 
ಯಿಟ್ಟಿದ್ದೇನೆ. ಮನೆ ಮಠದ ಹಂಗು ತೊರೆದ ನನಗೆ ಪೂಜೆ ಪ್ರಸಾದವೊಂದು ನಡೆದರೆ 
ಸಾಕು ಅದಕ್ಕಾಗಿ ಯಾವ ಬೆಲೆಯನ್ನಾದರೂ ತೆತ್ತ ಬಲ್ಲೆ . ಈ ಕ್ಷೇತ್ರ ಹಿತವೇ ನನ್ನ ಹಿತ ; 
ಶ್ರೀಮದನಾದಿ ಸಿದ್ಧಲಿಂಗೇಶ್ವರರ ಸೇವೆಗೆ ಈ ಪರಿಪುಷ್ಟವಾದ ಕ್ರಿಯಾಂಗದ ಶಕ್ತಿಯೆಲ್ಲ 
ಮೀಸಲು, ಮನ ಮೀಸಲು, ಭಾವ ಮೀಸಲು, ಅನಾಥ ನಾಥನು ಅನಿಮಿತ್ತ ಬಂಧುವೂ 
ಆದ ಸಿದ್ಧಲಿಂಗೇಶನೇ ನನ್ನ ತಾಯಿ ತಂದೆ, ಕುಲ ಬಲ ಛಲ ಎಲ್ಲವೂ ಆಗಿದ್ದಾನೆಂದೇ ದೃಢ 
ವಾಗಿ ನಂಬಿ ಆತನ್ನು ನಡೆಸಿದಂತೆ ನಾನು ಇಲ್ಲಿಗೆ ನಡೆದು ಬಂದಿದ್ದೇನೆ. ನಾನು ಇಲ್ಲಿಗೆ ಹೆಣ್ಣೆ 
ಗಾಗಿ , ಮಣ್ಣಿಗಾಗಿ , ಹೊನ್ನಿಗಾಗಿ ಬಂದವನಂತೂ ಮೊದಲೇ ಅಲ್ಲ, ' ರುದ್ರಪ್ಪನ ಈ ದೃಢ 
ನಿರ್ಧಾರದ ಧ್ವನಿಯಲ್ಲಿ ಅಡವಿ ಸ್ವಾಮಿಗಳು ಹಿಂದೆಂದೂ ಯಾವ ವಾಣಿಯಲ್ಲೂ ಕಾಣದ 
ಒಂದು ಅಪೂರ್ವ ತೇಜಸ್ಸನ್ನು ಕಂಡರು. ಶ್ರೀ ಕ್ಷೇತ್ರದಲ್ಲಿರಲು ಅಪ್ಪಣೆಯಿತ್ತರು, ಆತನ 
ಪೂಜೆಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದರು. ರುದ್ರಪ್ಪ ಪೂಜೆ ಪ್ರಸಾದ ಮುಗಿಸಿ ಆ ದಿನ ಸಂಜೆ 
ಯವರೆಗೆ ಗುದ್ದಲಿ ಹಿಡಿದು ನೆಲ ಅಗಿಯುವ ಕೆಲಸ ಮಾಡಿದ, ಕೈಯೆಲ್ಲ ಕೆಂಪಾಗಿ ಗುಳ್ಳೆಗಳೆ 
ದ್ದವು. ರಾತ್ರಿ ಪುನಃ ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಮಲಗಿದ. ಅಡವಿ ಸ್ವಾಮಿಗಳು 
ಆ ಒಂದೇ ದಿನದ ಅವನ ಕೆಲಸ ಕಾರ್ಯಗಳನ್ನು ಅವನ ಪೂಜಾನಿಷ್ಠೆಯನ್ನೂ ಕಂಡು ಪ್ರಸನ್ನ 
ಚಿತ್ತರಾದರು . ದಿನದಿನವೂ ಮಠದ ಕೆಲಸಕಾರ್ಯಗಳಲ್ಲಿ ಅಸೀಮ ಶ್ರದ್ದಾ ಸಕ್ತಿಯಿಂದ 
ದುಡಿಯತೊಡಗಿದ. ಅವನ ವಿಷಯದಲ್ಲಿ ಕಾರುಣ್ಯ ಉಕ್ಕತೊಡಗಿತು. ಅನುಗ್ರಹ ಬುದ್ದಿ 
ಮೊಳೆಯತೊಡಗಿತು . ಅವನ ವೇಷದ ಮರೆಯ ಶಿವಾನುಭಾವ ಸಂಪತ್ತಿಗೂ , ಅಚಲ 
ನಿರ್ಧಾರದ ಕ್ರಿಯಾಶಕ್ತಿಗೂ ಮಾರು ಹೋದರು. ಈತನ ನಡೆ ನುಡಿಗಳಲ್ಲಿ ಮಹಾ ಕಾರಣಿಕ 
ರಲ್ಲಿರಬೇಕಾದ ಶಕ್ತಿಗಳು ಬೀಜರೂಪವಾಗಿ ಅಡಗಿವೆ ಎಂಬುದನ್ನು ಅರಿತುಕೊಂಡರು, ದಿನೇ 
ದಿನೇ ಸಿದ್ದಲಿಂಗೇಶ್ವರರ ಮತ್ತು ಸಿದ್ದಗಂಗಾ ಮಾತೆಯರ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣ 
ಕರಗಿಸಿಕೊಂಡು ಅವರ ಪಾದ ಅಮಲ್ಲಿ ವಕರಂದ ಭಂಗನಂತೆ ವ್ಯವಹರಿಸುವ ರುದ್ರಪ್ಪನೇ 
ಈ ಕ್ಷೇತ್ರ ಪುರುಷನೆಂದು ಗುರುತಿಸತೊಡಗಿದರು. ತಮ್ಮ ಇಚ್ಚೆಯೊಳಗೆ ಮೂಡಿ ಬಂದ 
ಕಾಲ ೯ ೯ನ್ನೆಲ್ಲ ರುದ್ರಪ್ಪ ಇವರು ಹೇಳುವ ಪೂರ್ವದಲ್ಲಿ ಮಾಡಿ ಮುಗಿಸುತ್ತಿರುವುದಕ್ಕೆ 
ಅಡವಪ್ಪನ ರಿಗೆ ಅಪಾರ ಸಂತೋಷವಾಗತೊಡಗಿತ್ತು... 
ಲೋಕಜೀವನಕ್ಕಂಟಿಯು ಅ೦ಟದ ಮಹಾಮಹಿಮನ ಹಸ್ತಗುಣದ ಪರಿಣಾಮ : 
- ರುದ್ರಪ್ಪನ ಮರೆಯಲ್ಲಿನ ಶಿವಯೋಗ ಶಕ್ತಿಯ ಪರಿಚಯ ಪ್ರಥಮತಃ ಆದುದು ಅಡ 
ಸಿದ್ಧಗಂಗಾ 

13 


- ವಪ್ಪನವರಿಗೆ ಮಾತ್ರ . ಮನೆಯ ಯಾರೂ ಅವರನ್ನು ಗುರುತಿಸಲಸಮರ್ಥರಾದರೆ 
ಇದನ್ನೇ ಮಾಯೆಯೆಂದು ಕರೆದರು. ಪುರಾಕೃತಕರ್ಮದ ಪೆರ್ಮೆಯಲ್ಲಿ ಸುಜ್ಞಾನದ ತಿ 
ವಳಿಕೆ ಮೂಡಲು ಸಮಯ ಹೆಚ್ಚು ಬೇಕು. ರುದ್ರಪ್ಪ ಲೋಕಜೀವನಕ್ಕೆ ಅಂಟಿಯ ಅ೦ 
ದಂಥ ಶಿವಾರ್ಪಣಭಾವದಲ್ಲಿ ಬಾಲ್ಯದಿಂದಲೂ ಬೆಳೆದು, ಬಾಳುತ್ತ ಬಂದ ಸ್ವತಂತ್ರವ 
ಇವನ ಹುಟ್ಟಿನ ಹಿನ್ನೆಲೆಯಲ್ಲಿ ಅದ್ಭುತವಡಗಿದ್ದ ರೂ ೮ಾ ಕಿ ಕ ರಾ ದ ಮಾತಾಪಿತೃಗಳ 
ಇದರ ಹರಿವಾಗದೆ ಹೋದದ್ದು ಸಹಜವೇ . ಅವರಿಗೆ ಇದ್ದ ಪುತ್ರನ ಬಗೆಗಿನ ಚಿಂತೆ 
ಸ್ವರೂಪವೇ ಬೇರೆ, ಸದಾ ಚಿದವಸ್ಥೆಯಲ್ಲಿ ಆತ್ಮವೈವಾತ್ಮನಾತುರ್ಷ್ಟ, ಆತ್ಮಕ್ರೀಡಃ, ಆ 
ರತಿಃ,' ಎಂಬಂತೆ ತನ್ನ ಪೂರ್ಣಬಾಳನ್ನು ಬೆಳಗಿಸುವುದರ ಮೂಲಕ ಲೋಕದ ನಡೆಗಿಂ 
ಭಿನ್ನನಾಗಿ ಕಾಣುವ ರುದ್ರಪ್ಪನನ್ನು ನೋಡಬೇಕಾದ ಕಣ್ಣಿನಿಂದ ತಂದೆತಾಯಿಗಳಿಗೆ ನೋ 
ಲಾಗಲಿಲ್ಲ, ರುದ್ರಪ್ಪ ಭೌತವಸ್ತುಗಳಲಿಲ್ಲದ ಅಮೃತ ರಸನಿಧಿ ಪರಮಾತ್ಮ ಸಾಕ್ಷಾತ್ಕಾರದ 
ಇದೆ ಎಂಬುದನ್ನು ಅರಿತು ಆ ಮಾರ್ಗದಲ್ಲಿ ಸಾಗಬೇಕೆಂದು ಬಯಸಿ ಭಾವಿಸಿ ಸಹಜಾಚರಣೆ 
ತನ್ನನ್ನು ತಾನು ಸಿದ್ಧಗೊಳಿಸಿಕೊಳ್ಳುತ್ತಿದ್ದ. ಅವರ ಜೀವನ ಕಥೆಯಲ್ಲಿ ಶಿವಲೀಲೆಯೊ 
ಭೂತ ತೃಪ್ತಿಯೇ ಕಾರಣಪುರುಷರ , ಆಗಾದ ಸಂಕಲ್ಪ ಶಕ್ತಿಯು ಅವರ ಸಮಗ್ರ ಕ್ರಿಯ 
ಮುಖದಲ್ಲಿ ಬಾಲ್ಯದಿಂದಲೂ ಬೆಳೆದು ಬಂದಿತ್ತು . ಶಿವಸಾಮ್ರಾಜ್ಯದ ಸದ್ಭಕ್ತಿ , ಸಾ | 
ಭೌಮನಿಗಿರಬೇಕಾದ ಗುಣಗಳು ಬೀಜರೂಪದಲ್ಲಿ ಬಾಲಕ ರುದ್ರಪ್ಪನಲ್ಲಿ ಇದ್ದುದನ್ನು ಗು . 
ತಿಸಲು ಮನೆಯ ಬಳಗಕ್ಕೆ ಶಕ್ಯವಿಲ್ಲದಿದ್ದರೂ ಕೆಲವೇ ದಿನಗಳಲ್ಲಿ ಅಡವಪ್ಪ ಸ್ವಾಮಿಗಳ 
ಮಾತ್ರ ಗುರುತಿಸಿಟ್ಟುಕೊಂಡು ಬಿಟ್ಟರು. ಒಮ್ಮೆ ರುದ್ರಪ್ಪನ ಘನತೆಯನ್ನು ಅವರ ಹತ್ಯೆ 
ಗುಣವನ್ನು ಶ್ರದ್ಧಾ ಶಕ್ತಿಯನ್ನೂ ಮತ್ತು ಕುಶಲತೆಯನ್ನು ಸವಿಾಪದಿಂದಲೇ ನೋಡು 
ಪ್ರಸಂಗ ಅಡವಿ ಸ್ವಾಮಿಗಳಿಗೆ ಒದಗಿತು. 


ಧನುರ್ಮಾಸ ಬಂತು ಅಡವಪ್ಪನವರಿಗೆ ಅಡಿಗೆ ಮಾಡುವವರು ಯಾರು ಇರಲಿಲ್ಲ 
ರುದ್ರಪ್ಪನನ್ನೆ ತಾತ್ಕಾಲಿಕವಾಗಿ ಆ ಕೆಲಸಕ್ಕೆ ನೇಮಿಸಿದರು. ಸರಿ ರುದ್ರಪ್ಪ ಅಡವಿಸ್ವಾಮಿಗ 
ಬಾಣಸಿಗತನಕ್ಕೆ ಕೈಂಕರ್ಯ ಹಿಡಿದು ಒಂದು ತಿಂಗಳು ಶ್ರದ್ಧಾ ಭಕ್ತಿ ವಿಶ್ವಾಸಗಳಿಂದ ಅಡವಿ 
ಸ್ವಾಮಿಗಳ ಖಾಸಾಸೇವೆ ಮಾಡಿ ಮುಗಿಸಿದ. ಇದರ ಪರಿಣಾಮದಿಂದ ಅಡವೀಸ್ವಾಮಿಗ 
ಜೀವನದ ಮೇಲಾದ ಮಹತ್ವದ ಪರಿಣಾಮವನ್ನು ಕಂಡು ಅವಾಕ್ಕಾದರು . ಅವರು ರುದ್ರಸ 
ನನ್ನು ಅಪಾದ ಮಸ್ತಕದವರೆಗೆ ದಿಟ್ಟಿಸಿ ನೋಡತೊಡಗಿದರು. ರುದ್ರಪ್ರನಲ್ಲಿ ಇನ್ನೂ ಹೆಚ 
ಹೆಚ್ಚಿನ ಶಕ್ತಿ ಸಂಚಾರವಾಗತೊಡಗಿತು, ಅಡವೀ ಸ್ವಾಮಿಗಳಲ್ಲಿ ಅನೇಕ ದಿನಗಳಿಂದ ಮ ? 
ಮಾಡಿಕೊಂಡಿದ್ದ ಗೂರಲು ಬೇನೆ ಆ ಧನುರ್ಮಾಸದಲ್ಲಿ ಹಾರಿ ಹೋಗಿ ಅವರು ಪೂಣ 
ಆರೋಗ್ಯ ಭಾಗ್ಯದಿಂದ ಕೂಡಿದರು “ರುದ್ರಪ್ಪನ ಹಸ್ತಗುಣದಲ್ಲಿದ್ದ ಶುದ್ದಿಯನ್ನು ಕಾಣಲ 
ಅಡವಪ್ಪನವರಿಗೆ ಸನ್ನಿವೇಶ ಬಹಳ ನೆರವಾಯಿತು. ಕ್ರಿಯಾಶುದ್ಧಿ , ಹಸ್ತಶುದ್ಧಿ ಭೂತತೃಪ್ತಿ 
ಗಳಿಂದ ಕ್ಷೇತ್ರದ ಸೇವೆಯಲ್ಲಿ ತನುಮನ ಸಂಪೂರ್ಣ ತೊಡಗಿಸಿಕೊಂಡ ರುದ್ರಪ್ಪನ ಮೇ 

1981 ಜನವ 


14 


ಅಡವಿಯಪ್ಪನಪ್ಪರು ತಮ್ಮ ತಪಶ್ಯಕ್ತಿಗೆ ಕಾರುಣ್ಯಾಮೃತವನ್ನು ಎರೆಯತೊಡಗಿದರು. 
ಇವರಿಂದ ಬದ್ರಪ್ಪ ಇನ್ನೂ ತೇಜಶ್ಯಾಲಿಯಾಗತೊಡಗಿದ, ಇವನನ್ನು ಈ ಕ್ಷೇತ್ರಾ 
ಧಿಪತಿಯಾದ ಗೋಸಲ ಸಿದ್ದೇಶ, ಶಂಕರಸ್ವಾಮಿ , ಚನ್ನಬಸವೇಶ, ಸಿದ್ದಲಿಂಗೇಶ್ವರರೆ, 
- ಇಲ್ಲಿಗೆ ಕರೆಸಿಕೊಂಡರೆಂಬ ಭಾವನೆ ಅಡವೆಪ್ಪನವರಿಗೆ ದಿನೇ ದಿನೇ ಪ್ರಬಲವಾಗ 
ತೊಡಗಿತು . 


ಮಾತೃ ವಾತ್ಸಲ್ಯದ ಸೆರೆಯನ್ನು ಹರಿದ ರುದ್ರಪ್ಪ , 

ಇಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸುವುದು ಆವಶ್ಯಕ. ರುದ್ರ ಪ್ಪ 
ಲಕ್ಕೂರಿನ ತನ್ನ ಮನೆಯಲ್ಲಿ ತಾನು ಮನೆ ಬಿಟ್ಟು ಹೊರಡುವುದಕ್ಕೆ ಮೊದಲು 
ಒದಗಿದ ಕಾರಣಗಳ ಹಿನ್ನಲೆಯಲ್ಲಿ ಮಾತಾಪಿತೃಗಳು ಇಂಥ ಒಬ್ಬ ಮಗನನ್ನು 
- ಸಂತೈಸಲು ತಮಗಾಗದೆ ಹೋದ ವಿಧಿಗಾಗಿ ಮರಮರ ಮರುಗಿದರು, ಏನಾದರೂ 
ಮಾಡಿ ಮಗನನ್ನು ಹುಡುಕಿ ತರಲು ಪ್ರಯತ್ನಿಸತೊಡಗಿದರು . ಅವನು ಮನೆ 
ಬಿಟ್ಟು ಅನೇಕ ದಿನಗಳು ಎಲ್ಲಿಗೆ ಹೋದನೆಂಬುದೇ ಇವರಿಗೆ ತಿಳಿಯಲಿಲ್ಲ. ಮೊದ 
ಮೊದಲು ಒಂದೆರಡು ದಿನಗಳು ಸಿದ್ದನಬೆಟ್ಟದ ಗುಹೆಗಳಲ್ಲಿ ಎಲ್ಲಾದರೂ ಅಡಗಿ 
ಕುಳಿತನೇ ? ಹಾಳು ಹರಕು ಕೋಟೆಯ ಮೂಲೆಯಲ್ಲಿ ಅವಿತುಕೊಂಡನೇ ? ಬಂಧು 
ಬಳಗದವರ ಮನೆ ಮಠಗಳನ್ನು ಆಶ್ರಯಿಸಿಕೊಂಡನೇ , ಎಂದು ಎಲ್ಲೆಲ್ಲೂ ಹುಡುಕಿದರು. 


ಉದ್ದಾನಶಿವಯೋಗಿಗಳು ಪಶುಪಾಲನೆಗೆ ತೆರಳುತ್ತಿದ್ದ ಸಿದ್ದನಬೆಟ್ಟದ ಪ್ರದೇಶ. 
ಸಿದ್ಧಗಂಗಾ 

15 


ಕೊನೆಗೆ ಸಿದ್ದಗಂಗೆಯಲ್ಲಿ ಸೇರಿಕೊಂಡಿರುವ ವಿಷಯವನ್ನು ಕರ್ಣಾಕರ್ಣಿಯಾ! 
ಕೇಳಿ ತಾಯಿ ಮರುಳಸಿದ್ದಮ್ಮನವರೇ ಬ೦ ಡಿ ಯ ನ್ನು ಕಟ್ಟಿ ಸಿ ಕೊ೦ಡು 
ಶ್ರೀ ಕ್ಷೇತ್ರದ ದಾಸೋಹಕ್ಕೆ ರಾಗಿ, ಅಕ್ಕಿ , ಹುಣಸೇಹಣ್ಣು - ಮೂಟೆಗಳನ್ನು ತುಂಬ 
ಕೊಂಡು ಬಂದರು. ತನ್ನ ತಾಯಿ ಮಠಕ್ಕೆ ಬಂದ ಸುಳಿವು ರುದ್ರಪ್ಪನಿಗೆ ಹೇಗೊ 
ಗೊತ್ತಾಯಿತು. ಆಗ ಅವರು ಯಾರಿಗೂ ತಿಳಿಯದಂತೆ ಅಮ್ಮನವರ ಗವಿಯನ್ನು 
ಪ್ರವೇಶಿಸಿ ಒಂದು ಮೂಲೆಯಲ್ಲಿ ಶಿವಪೂಜೆ ಮಾಡುತ್ತಾ ಕುಳಿತುಬಿಟ್ಟರು, ಹೊರಗಿನ 
ಜಗತ್ತಿಗೂ ತಮಗೂ ಯಾವ ಸಂಬಂಧವೂ ಇಲ್ಲದಂತಹ ಸನ್ನಿವೇಶವನ್ನು ನಿರ್ಮಾಣ 
ಮಾಡಿಕೊಂಡು ಬಿಟ್ಟರು, 

ಮರುಳಸಿದ್ದಮ್ಮನವರು ಬಂದು ದಾಸೋಹ ಕ್ಷೇತ್ರಕ್ಕೆ ತಮ್ಮ ಕಾಯಕಾರ್ಜಿತ 
ಪಡಿಪದಾರ್ಥಗಳನ್ನೊಟ್ಟಿಸಿ ಅಡವಿಸ್ವಾಮಿಗಳ ಸನ್ನಿಧಿಗೆ ಬಂದು ತನ್ನ ಮಗ ರುದ್ರಪ್ಪನ 
ವಿಚಾರವಾಗಿ ಮನೆಯಲ್ಲಿ ನಡೆದ ಸಮಗ್ರ ವಿಷಯವನ್ನು ತಿಳಿಸಿ 'ಸ್ವಾಮಿ , ಏನಾದರೂ 
ಮಾಡಿ ನನ್ನ ಮಗನನ್ನು ಬುದ್ದಿ ಹೇಳಿ ನನ್ನ ಮನೆಗೆ ಮರುಳುವಂತೆ ಮಾಡಿರೆಂದು 
ಹೇಳಿಕೊಳ್ಳತೊಡಗಿದರು. ಆಗ ಅಡವಪ್ಪನವರು ರುದ್ರಪ್ಪನನ್ನು ಹುಡುಕಿಸಿದರು. 
ರುದ್ರಪ್ಪ ಎಲ್ಲಿಯೂ ಕಣ್ಣಿಗೆ ಗೋಚರಿಸಲಿಲ್ಲ. ಆಗ ಅಡವಪ್ಪನವರು “ ಅಮ್ಮ ” ಅವ 
ನನ್ನು ನೀವು ನಿಮ್ಮ ಮಗನೆಂದು ಭಾವಿಸಿರಬಹುದು, ಅವನೊಬ್ಬ ಅಗಣ್ಯ ಪುಣ್ಯ 
ಪುರುಷ , ಅವನ ರೀತಿನೀತಿಗಳು ಲೋಕ ಲೌಕಿಕರಂತಲ್ಲ, ` ಅಸಾಧಾರಣ ವ್ಯಕ್ತಿತ್ವ 
ವನ್ನು ಸಂಪಾದಿಸಿಕೊಂಡಿರುವ ಅವನಿಗೆ ಬುದ್ದಿ ಹೇಳಲು ನಾನಾರು ? ಅವನು ನಿಮ್ಮ 
ಮೇಲೆ ಮುನಿಸಿಕೊಂಡುಬಂದಿಲ್ಲ. ನಿಮ್ಮ ಮನೆಯಲ್ಲಿ ನಡೆದ ಪ್ರಸಂಗವೊಂದು ನೆಪ 
ಮಾತ್ರ , ಪ್ರಬಲ ವೈರಾಗ್ಯನಿಧಿಗಳಿಗೆ ಒಂದೊಂದು ನೆಪದ ಮೂಲಕ ಮಹತ್ತರವಾದ 
ಜೀವನ ಬದಲಾವಣೆಗಳು ಉಂಟಾಗುತ್ತವೆ. ಸಾಂಸಾರಿಕ ಸಂಬಂಧದ ಸಮಸ್ತ ಕಟ್ಟು 
ಗಳನ್ನು ಕಗ್ಗಂಟುಗಳನ್ನು ಕತ್ತರಿಸಿ ಹೊರಬರಲು ಅದೊಂದು ಸನ್ನುಹೂರ್ತವಷ್ಟೇ . 
ಅವನು ಇಲ್ಲಿಗೆ ಬಂದಂದಿನಿಂದ ನಿಮ್ಮ ಮೇಲೆ ಮುನಿಸಿಕೊಂಡು ಬಂದಿರುವೆನೆಂದೂ 
ಎಂದೂ ಹೇಳಿಲ್ಲ. ಅಂಥ ಮಹತ್ತರವಾದ ಜ್ಞಾನಶಕ್ತಿ ಸಂಪನ್ನರಿಗೆ ಮುನಿಸೆಂದು 
ದುಂಟಿ ? ಸರ್ವಥಾ ಇಲ್ಲ. ಅವನ ಸತ್ಸಂಕಲ್ಪವನ್ನು ನಡೆಸಿಕೊಡಲು ಈಶ್ವರ 
ಕಾರುಣ್ಯವೇ ಅವನನ್ನು ಇಲ್ಲಿಗೆ ಎಳೆದು ತಂದಿದೆ ಎಂದು ನಾನು ತಿಳಿದಿದ್ದೇನೆ. ನೀನು 
ಜನ್ಮಕೊಟ್ಟ ತಾಯಿಯಾಗಿರಬಹುದು, ಅದು ಒಂದು ಜನನನಿಮಿತ್ತವಷ್ಟೇ ಅಲ್ಲದೆ 
ಅಂಥವರೂ ನಿಮಗೂ ಪೂಜ್ಯರಾಗುತ್ತಾರೆ. ಇನ್ನು ಮೇಲೆ ನೀನು ಇವನು ನನ್ನ ಮಗ 
ನೆಂಬ ಮಮಕಾರವನ್ನು ತೊರೆಯುವುದು ಕ್ಷೇಮ. ಕಲ್ಲಿನಿಂದ ಹುಟ್ಟಿದ ಸ್ವಯಂಭು 
ಲಿಂಗವು ಆ ಕಲ್ಲಿನ ಮಗುವೆನಿಸದು, ಈ ಕ್ಷೇತ್ರದ ಅಧಿದೇವತೆಗಳು ಅವನನ್ನು ಇಲ್ಲಿಗೆ 
ಕರೆಸಿಕೊಂಡಿದ್ದಾರೆಂದೇ ನನ್ನ ನಂಬುಗೆ, ಅವನು ಈ ಲೋಕದ ಗುರುವಾಗುವ ಭವ್ಯ 
ಭವಿಷ್ಯ ಪಡೆದ ಮಹಾವ್ಯಕ್ತಿ . ಅವನು ನಿನಗೂ ಗುರು. ಈ ಭಾವನೆ ನಿಮ್ಮಲ್ಲಿ ಬೆಳೆದು 

1981 ಜನವರಿ 


16 


ಬಂದರೆ ಸಾಕು. ಅವನು ತ್ರಿವಿಧ ದಾಸೋಹಿಯಾಗಿ ವೀರಶೈವ ಧರ್ಮದ ಶ್ರೇಷ್ಠ 
ಜಂಗಮ ಪರಂಪರೆಯ ವೀರವಿರಕ್ತನಾಗಿ ಲೋಕೋದ್ಧಾರ ಕಾಡ್ಯನಿರತನಾಗಿ ಮಹಾ 
ಮಹಿಮಾಶಾಲಿಯಾಗುವುದನ್ನು ನೀನೇ ಇನ್ನು ಕೆಲದಿನಗಳಲ್ಲಿ ಕಾಣುವಂತಾದೀತು ? 
ಎಂದು ಭವಿಷ್ಯ ನುಡಿದು ಮರುಳಸಿದ್ದ ಮ್ಮನ ತಾಯ್ತನದ ಹಂಬಲವನ್ನು ಕಡಿಮೆ 
ಮಾಡಿ ಪ್ರಸಾದವನ್ನಿತ್ತರು. ಆ ಕೂಡಲೆ ಮರುಳ ಸಿದ್ದಮ್ಮನಿಗೆ ಸೀರೆ, ಕುಪ್ಪಸ, 
ಇತ್ಯಾದಿಗಳನ್ನು ತರಿಸಿ ಮಡಲಿಗೆ ತುಂಬಿ ಕಳಿಸಿಕೊಟ್ಟರು. ಅಳುತ್ತಳುತ್ತಾ ಮರುಳ 
ಸಿದ್ದಮ್ಮ ಲಕ್ಕೂರಿಗೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದರು. ಎಲ್ಲರೂ ಕಸಿವಿಸಿ 
ಗೊಂಡರು. ಬರಬರುತ್ತಾ ರುದ್ರಪ್ಪನ ಮೇಲಿನ ಮಮತೆ ಎಲ್ಲರಿಗೂ ಕಡಿಮೆಯಾಗುತ್ತಾ 
ಬಂತ್ತು ರುದ್ರಪ್ಪ ಅತ್ಯಂತ ಪ್ರೀತಿಯಿಂದ ಮೇಯಿಸುತ್ತಿದ್ದ ಎರಡು ಮೇಕೆಗಳಿಗೆ ಅವನ 
- ಹೆಸರನ್ನೇ ಸಣ್ಣ ರುದ್ರಪ್ಪ , ದೊಡ್ಡರುದ್ರಪ್ಪ , ಎಂದು ಕರೆದು ಅವು ಸಾಯುವವರೆಗೂ 
ಪ್ರೀತಿಯಿಂದ ಪೂಜಿಸುತ್ತಾ ನೋಡಿಕೊಂಡರು. ಅವನ್ನು ಸತ್ತ ಮೇಲೆ ಅವನ್ನು 
ಹುಗಿದು ಅದರ ಮೇಲೆ ಸಮಾಧಿಯನ್ನು ಕಟ್ಟಿಸಿದರೆಂದು ತಿಳಿದು ಬರುವುದು, ಆದರೆ 
ಈಗ ಆ ಸಮಾಧಿ ಇದೆಯೋ ಇಲ್ಲವೋ ವಿಚಾರಿಸಿ ತಿಳಿಯಬೇಕಾದ ಅಂಶ. 
ರುದ್ರಪ್ಪನ ಭೀನು ಸಾಹಸದಿಂದ ಸಿದ್ದಗಂಗೆಗೆ ಸಹಸ್ರ ತೋಳು 

ಮೂಡಿಬಂದವು : 
ರುದ್ರಪ್ಪ ಅಡಿವಪ್ಪನವರ ಶಿಷ್ಯನಾಗಿ ಶ್ರೀ ಸಿದ್ದಗಂಗಾ ದಾಸೋಹ ಸಂಸ್ಥೆಯ 
ಕೆಲಸ ಕಾರ್ಯಗಳ ಮತ್ತು ಪಾಠಶಾಲೆಗಳ ಕೆಲಸ ನೋಡಿಕೊಂಡು ಶ್ರೀ ಕ್ಷೇತ್ರದ 
ಇಂದಿನ ಕೀರ್ತಿಯ ಕಲ್ಪವೃಕ್ಷಕ್ಕೆ ತನ್ನ ಅದ್ಭುತ ಸಾಮರ್ಥ್ಯದ ಕ್ರಿಯಾಮುಖದ, ಶಿವ 
ಯೋಗದ ಕರ್ತೃತ್ವ ಶಕ್ತಿಯ ದೇವಗಂಗೆಯನ್ನೇ ಹರಿಸಿ ಮಹಾವಿಟಿಪಿಯನ್ನಾಗಿಸುವ 
ಭಾರವನ್ನು ಮಾನಸಿಕವಾಗಿಯೇ ಹೆಗಲ ಮೇಲೆ ಹೊತ್ತು ಕರ್ತವ್ಯಶೀಲರಾದರು. 
ಸಿದ್ದಗಂಗೆಯ ಭಾಗ್ಯದಬಾಗಿಲು ತೆರೆಯಿತು. ಅ ದ ರ ಲೋಕೋತ್ತರ ಕ್ರಿಯಾ 
ಬಾಹುಳ್ಯಕ್ಕೆ ಏಕಕಾಲದಲ್ಲಿ ಸಹಸ್ರ ಭಾಹುಗಳೇ ಮೂಡಿಬಂದಹಾಗಾಯಿತು. ಅವರು 
ಸಿದ್ದಗಂಗಾ ಕ್ಷೇತ್ರಕ್ಕೊಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದರು ಅನೇಕ ಅದ್ಭುತ 
ಘಟನೆಗಳು ಶ್ರೀ ಕ್ಷೇತ್ರದಲ್ಲಿ ಇವರಿಂದ ಜರುಗಿದುದು ಅಡವೀಸ್ವಾಮಿ ಗಳವರ ಗಮನಕ್ಕೆ 
ಬಂದಿತ್ತು, ಶ್ರದ್ಧಾ ಭಕ್ತಿ ವಿಶ್ವಾಸಗಳಿಂದ ಅಡವೀಸ್ವಾಮಿಗಳವರ ಸೇವಾ ಕೈಂಕರದಲ್ಲಿ 
ರುದ್ರಪ್ಪ ತನ್ನನ್ನೇ ಕರಗಿಸಿಕೊಂಡಿದ್ದನು. ಒಂದು ದಿನ ಅಟವೀಸ್ವಾಮಿಗಳವರ ಎದು 
ರಿನಲ್ಲಿಯೇ ಅದ್ಭುತವಾದ ಒಂದು ಘಟನೆ ನಡೆಯಿತು. ಅದು ಹೀಗೆ: 


ಹಾಸನ ಜಿಲ್ಲಾ ತೋಟದಗದ್ದೆ ಎಸ್ಟೇಟಿನ ಕಾಫಿಪ್ಲಾಂಟರ್‌ ಶ್ರೀ ದೇವಪ್ಪಗೌಡರಿಗೆ 
ಭೂತಚೇಷ್ಟೆಯುಂಟಾಯಿತಂತೆ , ನನ್ನ ಗುರುವು ಸಿದ್ಧಗಂಗೆಯಲ್ಲಿದ್ದಾನೆಂದು ಹೇಳಿದ . 
ಹೇಳಿಕೆಯಂತೆ ಗುರುವನ್ನು ತೋರಿಸಲು ಅವರ ಬಂಧುಗಳು ಆ ಭೂತಚೇಷ್ಟೆಯ 


ಸಿದ್ದಗಂಗಾ 


ನಿವಾರಣೆಗೆ ಶ್ರೀ ಸಿದ್ದಗಂಗಾ ಕ್ಷೇತ್ರಕ್ಕೆ ಅವರನ್ನು ಕರೆತಂದರಂತೆ. ಶ್ರೀಕ್ಷೇತ್ರಕ್ಕೆ ಬಂದೊಡಿ 
ನೆಯೇ ಗೌಡರು ನನ್ನ ಗುರುವೆಲ್ಲಿ ? .ಎಂದು ಆರ್ಭಟಿಸುತ್ತಿರಲು ಇಗೋ ನಿನ್ನರು 
ವನ್ನು ನೋಡೆಂದು ಅಟವೀಶ್ವರರ ಎದುರಿಗೆ ಒಯು ನಿಲ್ಲಿಸಿದರಂತೆ. ಆಗ ಗೌಡರು 
( ಇವನಲ್ಲ ನನ್ನ ಗುರು' ಎನ್ನುತ್ತ ತಿರುಗು ಮುರುಗಾಗಿ ನಿಂತರಂತೆ. ಈ ಘಟನೆ 
ಅಡವೀಸ್ವಾಮಿಗಳಿಗೂ ಅಚ್ಚರಿಯ ಮೇಲೆ ಅಚ್ಚರಿಯನ್ನುಂಟು ಮಾಡಿತ್ತು. ಅಷ್ಟರಲ್ಲಿ 
ರುದ್ರಪ್ಪನವರು ಸೌದೆ ಗಾಡಿಯನ್ನು ಹೊಡೆದು ಕೊಂಡು ಬರುತ್ತಿದ್ದುದು, ಗೌಡರ 
ಕಣ್ಣಿಗೆ ಬಿತ್ತು . ತಕ್ಷಣವೇ ಕುಪ್ಪಳಿಸುತ್ತ ಆ ರ್ಭಟಿಸುತ್ತ “ ಅಗೋನನ್ನ ಗುರು 
ಪರಮಾರಾಧ್ಯ ಗುರು ” ಎಂದು ಹೇಳುತ್ತ ಗಾಡಿಯ ಮೇಲಿದ್ದ ರುದ್ರಪ್ಪ ನವರ ಪಾದ 
ಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡುಬಿಟ್ಟರು “ ಗುರುವೇ , ಪರಮ ಗುರುವೇ , 
ತ್ರಾಹಿಮಾಂ, ತ್ರಾಹಿಮಾಂ” ಎ೦ದು ಅಂಗಲಾಚಿ ಬೇಡಿಕೊಳ್ಳತೊಡಗಿದರು. 
ನೆರೆದ ಜನಸ್ತೋಮ ಸ್ತಂಭೀಭೂತವಾಯಿತು, ಅಟವೀ ಸ್ವಾಮಿಗಳು ಈ ಘಟನೆ 
ಯಿಂದ ಹೌಹಾರಿದರು. ಆ ಗಳಿಗೆಯಲ್ಲಿಯೇ ಲ ಕ ರಿ ನ ರುದ್ರಪ್ಪ ಉದ್ದಾ ನ. 
ಶಿವಯೋಗಿಯಾಗಿ ಮಾನಸಿಕ ಪರಿವರ್ತನೆ ಹೊಂದಿದರು. ಯಾವುದೋ ಅಪೂರ್ವ 
ಸಂಸ್ಕರಣೆಗೊಳಗಾದರು12, ಆಗ ಗೌಡರು “ ನಾವಿಬ್ಬರೂ ಇಲ್ಲಿ ಕಾಣುವ 
ರಾಮಲಿಂಗನ ಬೆಟ್ಟದಲ್ಲಿರುವ ದೊಡ್ಡ ಸಿದ್ದಪ್ಪನ ಗವಿಯಲ್ಲಿದ್ದ ತಪಸ್ವಿಗಳಲ್ಲವೆ ? | 
ಒಮ್ಮೆ ಸಿದ್ದಲಿಂಗೇಶ್ವರರ ದರ್ಶನಕ್ಕೆ ಬಂದಾಗ ಅಮ್ಮನವರು ( ಗಂಗಾಮಾತೆಯರು) 
ದರ್ಶನವಿತ್ತರು. ಆಗ ನಾನೆಸಗಿದ ಒ೦ ದು ತಪ್ಪಿಗಾಗಿ ನನ್ನನ್ನು ರಾಕ್ಷಸನಾಗೆಂದು 
ಅಮ್ಮನವರು ಶಾಪವೀಯಲಿಲ್ಲವೇ ? ಆಗ ಶಾಪಗ್ರಸ್ತನಾದ ನಾನು ಸಿದ್ದಲಿಂಗ ಶನ 
ಮರೆ ಹೋಗಲು " ಶಾಪದ ಫಲವನ್ನುನುಭವಿಸಿಯೇ ತೀರಬೇಕೆಂದು ? ಅ ಪ್ಪಣೆ 
ಮಾಡಿದರಲ್ಲವೇ ? (ಶಾಪದ ಶೀಘ್ರ ನಿವಾರಣೋಪಾಯ ಕೇಳೆನ್ನಲು ' ನಿನೊಡನೆ 
ನಾನು ಇರಬೇಕು ಎಂದು ಕೇಳಲಿಲ್ಲವೇ ? ಬ್ರಹ್ಮಚಾರಿಯಾದ ನೀನು ಸ ಮ … 
ಸಲಿಲ್ಲವೆ ? 

“ನೀನು ಮನುಷ್ಯ ರೂಪದಿಂದ ಈ ಕ್ಷೇತ್ರವನ್ನು ಉದ್ದರಿಸಿ ಮಹಾದಾನಿ ಊತ 
ದಾನಿ) ಯಾಗು ; ಮಹಾಪುರುಷನಾಗು' ಎಂದು ಸಿದ್ಧಲಿಂಗೇಶ್ವರರು ಹೇಳಲು ನೀನು 
ಒಪ್ಪಲಿಲ್ಲವೇ ? ಗುರುವೆ....' ಇತ್ಯಾದಿಯಾಗಿ ಎಲ್ಲರೂ ಕೇಳುವಂತೆ ತಮ್ಮ ಕಂಚಿನ 
ಕಂಠದಿಂದ ನುಡಿದೊಡನೆಯೇ ರುದ್ರಪ್ಪ ತನ್ನನ್ನೇ ತಾನು ಮರೆತು ಸಂಭೀಭೂತ 


12 ಈ ಘಟನೆಯನ್ನು ಡಾ . ಜಿ. ಮುರುಳ ಸಿದ್ದಯ್ಯ ಸಂಸ್ಕೃತ ಪ್ರೊಫೆಸರ್‌ , ಮಾವನ 
ಗಂಗೋತ್ರಿ ಮೈಸೂರು ಅವರು ' ಪ್ರಸಾದ' ಗ್ರಂಥದಲ್ಲಿ ಪ್ರಕಟಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿಕಳೆಯ 
ವಿದ್ಯಾರ್ಥಿಯಾದ ಇವರು ಉದ್ದಾನಶಿವಯೋಗಿಗಳ ಕೃಪೆಗೆ ಪಾತ್ರರಾದ ವಿದ್ಯಾರ್ಥಿ ಗೆ ಕಲ್ಲಿ 
ಒಬ್ಬರು. ಆ ಕಾಲದಲ್ಲಿ ನಡೆದ ಘಟನೆಗಳ ಬಗೆಗೆ ತಿಳಿದವರಲ್ಲಿ ಇವರೂ ಒಬ್ಬರು. ಇವರು 
ಈ ಘಟನೆಗಳನ್ನು ಪ್ರತ್ಯಕ್ಷವಾಗಿ ಕಂಡವರು. 
18 

1981 ಜನವರಿ 


ರಾಮಲಿಂಗೇಶ್ವರ ಬೆಟ್ಟದ ದೊಡ್ಡ ಸಿದ್ದಪ್ಪನ ಗವಿಯ ದೂರದ ನೋಟ 


ದೊಡ್ಡಸಿದ್ದ ನ ಗವಿಯ ದುರ್ಗಮ ಪ್ರವೇಶದ್ವಾರ 


ಸಿದ್ದಗಂಗಾ 


19 


ನಾದನು ಸ್ವಲ್ಪ ಸಮಯದ ನಂತರ ಬಿಕ್ಕಿ ಬಿಕ್ಕಿ ಅಳತೊಡಗಿದನು, ಗೌಡರ 
ಅಳತೊಡಗಿದರು. ಮರುಕ್ಷಣದಲ್ಲಿ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಕ್ಷಣಕಾಲ ಅತ: 
ದುಃಖೋಪಶಮನಗೊಂಡ ನಂತರ ಅಟವೀ ಸ್ವಾಮಿಗಳವರಿಗೆ ನಮಸ್ಕರಿಸಿದರು 
ದೇವಪ್ಪಗೌಡರ ಪೈಶಾಚಿಕ ಭಾವ ತೊಲಗಿತು . ಈ ಘಟನೆಯೇ ಅಟವೀಸ್ವಾಮಿ 
ಗಳವರ ಮೇಲೆ ಮಹತ್ತರ ಪರಿಣಾಮ ಬೀರಿತು. , ಇದುವರೆಗೂ ರುದ್ರಪ್ಪನಿಂದ 
ನಾನು ಸೇವೆ ಮಾಡಿಸಿಕೊಂಡದು ತಪ್ಪೆಂಬ ಭಾವ ಬಲಿಯಿತು ಈ ತ ರುದ್ರಪ್ಪನಲ್ಲ| 
ಈ ಕ್ಷೇತ್ರಾಧಿಪತಿಯಾದ ಸಿದ್ದಲಿಂಗೇಶ್ವರನ ಕೃಪಾ ವಿ ಶೇ ಷ ಕ್ಕೆ ಪಾತ್ರನಾದ 
ಅ ದ್ದು ತ ಶ ೬ ರ ಶಿವಯೋಗಿ, ಇನ್ನು ಮುಂದೆ ನಾನು ಇವನ ಸೇವ 
ಯನ್ನು ಸ್ವೀಕರಿಸಬಾರದು. ಈ ತನೇ ಈ ಕ್ಷೇತ್ರಾಧ್ಯಕನೆಂಬ ತಿ ಮಾ ೯ ನ ಕೈ 
ಬಂದರು 13 ಲಕ್ಕೂರು ರುದ್ರಪ್ಪ ಮತ್ತು ದೇವಪ್ಪಗೌಡರಿಬ್ಬರೂ ಗೌಪ್ಯವಾಗಿ 
ಶಿವಗಂಗಾಕ್ಷೇತ್ರ, ಸಿದ್ದಗಿರಿ ( ನಿಜಗಲ್ಲುಬೆಟ್ಟ ), ರಾಮಲಿಂಗನಬೆಟ್ಟ , ( ರಾಮಗಿರಿ 
ಕೊರಟಗೆರೆ ಸಮೀಪದಲ್ಲಿರುವ ಸಿದ್ದನಬೆಟ್ಟ14) ಗಳಲ್ಲಿ ಸಂಚರಿಸಿಬಂದರು. ತಮ್ಮ 
ಪೂರ್ವ ಜೀವನದ ಗೌಪ್ಯ ಸ್ಥಾನಗಳನ್ನೆಲ್ಲ ನೋಡಿಕೊಂಡು ಬಂದರು . ಜೀವಿತಾವಧಿ 
ಯವರೆಗೆ ಇವರೀರ್ವರೂ ಪರಸ್ಪರಾವಲಂಬಿಗಳಾಗಿಯೇ ಬಾಳಿದುದನ್ನು ಎಲ್ಲರೂ 
ಕಂಡಿದ್ದಾರೆ. ಇಂದಿಗೂ ದೇವಪ್ಪಗೌಡರ ಮಕ್ಕಳು ಮೊಮ್ಮಕ್ಕಳು ಮನೆಮಂಡಳಿ 
ಯೆಲ್ಲ ಶ್ರೀ ಕ್ಷೇತ್ರದ ಶ್ರದ್ಧಾ ಭಕ್ತಿ , ವಿಶ್ವಾಸಪೂರ್ಣ - ಭಕ್ತ ವರ್ಗದವರೇ ಆ ಗಿ 
ನಡೆದುಕೊಳ್ಳುತ್ತಿದ್ದಾರೆ. ಈಗಿನ ಶ್ರೀ ಕ್ಷೇತ್ರದ ಶ್ರೀ ಶಿವಕುಮಾರ ಸ್ವಾಮಿಗಳವರೂ 
ಈ ಮನೆತನದಲ್ಲಿ ಅಷ್ಟೇ ವಾತ್ಸಲ್ಯವಿಟ್ಟು ಕೊಂಡಿರುವುದಕ್ಕೆ ಈ ಹಿಂದೆ ಹೇಳಿದ 
ದೇವಪ್ಪಗೌಡರ ಮತ್ತು ಉದ್ದಾನ ಶಿವಯೋಗಿಗಳ ಸ ರ ಸ್ಪರ ಅವಲಂಬನತ್ವವೇ 
ಪ್ರಮುಖ ಕಾರಣವೆನ್ನಬಹುದು. 


- ( ಮುಂದುವರಿಯುವುದು ) 


14 


13 ಉದ್ದಾನ ಶಿವಯೋಗಿಗಳವರು ತಾವು ಪೂರ್ವಾಶ್ರಮದ ರುದ್ರಪ್ಪ ' ಎಂಬ ಹೆಸರಿ 

ನಿಂದ ಶ್ರೀಕ್ಷೇತ್ರದ ಸೇವಾಕೈಂಕರದಲ್ಲಿದ್ದಾಗಲೂ , ' ಶಿವಯೋಗಿಗಳಾದ ಮೇಲೂ 
ಅನೇಕ ಪವಾಡಗಳನ್ನು ಮೆರೆದ ಬಗೆಬಗೆ ಜನಜನಿತವಾದ ಕಥೆಗಳೆಷ್ಟೋ ಇವೆ. 
ಅವುಗಳಲ್ಲಿ ಕೆಲವನ್ನು ಮುಂದೆ ವಿವರಿಸಲಾಗಿದೆ. 
ಈ ಬೆಟ್ಟವು ಹರದನಹಳ್ಳಿ ನಿರಂಜನ ಜಗುರು ಪರಂಪರೆಯವರ ಸಂಬಂಧದ ಪುಣ್ಯ 
ಕ್ಷೇತ್ರ . - ಇಲ್ಲಿ ಗೋಸಲ ಸಿದ್ದೇಶ್ವರರ ಶಿಷ್ಯ ರೂ , ವಿಜಯನಗರದ 101 ವಿ ರ ಕ ರ 
ಸಂಪ್ರದಾಯದ ಬೆಳವಣಿಗೆಗೆ ಕಾರಣಕರ್ತರೂ ಎನಿಸಿದ ಶಂಕರಾಚಯ್ಯ ( ಶ ೦ ಕ 
ರ ಪ್ರ ಭು ) ಸ್ವಾಮಿಗಳವರ ಗದ್ದುಗೆ ಇದೆ. ( ೩ರ ಜನ ವಂಶರತ್ನಾ ಕರದ ಅಭಿಪ್ರಾ 
ಯದ ಪ್ರಕಾರ, ) 


20 


1981 ಜನವರಿ 


సంబందరిలయ 


ಈ ಶತಮಾನದ ಆದಿಯಿಂದ ಸರ್ವಧರ್ಮ ಸಮನ್ವಯಿಗಳಾಗಿ ನಿಸ್ವಾರ್ಥ 
ಸೇವೆಗೈದ ಪುಣ್ಯ ಭೂಮಿ ಶ್ರೀ ಸಿದ್ದಗಂಗಾ ಕ್ಷೇತ್ರ . ಶ್ರೀ ಉದ್ದಾನ ಶಿವಯೋಗಿಗಳು 
ಇಡೀ ಮಾನವ ಕುಲದ ಕಲ್ಯಾಣಕ್ಕೆ ತಮ್ಮನ್ನು ಮುಡುಪುಗೈದ ಶಿವಯೋಗೀಶ್ವರರು. 
ಶ್ರೀ ಗುರುಕರ ಸಂಜಾತರಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಲೋಕ 
ಕಲ್ಯಾಣವೇ ತಮ್ಮ ಏಕೈಕ ಗುರಿಯೆಂದು ಭಾವಿಸಿ, ತಮ್ಮ ಗುರುಗಳ ಸತ್ಸಂಕಲ್ಪ 
ವನ್ನು ಸಾರ್ಥಕಗೊಳಿಸಲು ಅಹರ್ನಿಶಿ, ದುಡಿವ ದುಡಿಮೆಯೇ ದೈನಂದಿನ ಕಾಯಕ 
ದೀಕ್ಷೆಯಾಗಿಸಿದರು. “ ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ | 
ಚರಂತಿ ಅತಿಥಿ ರೂಪೇಣ... ” ಎನ್ನುವಂತೆ ಸರ್ವಲೋಕದ ಉಪಕಾರಕ್ಕಾಗಿ ನಾಡಿನ 
ಬಹುಭಾಗವನ್ನೆಲ್ಲಾ ಸಂಚರಿಸಿದರು. ಅವತಾರೀ ಪುರುಷರಂತೆ ಜನತೆಯಲ್ಲಿ ಧರ್ಮ 
ಜಾಗೃತಿಯನ್ನುಂಟು ಮಾಡಿದರು. 

ಕೇವಲ ಪ್ರಚಾರ ಬಿರುದಾವಳಿಗಳಿಗೆ ಮನಸೋಲದೆ ಸನಾತನ ಋಷಿಮುನಿಗಳ 
ನಿರಂತರ ಉದಾತ್ತ ಚಿರಚಿಂತನೆಯ ಕಡೆ ಕುತೂಹಲಿಗಳಾಗಿ ಜಯಗಳಿಸಿದರು. ಆ ವರ 
ಸಾರ್ವಜನಿಕರ ಸೇವೆಯಲ್ಲಿ 'ನಭೂತೋ ನ ಭವಿಷ್ಯ ತಿ?' ಎನ್ನುವ ನಿತ್ಯ ಸತ್ಯವು 
ಪ್ರತ್ಯಕ್ಷ ಕಂಡವರಿಗೆ ಅಚ್ಚರಿಯನ್ನುಂಟುಮಾಡಿತು. ಒಂದು ವಿಶ್ವವಿದ್ಯಾನಿಲಯ 
ಮಾಡುವ ಶೈಕ್ಷಣಿಕ ಸಾಧನೆಯನ್ನು ವೀರ ವೈರಾಗ್ಯ ಚಕ್ರವರ್ತಿಗಳಾಗಿ ಮಾಡಿ ; 
- ಇತಿಹಾಸ ಪ್ರಸಿದ್ಧ ನ ೪೦ ದ ಮೊದಲಾದ ವಿಶ್ವವಿದ್ಯಾನಿಲಯಗಳನ್ನು ಸ್ಮರಣೆಗೆ 
ತಂದರು . ಒಂದು ಧರ್ಮ ಸಂಸ್ಥೆಯ ಧರ್ಮದರ್ಶಿಗಳಾಗಿ ದೀಕ್ಷೆ ಕೈಗೊಂಡು, ಧರ್ಮ 
ಪ್ರಚಾರ, ಧರ್ಮ ಜಾಗೃತಿ, ಧರ್ಮ ಸ್ಥಾಪನೆಗಾಗಿ ಹಲವು ಮಂದಿ ಮಠಾಧೀಶರು, 
ಧರ್ಮ ಚಕ್ರವರ್ತಿಗಳು ಸಾಧಿಸಬಹುದಾದ ಧಾರ್ಮಿಕ ಮನೋಜ್ಞಾನವನ್ನು ಜನ 
ಮನದಲ್ಲಿ ನೆಲೆಗೊಳಿಸಿ ಧರ್ಮಸ್ಥಾಪನೆಗಾಗಿಯೇ ರೂಪುಗೊಂಡ ವಿಜಯನಗರ ಮೊದ 
ಲಾದ ಧರ್ಮ ಸಾವಶ್ರಾಜ್ಯಗಳನ್ನು ಪುನಶ್ಚರಣೆಗೆ ತಂದರು. ನಾಡಿನ ಭಕ್ತಿಕೋಟಿಗೆ 
ನುಡಿತೀರ್ಥ ಪ್ರಸಾದಗಳನ್ನಿತ್ತು ಪುನೀತರನ್ನಾಗಿ ಮಾಡಿದರು . 

ಸಹಸ್ರಾರು ಮಂದಿಗೆ ಜೀವನದ ಆಧಾರ ಸ್ತಂಭವಾದರು. ನಿಮಿಷ ನಿಮಿಷ 
ವನ್ನು ಗೆದ್ದ , ಅನಿಮಿಷ ಯೋಗ ದೃಷ್ಟಿಯುಳ್ಳ ಯೋಗಿಯಾಗಿ, ನಿರಂತರ ಕಾಯಕ 
- ನಿಷ್ಠೆಯುಳ್ಳ ಕರ್ಮಯೋಗಿಯಾಗಿ, ಮಿಗಿಲಾಗಿ ಸರ್ವಯೋಗ ಸಮನ್ವಯದ ಶಿವ 
- ಯೋಗನಿರತ ಶಿವಯೋಗಿಯಾಗಿ, ಮಾನವೀಯ ಮರುಕದ ಅಮೃತ ಸೇಚನಗೈದ 
ಪುಣ್ಯಮೂರ್ತಿಗೆ ಸಿಕ್ಕ ಪ್ರತಿಫಲ, ಸತ್ಯಕ್ಕೆ ದೂರವಾದ ಅಪವಾದ, ಅಪಪ್ರಚಾರಗಳು , 
ಸೂರ್ಯನ ಮುಂದೆಘೋರಾಂಧಕಾರವಳಿನಂತೆ ಬ್ರಹ್ಮತೇಜಸ್ಸಿನ ಮುಂದೆ ಇವೆಷ್ಟರವು. 
1981 ಫೆಬ್ರವರಿ 


(Qe 


ಮುಂದುವರಿದ ಲೇಖನ 


ಲೇಖಾಂಕ- ೫ 


ಮರ್ತ್ಯಲೋಕದ ಮಹಾಬೆಳಗು ಉದ್ಘಾನಯತೀಶ 


- ಚನ್ನಪ್ಪ ಎರೇಸೀಮೆ 


ಲಕ್ಕೂರ ರುದ್ರಪ್ಪ ಸಿದ್ಧಗಂಗೆಯ ಉದ್ದಾನಪ್ಪ ನಾದ : 


5 ಸಿದ್ದಗಂಗೆಯನ್ನು ಸೇರಿ ಅಟವೀಸ್ವಾಮಿಗಳು ಕ್ಷೇತ್ರದಲ್ಲಿ ಪ್ರಾರಂಭಿ 
ಸಿದ್ದ ಸಮಸ್ತ ದಾಸೋಹ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರುವ ಸಾಮರ್ಥ 
ಪಡೆದರು. ಎಲ್ಲೆಲ್ಲಿಯು ಇವರ ಮಿಂಚಿನ ವೇಗದ ಚಟುವಟಿಕೆ, ಕಂಚಿನಂಥ ಕಂಠದ 
ಕಲಕಲ ನಿನಾದಗಳಿಂದ ಕ್ಷೇತ್ರದಲ್ಲಿ ಒಂದು ಹೊಸ ಕಳೆ ಮೂಡಿ ಬಂದು ನಳನಳಿಸ 
ತೊಡಗಿತು. ಅಟವೀಶ್ವರರು ನಾನು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಮಾಡಿದ ಲೋಕೋ 
ತರ ಕಾರ್ಯಗಳು ಇನ್ನೂ ನಿರ್ಭಾಧಿತವಾಗಿ ನಡೆದುಕೊಂಡು ಹೋಗುತ್ತವೆಂದೂ 
ಈ ರುದ್ರಪ್ಪನೇ ಈ ಕ್ಷೇತ್ರಾಧಿಪತಿಯೆಂದೂ ತೀರ್ಮಾನಿಸಿಬಿಟ್ಟರು. ಅವರಿಗೆ ಕ್ಷೇತ್ರದ 
ಎಲ್ಲಾ ಜವಾಬ್ದಾರಿಗಳನ್ನು ಕೊಟ್ಟು ಬಿಟ್ಟರು. 15 ಕೆಲವು ದಿನಗಳಲ್ಲಿ ಇ ವ ರ ನ್ನು 
* ಉದ್ದಾನಶಿವಯೋಗಿ” ಎಂಬ ನೂತನ ಅಭಿಧಾನದಿಂದ, 1300ರಿಂದ ಉಜ್ವಲ ಚರಿತ್ರೆ 
ಯನ್ನು ಹೊಂದಿದ ಮಹಾ ತೇಜೋ ವಿಶಿಷ್ಟವೂ ಅಘಟಿತ ಘಟನಾ ಸಮರ್ಥರಾದ ಶಿವ 
ಯೋಗಿಪುಂಗವರೆ ತಪೋಭೂಮಿಯದ ಸಿದ್ದಗಂಗಾಕ್ಷೇತ್ರದ ಜಂಗಮಪುಂಗವರನ್ನಾಗಿ 
ಅಧಿಕಾರಿಗಳನ್ನಾಗಿ ಮಾಡಿದರು. ಈ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಕೆಲವು ಅಹಿತಕರ 


- 15 ಅಟವೀ ಸ್ವಾಮಿಗಳು ಗುಬ್ಬಿಯಿಂದ ಸಿದ್ದಗಂಗೆಗೆ ಬಂದಾಗ ಇಲ್ಲಿ ಮುಗ್ಗ ರೂ 
ವ್ಯವಹಾರ ಚಾತುರ್ಯವನ್ನೇ ಅರಿಯದ ಸಿದ್ದಲಿಂಗಪ್ಪ ಸ್ವಾಮಿಗಳು ಇದ್ದರೆಂದು ಈ ಹಿಂದೆ 
ತಿಳಿಸಿದೆ. ಅವರು ದುರ್ಬಲರಾಗಿದ್ದು , ಕ್ಷೇತ್ರ ದ ಕಾರ್ಯಬಾಹುಳ್ಯ ಅವರಿಂದ ನಡೆಸಿ 
ಕೊಂಡು ಹೋಗಲು ಸಾಧ್ಯವಿಲ್ಲವೆಂದುಕೊಂಡು ತಿಳಿದು ಕ್ಷೇತ್ರದ ಎಲ್ಲ ಅಧಿಕಾರವನ್ನು 
ಪಡೆದುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದ್ದರು. ಸಿದ್ದಲಿಂಗಸ್ವಾಮಿಗಳು ಪೂ ನಾ ೯ 
ಶ್ರನದಲ್ಲಿ ಕ್ಷೇತ್ರದ ಪಕ್ಕದಲ್ಲಿಯೇ ಇರುವ ಅರೆಪಾಳ್ಯದಲ್ಲಿರುವ ಇವರ ವಂಶಸ್ಥರು ಅರೆ 
ಪಾಳ್ಯದಲ್ಲಿ ಇನ್ನೂ ಇದ್ದಾರೆ. ಇವರಿಗೂ ಹಿಂದೆ ರುದ್ರಸ್ವಾಮಿಗಳು ಮುಪ್ಪಿನಸ್ವಾಮಿ 
ಗಳವರು ಎಂಬ ಸ್ವಾಮಿಗಳು ಇಲ್ಲಿ ಆಗಿ ಹೋಗಿದ್ದಾರೆ. ಅವರ ಚರಿತ್ರೆಗಳು ಸ್ಪಷ್ಟವಾಗಿ 
ಗೊತ್ತಿಲ್ಲ, ಗದ್ದಿಗೆಗಳು ಮಾತ್ರ ಇವೆ. ಇವರೆಲ್ಲರ ಕಾಲದಲ್ಲಿ ಕ್ಷೇತ್ರವು ಉತ್ತಮ ಸ್ಥಿತಿ 
ಯಲ್ಲಿ ಇರಲಿಲ್ಲ ಎಂದು ತಿಳಿದು ಬರುವುದು , 
ಫೆಬ್ರವರಿ 1981 


11 


ಘಟನೆಗಳು ನಡೆದುವೆಂದೂ ತಿಳಿದುಬರುವುದು. ಆ ಸಮಯದಲ್ಲಿ ಮಠದ ಖಚು 
ವೆಚ್ಚಗಳು ಅಧಿಕಗೊಂಡು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿತ್ತು . 

ಅಟವೀಸ್ವಾಮಿಗಳವರು ತೀವ್ರ ಅನಾರೋಗ್ಯಕ್ಕೊಳಗಾದರು . ಅವರನ್ನು ತುವ 
ಕೂರಿನ ಕೆಲವು ಭಕ್ತರು ಬಂದು ಉಪಚಾರಕ್ಕೆಂದು ಕರೆದೊಯ್ದರು. ಉದ್ಘಾನಸ 
ನವರು ಮಠದಲ್ಲಿಯೇ ಉಳಿದರು, ದಿನೇ ದಿನೇ ಅನಾರೋಗ್ಯ ಅಧಿಕಗೊಂಡು ಕೊನೆಯ 
ಸ್ಥಿತಿಯೇ ಪ್ರಾಪ್ತವಾಯಿತು, ಉದ್ದಾನ ಶಿವಯೋಗಿಗಳಿಗೆ ವಿಷಯ ತಿಳಿದು ಧಾವಿ 
ತುಮಕೂರಿಗೆ ಳಿದರು, ಆಗ ಅಟವೀಶ್ವರರಿಗೆ ಎಚ್ಚರ ತಪ್ಪಿ ಮಾತು ನಿಂತ 
ಹೋಗಿತ್ತು . ಉದ್ದಾನ ಶಿವಯೋಗಿಗಳು ಹೋಗಿ ಮೈಕೈ ಮುಟ್ಟಿ ಗುರುವೇ ಪರವ 
ಗುರುವೇ ನಾನು ಬಂದಿದ್ದೇನೆ. ಈ ಸ್ಥಿತಿಯಲ್ಲಿ ನನ್ನನ್ನೊಮ್ಮೆ ಕಣ್ಣಿಟ್ಟು ನೋ 
ಬಾರದೆ ಎಂದು ಕೂಗಿಕೊಂಡರು, ಅಟವೀಶ್ವರರು ಕಣ್ಣು ಬಿಟ್ಟರು. ನೆಚ್ಚಿನ ಕೆಚ್ 
ದೆಯ ಶಿಷೋತ್ತಮನ ಮುಖ ನೋಡಿದರು, ತೃಪ್ತಿಯ ನಿಟ್ಟುಸಿರು ಬಿಟ್ಟರು 
“ ನಾನೀಗ ಎಲ್ಲಿದ್ದೇನೆ?” ಎಂದು ಅಟವೀಶ್ವರರು ಉದ್ದಾನ ಶಿವಯೋಗಿಗಳನ್ನು ಅಸ್ಪಷ್ಟ 
ಧ್ವನಿಯಲ್ಲಿ ಪ್ರಶ್ನಿಸಿದರು. ಉದ್ದಾನಪ್ಪನವರು ( ತಾವೀಗ ತುಮಕೂರಿನ ಭಕ್ಷ್ಯ 
ಮನೆಯಲ್ಲಿದ್ದೀರೆಂದು ಕಿವಿಯಲ್ಲಿ ಹೇಳಿದರು, ' ಸಿದ್ದ ಗಂಗೆಯಲ್ಲಿ ಇಲ್ಲವೇ ? ಎಂದು ಪುನ 
ಕೇಳಿದರು. ಅದಕ್ಕೆ ಉದ್ದಾನಪ್ಪಗಳು ಇಲ್ಲ ಎಂದು ಉತ್ತರಿಸಿದರು. ಆಗ ಅಟವಿ. 
ಸ್ವಾಮಿಗಳವರ ಮುಖ ಇನ್ನೂ ಖಿನ್ನವಾಯಿತಂತೆ. ಆಗ ಅವರು ಸುತ್ತಮುತ್ತ 
ಭಕ್ತರನ್ನೆಲ್ಲ ಹೊರಗೆ ಹೋಗುವಂತೆ ಸಂಜ್ಞೆ ಮಾಡಿದರು. ಸುತ್ತಮುತ್ತ ನೆರೆದಿದ್ದ 
ಭಕ್ತರೆಲ್ಲ ಹೊರಗೆ ಹೊರಟುಹೋದರು, ಆಗ ಅಟವೀಶ್ವರರು ತಮ್ಮ ಎಲ್ಲ ನಿರೋರ 
.ಗಳನ್ನು ಅದುಮಿ ಶಕ್ತಿ ಸಂಚಯನವನ್ನು ಪ್ರಯತ್ನದಿಂದ ಅಧಿಕಗೊಳಿಸಿದರು. (ಉದಾ 
ನಪ್ಪ , ನೀನು ಈಗ ಮಠವನ್ನೇಕೆ ಬಿಟ್ಟು ಬಂದೆ' ಈ ಸುತ್ತಮುತ್ತಲಿನ ಜನ ನಿನ್ನ 
ಯೋಗ್ಯತೆಯನ್ನು ಅರಿಯರು, ನಿನಗಾರು ಇವರು . .ಸೇರುವುದಿಲ್ಲ. ನೀನು ಈ 
ಕೂಡಲೇ ಮಠಕ್ಕೆ ಹೋಗು. ಈ ಸಮಯದಲ್ಲಿ ನೀನು ಇಲ್ಲಿಗೆ ಬಂದುದು ಒಳ್ಳೆಯದೆ 
ಆಯಿತು, ನನ್ನ ಸರ್ವಶಕ್ತಿಯನ್ನು ನಿನಗೆ ಧಾರೆಯೆರೆದುಬಿಟ್ಟಿದ್ದೇನೆ. ಈಗ ನನ್ನಲ್ಲಿ 
ನನ್ನದೆನ್ನುವುದೇನೂ ಉಳಿದಿಲ್ಲ. ನೀನು ಸಿದ್ದಗಂಗೆಯ ಯೋಗಕ್ಷೇಮವನ್ನು ಎಚ್ಚ 
ದಿಂದ ನೋಡಿಕೊಂಡು ಆ ಮಹಾ ಸಂಸ್ಥೆಯನ್ನು ಬೆಳೆಸು, ಹೆದರಬೇಡ. ಮಠದ 
ನನ್ನ ಗದ್ದುಗೆ ಕಟ್ಟಿಸು. ನಾನು ಸದಾ ನಿನ್ನ ಬೆಂಬಲಕ್ಕಿರುತ್ತೇನೆ' ಇತ್ಯಾದಿ ಹೇಳಿ ತಾವು 
ಅವರಿಗೆ ಏನು ಕೊಡಬೇಕೋ ಅದನ್ನೆಲ್ಲಾ ಮೈ ಮೇಲೆ ಕೈಯಾಡಿಸಿ ತಲೆಯಮೇಲೆ ಕೈ 
ಇಟ್ಟು ಹರಸಿ ಕಳುಹಿಸಿದರು , ದುಃಖತಪ್ತ ಉದ್ದಾನಪ್ಪನವರು ಉತ್ಕಂಠಿತರಾಗಿ ಶ್ರೀ 
ಸಿದ್ದಗಂಗಾ ಕ್ಷೇತ್ರಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತ ಹೊರಟುಬಂದುಬಿಟ್ಟರು . ಇತ್ತ ಅಟವಿ . 
ಸ್ವಾಮಿಗಳು ಲಿಂಗೈಕ್ಯರಾದರು. ಇವರ ಲಿಂಗತನುವನ್ನು ತೊಟ್ಟಲಕೆರೆಗೆ ಒಯ್ದು ಅಲ್ಲಿ 
ಸಮಾಧಿ ಮಾಡಿದರು , ತೊಟ್ಟಲಕೆರೆಯ ಮಠವನ್ನು ಅಟವೀಸ್ವಾಮಿಗಳೇ ಅಭಿವೃದ್ಧಿ 
12 

- ಸಿದ್ದಗಂಗಾ 


ಗೊಳಿಸಿದ್ದರು, ಅಲ್ಲಿಯೇ ತಮ್ಮ ಸಮಾಧಿಯಾಗತಕ್ಕದೆಂದು ಅಡವೀಸ್ವಾಮಿಗಳು 
ಎಲ್ಲರಿಗೂ ಹೇಳಿದ್ದರ ಮೇರೆಗೆ ಕೂಡಲೇ ಸಿದ್ಧವಾಗಿದ್ದ ಸಮಾಧಿಯಲ್ಲಿ ಅವರ ಸಮಾಧಿ 
ಕ್ರಿಯೆಗಳು ಕ್ರಿ . ಶ. 1901 ನೆಯ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಅಷ್ಟಮಿಯ ದಿನ 
ನೆರವೇರಿಸಿದುವು. 

ಇತ್ತ ಮಠದಲ್ಲಿಯಾದರೂ ಕೆಲವು ವಿರೋಧಗಳ ಮೂಲಕ ಏನೂ ಇಲ್ಲದಂತಾ 
ಗಿತ್ತು . ನಿಚ್ಚ ನಿಚ್ಚ ಆಚರಿಸುವ ದಾಸೋಹದ ವ್ಯವಸ್ಥೆಯೇ ಹದಗೆಟ್ಟು ಹೋಗಿತ್ತು . 
ಗುರುಗಳಾದ ಅಟವೀಸ್ವಾಮಿಗಳು ನನ್ನ ಗದ್ದುಗೆಯೆಂದು ಅಪ್ಪಣೆ ಮಾಡಿದ್ದಾರೆ. ಆ 
ಗುರುವಾಕ್ಯವನ್ನು ಈಡೇರಿಸಲೇ ಬೇಕು. ಏನು ಮಾಡುವುದು,' ಎಂಬ ಚಿಂತೆಯಲ್ಲಿ 
ಅನೇಕ ರಾತ್ರಿಯೆಲ್ಲ ನಿದ್ರೆಯನ್ನೇ ಉದ್ದಾನಪ್ಪನವರು ಮಾಡಲಿಲ್ಲ . ಮೂರುತಿಂಗಳು 
ಹೀಗೆಯೇ ಕಾಲಕಳೆದರು. ಒಂದು ದಿನ ಬೆಳಗಿನ ಜಾವದಲ್ಲಿ ಅಟವೀಶ್ವರರು ಕನಸಿನಲ್ಲಿ 
ಕಾಣಿಸಿಕೊಂಡು, ಉದ್ದಾನಪ್ಪ ಚಿಂತೆಯೆಂಬುದು ಶಿವಯೋಗಿಗುಂಟೆ ? ನೀನು ಅಧೀರ 
ನಾಗಬೇಡ. ನಾನು ಸದಾ ನಿನ್ನ ಬೆಂಬಲಕ್ಕೆ ಇದ್ದೇ ಇದ್ದೇನೆ. ನಾಳೆಯೇ ನನ್ನ ಗದ್ದು 
ಗೆಯ ಕೆಲಸ ಪ್ರಾರಂಭಿಸು ಎಂದು ಹೇಳಿ ಮಂಡೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ 
ದಂತಾಯಿತು. ಬೆಳಗಾಗುತ್ತಲೆ, ಅತ್ಯುತ್ಸಾಹದಿಂದ ಸ್ನಾನ ಪೂಜೆಗಳನ್ನು ತೀರಿಸಿ 
ಕೋಂಡು ಸ್ವತಃ ತಾವೇ ಕೈಯಲ್ಲಿ ಗುದ್ದಲಿ ಹಿಡಿದು ಅಟವೀಸ್ವಾಮಿಗಳ ಗದ್ದುಗೆಯ 
ಪಾಯ ತೋಡುವ ಕೆಲಸಕ್ಕೆ ಮೊದಲು ಮಾಡಿದರು. ಒಬ್ಬರನ್ನು ಸಹಾಯಕ್ಕೆ ತೆಗೆದು 
ಕೊಂಡು ಹಗ್ಗ ಹಿಡಿದು ಗುರುತುಮಾಡಿಕೊಂಡು ನೆಲವನ್ನು ಅಗಿಯತೊಡಗಿದರು . 
ನೋಡುವ ಜನ ಇವರ ಈ ಕೆಲಸವನ್ನು ಕಂಡು ಅವಾಕ್ಕಾದರು. 


ಇಗೊ ಸ್ವಾಮಿ ಹರಕೆಯನ್ನು ಒಪ್ಪಿಸಿಕೊಳ್ಳಿ. 
ಉದ್ಘಾನಪ್ಪನವರು ಮಧ್ಯಾಹ್ನದವರೆಗೆ ಗದ್ದುಗೆಯ ಪಾಯ ತೆಗೆದು ತನ್ನ ಕೈ 
ನೋಡಿಕೊಂಡರು ಕೈಯಲ್ಲೆಲ್ಲಾ ಬೊಬ್ಬೆಯೆದ್ದಿದ್ದವು. ಆಮೇಲೆ ಸ್ನಾನಕ್ಕೆ ತೆರಳಿ 
ಸ್ನಾನ ಶಿವಪೂಜೆ ಮುಗಿಸಿಕೊಂಡು ಬಂದು ದಾಸೋಹ ಮಠದ ಮುಂಭಾಗದಲ್ಲಿ 
ಮಂಡಿಸಿದರು. ಅಂದಿನ ಅವರ ಮುಖದ ಮೇಲಿನ ಹುಮ್ಮಸ್ಸು ಮೂರುಲೋಕವನ್ನೇ 
ಸಯೆಯಿಂದ ಗೆದ್ದೆ ನೆಂಬ ಆತ್ಮಪ್ರತ್ಯಯದ ಉತ್ಸಾಹಾಧಿಕ್ಯದಿಂದ ಹೊಳೆಯು 
ತಿತ್ತು . ಬಾಹುವಿನಲ್ಲಿ ಅದ್ಭುತಶಕ್ತಿ ಸಂಚಾರವಾಗುತ್ತಿದ್ದುದನ್ನು ಕಂಡುಕೊಂಡರು . 
ಹೀಗಿರುತ್ತಿರುವಲ್ಲಿ ಆಂಧ್ರಪ್ರದೇಶದ ಒಬ್ಬ ಸದ್ಧಹಸ್ಥ ರೆಡ್ಡಿಯು ತನ್ನ ಹೆಂಡತಿ ಮತ್ತು 
ಚಿಕ್ಕ ಹಸುಳೆಯೊಂದನ್ನೊಡಗೊಂಡು ಬಂದು ಶ್ರೀ ಉದ್ದಾನ ಶಿವಯೋಗಿಗಳ ಪಾದಗಳ 
ಮೇಲೆ ಮಗುವನ್ನಿಟ್ಟು ' ಸ್ವಾಮಿಯ ಕೃಪೆಯಿಂದ ಉಂಟಾದ ನನ್ನ ವಂಶದ ಕುಡಿ 
ಯಿದು, ಕಳೆದ ಹದಿನಾರು ವರ್ಷದಿಂದ ನನ್ನ ಸಂಸಾರದಲ್ಲಿ ಸಂತಾನ ಅಭಾವದಿಂದ 
ಸುಖವನ್ನೇ ಕಾಣದೆ ತೊಳಲುತ್ತಿದ್ದೆ . ಸ್ವಾಮಿಯ ಕೃಪೆಯಿಂದ ಇಂದು ನನಗೆ 
ಫೆಬ್ರವರಿ 1981 

13 


ಉಂಟಾದ ಈ ಗಂಡು ಸಂತಾನದಿಂದ ಕೃತಾರ್ಥನಾದೆ . ಇಗೋ ನನ್ನ ಹರಕೆಯ ಕಾಣಿಕೆ 
ಯನ್ನು ಒಪ್ಪಿಸಿಕೊಳ್ಳಿ ಎಂದು ಎರಡೂನೂರ ಐವತ್ತು ರೂಪಾಯಿಗಳ ಹೆಮಿಣಿ 
ಯನ್ನು ಸ್ವಾಮಿಯ ಪಾದಗಳ ಮೇಲಿಟ್ಟು , ಪುನಃ ಪುನಃ ನಮಸ್ಕಾರ ಮಾಡಿ ಎದ್ದು 
ನಿಂತನು. ಉದ್ದಾನಸ್ವಾಮಿಗಳು ಅವಾಕ್ಕಾದರು, ರಾತ್ರಿ ಕನಸಿನಲ್ಲಿ ಶಿವಯೋಗಿಪುಂಗವ 
ರಾದ ಅಟವೀಶ್ವರ ಗುರುಗಳು ಬಂದು ಯಾವುದಕ್ಕೂ ಚಿಂತಿಸಬೇಡ ನಾನು ಸದಾ ನಿನ್ನ 
ಬೆಂಬಲಕ್ಕಿದ್ದೇನೆ ಏಳೆಂದು ಎಬ್ಬಿಸಿ ಆಶೀರ್ವದಿಸಿದ ಘಟನೆ ಜ್ಞಾಪಕಕ್ಕೆ ಬಂದು ಅವಾ 
ಕ್ವಾದರು, ಇಗೋ ಅಡವಿಸ್ವಾಮಿಗಳ ಕೃಪೆ ಇಂದಿನಿಂದ ಪ್ರಾರಂಭವಾಯಿತು. 
ಹೆದರಬೇಡ ಎದ್ದೇಳು ಎಂದು ಒಳಗಿನಿಂದ ಅವ್ಯಕ್ತಧ್ವನಿಯೊಂದು ಬಡಿದು ಎಬ್ಬಿಸಿ 
ದಂತಾಯಿತು. ನೂರ್ಮಡಿ ಉತ್ಸಾಹ ದೇಹದಲ್ಲಿ ಸಂಚಾರವಾಯಿತು, ಆಂಧ್ರದ 
ರೆಡ್ಡಿಯವರ ಧನವನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಸಾದವಿತ್ತು ಕಳಿಸಿ 
ಕೊಟ್ಟರು. ಆ ಎರಡುನೂರು ಐವತ್ತು ರೂಪಾಯಿಗಳ ಪ್ರಸಾದದ ಬಲದಿಂದ ಉದ್ಘಾನ 
ಸ್ವಾಮಿಗಳು ಸಿದ್ದಗಂಗಾ ಮಹಾದಾಸೋಹ ಮಠದ ಅಭಿವೃದ್ಧಿ ಕಾಠ್ಯಗಳಲ್ಲಿ ಮಗ್ನ 
ರಾದರು, ದಿನೇ ದಿನೇ ಅವರ ಅದ್ಭುತ ಪರುಷ ಶಕ್ತಿ ಪ್ರಕಟವಾಗುತ್ತ ನಡೆಯಿತು. 
ಮಠದ ಅಭಿವೃದ್ದಿ ಕಾರಗಳೂ , ದಾಸೋಹ ವ್ಯವಸ್ಥೆ ಯೂ , ವಿದ್ಯಾರ್ಥಿನಿಲಯಗಳ 
ಶಿಕ್ಷಣಸಂಸ್ಥೆಗಳ ಕಾರಗಳೂ ನಿರ್ಭಾಧಿತವಾಗಿ ನಡೆಯತೊಡಗಿ ಕೊಡುವವ ಸಂಗ, 
ಕೊಳ್ಳುವವ ಕೂಡಲ ಸಂಗಮದೇವ' ಎಂಬ ಬಸವಣ್ಣನವರ ಉಕ್ತಿಗೆ ಸಾರ್ಥಕ್ಯ 
ವುಂಟಾಗತೊಡಗಿತು. ಲೋಕಜೀವನಕ್ಕೆ ಪೂರಕವಾಗುವ ಲೌಕಿಕ ಪಾರಮಾರ್ಥಿಕ 
ಅನೇಕ ಕಾರಗಳ ಭದ್ರಭವನಕ್ಕೆ ತಳಹದಿ ಹಾಕಿದರು. ದಿನೇ ದಿನೇ ಅವರ ಶಿವಲಿಂಗ 
ಲೀಲೆ ಅಧಿಕಗೊಳ್ಳತೊಡಗಿತು. ಅವರೊಬ್ಬ ಕಾರಣಪುರುಷರಾಗಿ ಲೋಕಕ್ಕೆ ಕಾಣಿಸಿ 
ಕೊಳ್ಳತೊಡಗಿದರು . 


ಪ್ರಬಲ ಸಂಕಲ್ಪ ಶಕ್ತಿಯು ಉದ್ದಾನೇಶ್ವರರು : 
ಉದ್ದಾನ ಶಿವಯೋಗಿಗಳು ಸಿದ್ದಗಂಗಾ ಕ್ಷೇತ್ರಾಧಿಪತಿಗಳಾದ ಮೇಲೆ ಅವರು 
ಸಾಧಿಸಿದ ಸಾಧನೆ ಆ ಕಾಲದಲ್ಲಿ ಅತ್ಯದ್ಭುತವಾದದ್ದು , ಲೌಕಿಕ ದೃಷ್ಟಿಯಲ್ಲಿ ಅವರು 
ಅಷ್ಟೊಂದು ವಿದ್ಯಾವಂತರಲ್ಲ. ಆದರೆ ಓದುಬರೆಹವನ್ನು ಅಷ್ಟಿಷ್ಟು ಬೆಳೆಸಿಕೊಂಡಿದ್ದರು, 
ಅವರ ಮಾತಿನಲ್ಲಿ ಹೇಳಬೇಕೆಂದರೆ ಸ್ವಲ್ಪ ಓದಿ ಬಹಳ ತಿಳಿದುಕೊಳ್ಳಬೇಕು' ಅನ್ನು 
ವಂತೆ ಅವರ ಓದಿನ ಪರಿ , ಕುರಿತೋದಿ ವಿದ್ಯಾವಂತರೆನ್ನಿಸಿಕೊಂಡವರಲ್ಲ . ಆದರೆ 
ಅವರ ವಿದ್ಯಾ ವೈದುಷ್ಯದ ಸಂಪದ್ಭರಿತ ವ್ಯಕ್ತಿತ್ವದ ಅರಿವು ಕೆಲವರಿಗೆ ಮಾತ್ರ ಇತ್ತು . 
ಅವರದು ಅಕ್ಷರವಿದ್ಯೆಯಲ್ಲ, ಶಿವಯೋಗವಿದ್ಯೆ , ಲೋಕ ಸಂಗ್ರಹ ಧಾರಣವಿದ್ಯೆ ; 
ಸರ್ವಲೋಕೋಪಕಾರಕವಿದ್ಯೆ . ಅವರು ಬಸವಣ್ಣನಂತೆ ಹಸ್ತಪರುಷ, ದೃಷ್ಟಿ ಪರುಷ, 
ನಡೆನುಡಿ ಭಾವಸರುಷ ಶಕ್ತಿಯನ್ನು ತಮ್ಮ ನಿಷ್ಠಾ ಪೂರ್ವಕ ಲಿಂಗತಪಸ್ಸನ್ನಾಚರಿಸಿ 

ಸಿದ್ದಗಂಗಾ 


14 


ಪಡೆದಿದ್ದರು. ಮಠಕ್ಕೆ ಹೆಚ್ಚು ಜನ ಬರಬೇಕು, ಅವರೆಲ್ಲ ತೃಪ್ತಿಯಾಗಿ ಊಟಮಾಡ 
ಇಬೇಕು: ವಿದ್ಯಾರ್ಥಿಗಳು ಮಠಕ್ಕೆ ಬರಬೇಕು , ಅವರು ಸಲರಾಗಿ ಬೆಳೆಯಬೇಕು 

ಮತ್ತು ಬಾಳಬೇಕು, ಚೆನ್ನಾಗಿ ಓದಿ ವಿದ್ವಾಂಸರಾಗಬೇಕು, ಚೆನ್ನಾಗಿಯೂ ಊಟ 
- ಮಾಡಬೇಕು ; ಕೆಲಸವನ್ನು ಚೆನ್ನಾಗಿ ಮಾಡಬೇಕು ; ಎಲ್ಲವೂ ಚೆನ್ನಾಗಿರಬೇಕೆಂಬುದೇ 
ಅವರ ಉತ್ಕಟೇಚ್ಛೆ. ಸೋಮಾರಿಗಳು, ಹೇಡಿಗಳು ಅವರಿಗೆ ಸಲ್ಲದು. ಓದಿದವರನ್ನು 
ಸ್ವಾಮಿಗಳವರು ಪರೀಕ್ಷೆ ಮಾಡುತ್ತಿದ್ದುದೂ ಉಂಟು ; ಚೆನ್ನಾಗಿ ಓದುವವರಿಗೆ ಕಲ್ಲು 
ಸಕ್ಕರೆ, ಹಣ್ಣು , ಬಟ್ಟೆ ಬರೆ ಎಲ್ಲವನ್ನು ತಾವೇ ಕೊಡಬೇಕು. ಅವರ ಕೈಯಿಂದ ಈ 
ರೀತಿ ಪ್ರಸಾದವನ್ನು ಪಡೆದವರು , ಅವರಿಂದ ಏಳು ತಿಂದವರು ಈಗಲೂ ಇದ್ದಾರೆ. 16 
ತಮ್ಮ ಮನಸ್ಸಿಗೆ ಇವನು ಬುದ್ದಿವಂತ ವಿದ್ಯಾರ್ಥಿಯೆಂದು ಹೊಳೆದರಾಯಿತು ಮಠಕ್ಕೆ 
ಬಂದವರೆದುರು ಆ ವಿದ್ಯಾರ್ಥಿಯ ಬಗೆಗೆ ಹೆಮ್ಮೆಯಿಂದ ಹೇಳಿಕೊಳ್ಳದೆ ಇರುತ್ತಿರಲಿಲ್ಲ. 
ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮಪ್ರತ್ಯಯ ತುಂಬಿ ಶ್ರದ್ದೆಯಿಂದ ಅವರು ಶ್ರೀಗಳವರ 
ಕೃಪೆಗೆ ಪಾತ್ರರಾಗಲು ಸ್ಪರ್ಧೆಯಿಂದ ಓದುತ್ತಿದ್ದರೆಂದು ಆಗಿನ ವಿದ್ಯಾರ್ಥಿಗಳನೇಕರು 
ಹೇಳುತ್ತಿದ್ದಾರೆ. 


ನಿತ್ಯ ನಿತ್ಯ ಮಠದ ಖರ್ಚುವೆಚ್ಚಗಳಿಗೆಲ್ಲ ಉದ್ದಾನಸ್ವಾಮಿಗಳವರ ಜೋಳಿಗೆಯ 
ಬಲವೇ ಬಲ, ದಾಸೋಹ ವ್ಯವಸ್ಥೆ ಹಿಂದಿಗಿಂತ ಶತಾಧಿಕ, ಸಹಸ್ರಾಧಿಕ. ಆದರೆ 
ಉದ್ದಾನ ಶಿವಯೋಗಿಗಳು ಯಾರನ್ನೂ ಯಾಚಿಸಿದವರೇ ಅಲ್ಲ, ಅಗಾಧ ಸಂಕಲ್ಪ ಶಕ್ತಿ 
ವಿಶಿಷ್ಟರಾದ ಅವರ ಸಂಕಲ್ಪಕ್ಕೆ ಉಂಟಾದ ಯಾವ ಕಾಠ್ಯಕ್ಕೂ ಅಡೆತಡೆ ಬಂದಂತಿಲ್ಲ, 
ಇದ. ಅವರ ಪರುಷಶಕ್ತಿಯಲ್ಲದೆ ಬೇರಲ್ಲ. ಧಾರವಾಡದ ಮೃತ್ಯುಂಜಯಪ್ಪಗಳು : 
ಅಥಣಿ ಶಿವಯೋಗಿಗಳವರ ಸಂಕಲ್ಪ ಶಕ್ತಿ , ಪರುಷ ಶಕ್ತಿಯ ಬಗೆಗೆ ಆಗಾಗ ವಿವರಿಸು 
ತಿದ್ದರು. ಅವೆಲ್ಲವನ್ನೂ ಬಹು ಜನರು ಕೇಳಿದ್ದಾರೆ. ಅವರ ಚರೈಯೆಲ್ಲಾ ಉದ್ದಾನ 
ಸ್ವಾಮಿಗಳವರಲ್ಲಿ ಕಾಣುತ್ತಿತ್ತು . ಜೋಳಿಗೆಯ ಮಹತ್ತು ಬೃಹತ್ತುಗಳೇನೆಂಬುದನ್ನು 
ಇಂದಿಗೂ ಸಿದ್ದಗಂಗೆಗೆ ಹೋಗಿ ನೋಡಬೇಕು. ದೀನರು, ದಲಿತರು , ಜೀವನದ 
ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ನೊಂದು ಬೆಂದವರು ಶ್ರೀಗಳವರ ಹತ್ತಿರ ಬಂದು ಅವರ 
ಪರುಷದೃಷ್ಟಿಯಿಂದ ಸುಖಿಗಳಾಗುತ್ತಿದ್ದರು. ಸಿದ್ದಲಿಂಗೇಶನ ಕೃಪೆಯಿಂದ ಎಲ್ಲ ಸರಿ ? 
ಹೋಗುತ್ತದೆ ಹೆದರಬೇಡಿ ಎಂದು ಮೂಗಿನ ಮೇಲೆ ಬೆರಳಾಡಿಸಿ ನೋಡಿದರಾಯಿತು. 
ಕಾರವಾದಹಾಗೆಯೇ , ಇದೇ ಅವರ ಅಭಯವಾಣಿ, ಚಿತ್ರದುರ್ಗದ ಜಗದ್ಗುರು ! 
- 16 ಈಗಿನ ಕನಕಪುರ ಮಠಾಧ್ಯಕ್ಷರಾದ ಶ್ರೀ ಶ್ರೀ ನಿ , ಪ , ಮಹಾಲಿಂಗಸ್ವಾಮಿಗಳು , 
ಓ . ಎನ್ . ಲಿಂಗಣ್ಣಯ್ಯ , ಪ್ರೊ # ಜಿ . ಮರುಳಸಿದ್ದಯ್ಯ , ಆಸ್ಥಾನ ವಿದ್ವಾನ್ ನಂಜುಂಡಾ 
ರಾಧ್ಯ ಇನ್ನು ಅನೇಕರು ಅಂದಿನ ಶ್ರೀಗಳವರ ವಿದ್ಯಾರ್ಥಿಗಳ ಮೇಲಿನ ವಾತ್ಸಲ್ಯಾದಿಗಳ 
ಬಗೆಗೆ ಸ್ವಾರಸ್ಯಕರವಾಗಿ ವಿವರವನ್ನು ಒದಗಿಸುತ್ತಾರೆ. ಇವರೆಲ್ಲ ಉದ್ದಾನೇಶ್ವರರ ಅನು 
ಗ್ರಹಕ್ಕೆ ಪಾತ್ರರಾದ ಮಠದ ಹಳೆಯ ವಿದ್ಯಾರ್ಥಿಗಳೇ ಆಗಿದ್ದಾರೆ, 
1981 ಫೆಬ್ರವರಿ 

15 


ಜಯದೇವ ಸ್ವಾಮಿಗಳವರಿಗೆ ಉದ್ದಾನೇಶ್ವರರ ತಪಶ್ಯಕ್ತಿಯ ಅರಿವಾಗಿತ್ತು . ಆಗಾಗ 
ಮಠಕ್ಕೆ ಬಂದು ಶಿವಯೋಗಿಗಳವರ ಸಂದರ್ಶನ ಪಡೆದು ಹೋಗುವ ಪದ್ದತಿ , ಉದ್ದಾ 
ನೇಶ್ವರರ ಕೊನೆಗಾಲದಲ್ಲಿ ಜಯದೇವ ಸ್ವಾಮಿಗಳು ನೇರವಾಗಿ ಹಳೆಯ ಮಠಕ್ಕೆ ಹೋಗಿ 
ಉದ್ದಾನೇಶ್ವರರನ್ನು ಸಂದರ್ಶಿಸಿ ಹೋದರು, ಹೇಗುಲ ಮಠದ ಮಹಾ ಶಿವಯೋಗಿ 
ಗಳಾದ ನಿರ್ವಾಣ ಸ್ವಾಮಿಗಳು ಉದ್ದಾನ ಶಿವಯೋಗಿಗಳ ಆದ್ಯತ ಶಕ್ತಿಗೆ ಮಾರು 
ಹೋಗಿ ಆಗಾಗ ಬಂದು ದರ್ಶನಾಶೀರ್ವಾದ ಪಡೆಯುತ್ತಿದ್ದರು. ಹೀಗೆ ಅನೇಕ ಶಿವ 
ಯೋಗಿಗಳವರು ಉದ್ದಾನೇಶ್ವರರ ಸಂದರ್ಶನ ಮಾರ್ಗದರ್ಶನ ಪಡೆಯುತ್ತಿದ್ದರು. 
ತನ್ನು ಮಠದ ಉತ್ತರಾಧಿಕಾರಿಯ ಪ್ರಶ್ನೆ ಬಂದಾಗ ಕನಕಪುರದ ನಿರ್ವಾಣಿ ಸ್ವಾಮಿ 
ಗಳು ಉದ್ಧಾನ ಶಿವಯೋಗಿಗಳ ಹತ್ತಿರಕ್ಕೆ ಬಂದು ನಿಮ್ಮ ಸೇವೆಯಲ್ಲಿರುವ ವಟುವೇ 
ಬೇಕೆಂದು ಕೇಳಿದರು, ಉದ್ದಾ ನಶಿವಯೋಗಿಗಳು ಅವರಿಗೆ ತಮ್ಮ ಸೇವೆಯಲ್ಲಿದ್ದ 
ಪೂರ್ವಾಶ್ರಮದ ಕೆಂಬಳಲ ಕಾಳಪ್ಪನನ್ನು ಆರಿಸಿ ಕಳುಸಿದರು. ಅವರೇ ಮಹಾಲಿಂಗ 
ಸ್ವಾಮಿಗಳು ಎಂಬ ಹೆಸರಿಂದ ಕನಕಪುರದ ಮಠವನ್ನು ಬೆಳಗಿಸಿದ ಮಹಾಮಹಿಮ 
ರಾಗಿ ಇಂದಿಗೂ ಇದ್ದಾರೆ. ಅವರ ಯಾವ ಸಂಕಲ್ಪವೇ ಆಗಲಿ ಅದು ಯಥಾ 
ಯೋಗ್ಯವಾಗಿ ನಡೆದು ಹೋಗುತ್ತಿದೆ. 


ಶಿವಯೋಗಿಗಳು ಸಿದ್ಧಲಿಂಗೇಶ್ವರರ ಯಾತ್ರಾ ಮಹೋತ್ಸವ, ರಥೋತ್ಸವ, 
ದನಗಳ ಪರಿಷೆಯನ್ನು ಮಾಡಬೇಕೆಂಬ ಸಂಕಲ್ಪದಿಂದ ಕೂಡಿದ್ದರು. ಅವರ ಸಂಕಲ್ಪ 
ಕೇವಲ ಜಾತ್ರೆ ನಡೆದು ಹರಿದುಹೋಗಬೇಕಷ್ಟೇ ಅಲ್ಲ, ಜಾತ್ರೆಗೆಲ್ಲ ದಾಸೋಹದ 
ವ್ಯವಸ್ಥೆಯಾಗಬೇಕೆಂಬುದು ಏನನ್ನಾದರೂ ಮಾಡಬಹುದು ಇಂಥ ಸಂಕಲ್ಪ ಸುಲಭವಲ್ಲ 
ಜಾತ್ರೆಗೆಲ್ಲ ಊಟ ಹಾಕುವುದೇನು ಸುಲಭ ಕೆಲಸವೇ ? ಆದರೂ ಉದ್ದಾನಶಿವಯೋಗಿ 
ಗಳ ಸಂಕಲ್ಪ ಈಡೇರಿ ಹೋಯಿತು. ಇಂದಿಗೂ ಆ ಸಂಕಲ್ಪಕ್ಕೆ ಚ್ಯುತಿ ಬಾರದಿರು 
ವುದನ್ನು ನೋಡಬಹುದು 1909 ರಲ್ಲಿ ಪ್ರಥಮತಃ ಜಾತ್ರೆ ಕೂಡಿತ್ತು . ಅಂದಿನ 
ಅವರ ಆ ಸಂಕಲ್ಪವು ಯಥಾಯೋಗ್ಯವಾಗಿ ಇಂದಿಗೂ ನಡೆದು ಬರುತ್ತಲೇ ಇದೆ. 
ಇದೊಂದು ಮಹಾ ಅದ್ಭುತವೇ ಸರಿ. ಎಲ್ಲ ವ್ಯವಸ್ಥೆ ಯನ್ನು ಮಠದವರೇ ಮಾಡ 
ಬೇಕೆಂದಲ್ಲ , ಅದು ಸಾಧ್ಯವೂ ಇಲ್ಲ. ತೇರುಕಟ್ಟಲು, ಜಾತ್ರೆಯ ಜನಕ್ಕೆಲ್ಲ 6 7 
ಊಟಕ್ಕೆ ಕೊಪ್ಪಲು ನಿರ್ಮಾಣ ಮಾಡಿ, ಅಲ್ಲಿ ಅಡಿಗೆ ಮಾಡಲು ಪ್ರಸಾದ ವಿತರಣೆ 
ಮಾಡಲು, ವಿವಿಧ ಉತ್ಸವಗಳ ವ್ಯವಸ್ಥೆ ಮಾಡಲು ಒಂದೊಂದು ಊರಿನವರಿಗೆ 
ಅಂದೇ ನೇಮಿಸಿದರು. ಇಂದಿಗೂ ವಂಶಪಾರಂಪಠ್ಯವಾಗಿ ಆ ಜನರೇ ಬಂದು ನಿಂತು 
10 - 15 ದಿನಗಳ ಜಾತ್ರೆ ಮಹೋತ್ಸವದ ಕಾರಭಾರವನ್ನು ಹೊತ್ತು ಮುಗಿಸಿ 
ಹೋಗುತ್ತಿದ್ದಾರೆ. ಹೀಗೆ ಎಲ್ಲೆಲ್ಲೂ ನೇಮ , ಶಿಸ್ತು , ವ್ಯವಸ್ಥೆ ಈ ಕ್ಷೇತ್ರದ ಒಂದು 
ದೊಡ್ಡ ಆದರ್ಶ ಉದ್ದಾನ ಸ್ವಾಮಿಗಳು ಹಾಕಿಕೊಟ್ಟ ಆದರ್ಶ ಪಾಲನೆ ಇನ್ನೂ 
ಜನರಿಂದ ನಡೆಯುತ್ತಲೇ ಇದೆ. 

[ ಮುಂದುವರಿಯುವುದು ] 
16 

ಸಿದ್ಧಗಂಗಾ 


సంపాందరిలయ 


ಭಾರತದ ದಶವಾರ್ಷಿಕ ಜನಗಣತಿ ಮೊನ್ನೆ ತಾನೆ ಮುಗಿದಿದೆ. ಸ್ಕೂಲವಾಗಿ 
ತಿಳಿದುಬಂದಿರುವ ಈ ತಲೆಎಣಿಕೆ ಫಲಿತಾಂಶ ನಿರೀಕ್ಷಿಸಿದ ಮಟ್ಟ ಕ್ಕೂ ಮೀರಿದೆ 
ಎಂಬುದು ತಜ್ಞರ ಅಭಿಪ್ರಾಯ. ಶೀಘ್ರ ಅಂದಾಜಿನ ಪ್ರಕಾರ ಭಾರತದ ಜನಸಂಖ್ಯೆ 
ಈಗ 68 38 ಕೋಟಿ ಆಗಿದೆ. ವಸ್ತುತಃ ನಮ್ಮ ಜನಸಂಖ್ಯೆ ಈ ಎಣಿಕೆಗಿಂತಲೂ 
- ಕವಾಗಿರುವುದು ಸಂಭವನೀಯ . ಕಾರಣ ಸುಮಾರು ಶೇ . 17 ರಷ್ಟು ಜನರ 
ಎಣಿಕೆ ಬಿ೬ ಹೋಗಿದೆ ಎಂಬ ಅಭಿಪ್ರಾಯವಿದೆ. ಈ ಬಿಟ್ಟು ಹೋಗಿರುವ ಜನಸಂಖ್ಯೆ 

ನ್ನ ೯ ಸಿದರೆ 69 ಕೋಟಿಯ ಗಡಿ ತಲುಪುತ್ತದೆ. ಈ ಗಡಿಯನ್ನು ತಲುಪಲು 
ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳ ಕಾಣಿಕೆ ಸಂದಿದೆ. ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ 
ಕೇಶಕ್ಕೆ ಈ ಜನಸಂಖ್ಯಾ ಸ್ಫೋಟಒಂದು ಪೆಡಂಭೂತ, ಈ ಕೂಸಿಗೆ ಜನ್ಮಕೊಟ್ಟ 
ವರು ನಾವೇ . ಎಚ್ಚರ ತಪ್ಪಿದರೆ ಈ ಭೂತ ನಮ್ಮನ್ನೇ ನುಂಗುತ್ತದೆ. ಕಳೆದ ಹತ್ತು 
ವರ್ಷಗಳಲ್ಲಿ ಆಗಿರುವ ಜನಸಂಖ್ಯೆಯ 13, 56 ಕೋಟಿಯ ಏರಿಕೆಯ ಪರಿಣಾಮ 
ವನ್ನು ಊಹಿಸಿದರೆ ಈ ಶತಮಾನದ ತಿರುವಿನ ವೇಳೆಗೆ ನಮ್ಮ ಜನಸಂಖ್ಯೆ ಸುಮಾರು 
100 ಕೋಟಿಯನ್ನು ಮೀರಿಸುತ್ತದೆ ಎಂಬುದರಲ್ಲಿ ನಿರ್ವಿವಾದವೆಂದು ಬಲ್ಲವರ ಅಭಿ 
ಪ್ರಾಯ . ನಮ್ಮ ದೇಶದಲ್ಲಿ ಈಗಿರುವ ಸಮಸ್ಯೆಗಳಿಗೆ ಇನ್ನು ಅಧಿಕ ಚೈತನ್ಯ ಮೂಡಿ 
ಬರುತ್ತದೆ. ಅನ್ನ , ವಸತಿ, ಉದ್ಯೋಗಇದರ ಜೊತೆ ನೆಮ್ಮದಿ ಮತ್ತು ಪ್ರಾಮಾಣಿಕ 
ಜೀವನದ ಬಗ್ಗೆ ಭವಿಷ್ಯದ ಪರಿಣಾಮನ್ನು ಊಹಿಸಿದರೆ ಪರಿಸ್ಥಿತಿಯ ಉಗ್ರ ಸ್ವರೂಪದ 
ಸೂಚನೆ ಕಂಡುಬರುತ್ತದೆ. ಈ ಉಗ್ರ ಸ್ವರೂಪದ ತಡೆಗೆ ಸರಕಾರ ಕೋಟಿಗಟ್ಟಲೆ 
ಹಣ ವ್ಯಯ ಮಾಡಿದೆ. ಹಲವಾರು ಯೋಜನೆಗಳು ಕಾರ್ಯನಿರತವಾಗಿವೆ. ಆದರೆ 
ಪರಿಣಾಮ ತೃಪ್ತಿಕರವಾಗಿಲ್ಲ. ಸರಕಾರ , ಅಧಿಕಾರಿಗಳು ಮತ್ತು ಮಹಾಜನಗಳು 
ನಮ್ಮ ದೇಶದ ಮುಂದಿನ ಕರಾಳ ಭವಿಷ್ಯವನ್ನು ಚಿಂತಿಸಿ ಜನಸಂಖ್ಯಾ ಸ್ಫೋಟದ ಕಡೆ 
ಗಮನ ಹರಿಸಿದಾಗ ಪರಿಸ್ಥಿತಿ ಸುಧಾರಿಸುವುದರಲ್ಲಿ ವಿಶ್ವಾಸಪಡಬಹುದಾಗಿದೆ, 
ಸಿದ್ದಗಂಗಾ 


ಲೇಖಾಂಕ 


ಮುಂದುವರಿದ ಲೇಖನ 


ಮರ್ತ್ಯಲೋಕದ ಮಹಾಬೆಳಗು ಉದ್ಘಾನಯತೀಶ 


- ಚನ್ನಪ್ಪ ಎರೇಸೀಮೆ 


ಸಿದ್ದಗಂಗಾ ಮಠವೊಂದು ದೊಡ್ಡನ್ಯಾಯಸ್ಥಾನ : 
* ಉದ್ದಾನೇಶ್ವರರು ನಿಷ್ಟುರವಾದಿಗಳು : ಸುಳ್ಳಿನಿಂದ ಸತ್ಯವನ್ನು ಮುಚ್ಚುವ ಜನರಿಗೆ 
ತಕ್ಕ ' ಬುದ್ದಿ ಗಲಿಸುವುದು ಇವರ ಲೋಕ ನಡವಳಿಕೆಯನ್ನು ತಿದ್ದುವ ಮಹಾ 
ಗುಟ್ಟಾಗಿತ್ತು . ಸುತ್ತ ಹತ್ತು ಹಂದಾರಿಯ ಗ್ರಾಮಾಂತರ ಪ್ರದೇಶಗಳ ದೊಡ್ಡ 
ದೊಡ್ಡ ವ್ಯಾಜ್ಯಗಳು ಸಿದ್ದಗಂಗಾ ಮಠಕ್ಕೆ ಬರಬೇಕು. ಇಲ್ಲಿ ನು ರಿ ಯ ಬೇ ಕು . 
ಉದ್ದಾನ ಶಿವಯೋಗಿಗಳು ಹೇಳಿದ ತೀರ್ಮಾನಕ್ಕೆ ಯೂರೂ ತುಟಿ ಪಿಟಕ್ ಎನ್ನು 
ವಂತಿಲ್ಲ. ಕೋರ್ಟು ಕಛೇರಿಗಳಲ್ಲಿ ನುರಿಯದ ವ್ಯಾಜ್ಯಗಳು ಇಲ್ಲಿ ನುರಿತು ಶ್ರೀ 
ಕ್ಷೇತ್ರವೊಂದು ದೊಡ್ಡ ನ್ಯಾಯಾಸ್ಥಾನವೇ ಆಗಿತ್ತು . ಈಗಲೂ ಆಗಿದೆ. ಶ್ರೀಗಳವರು 
ಎರಡೂ ಪಕ್ಷದವರನ್ನು ನಿರ್ಧಿಷ್ಟ ಪಡಿಸಿದ ದಿನಕ್ಕೆ ಸರಿಯಾಗಿ ಶ್ರೀ ಮಠಕ್ಕೆ ಬರಮಾಡಿ 
ಕೊಳ್ಳುವುದು, ಇಬ್ಬರ - ನಾದ - ವಿವಾದಗಳನ್ನು ಗ್ರಹಿಸಿ ತೀರ್ಪುಕೊಟ್ಟರಾಯಿತು. 
ಅದೇ ಶಾಸನ. ಇಬ್ಬರೂ ಒಪ್ಪಲೇ ಬೇಕು. ಆಮೇಲೆ ಮಠದಲ್ಲಿ ಎರಡೂ ಪಕ್ಷದ 
ವರು ಸ್ನಾನ ಪೂಜಾದಿಗಳನ್ನು ಮಾಡಿ ಒಂದೇ ಪಂತಿಯಲ್ಲಿ ಕುಳಿತು ಪ್ರಸಾದ 
ಸ್ವೀಕರಿಸಿ ಪುನಃ ಎಂದಿನಂತೆ ಅನ್ನೋನ್ಯವಾಗಿ ನಡೆದುಕೊಳ್ಳಬೇಕು ಹೊರಡುವಾಗ 
ಇ ೭ ರೂ ಶ್ರೀಗಳವರಿಗೆ ನಮಸ್ಕರಿಸಿ ಅನೋನ್ಯವಾಗಿ ನಡೆದುಕೊಳ್ಳುವೆಂದು 
ಹೇಳಿ ಹೋಗಬೇಕು, ಸಮಾಜದೊಡನೆ ಇಷ್ಟೊಂದು ಅನನ್ಯತೆ ಪಡೆದ ಮಠ 
ಗಳು ತೀರ ಅಪರೂಪ, ಸಿದ್ದಗಂಗಾ ಮಠ ಸಮಾಜಕ್ಕೆ ಸರ್ವ ವಿಧದಲ್ಲೂ ಬೇಕು; 
ಅದರಂತೆ ಮಠಕ್ಕೂ ಸಮಾಜ ಬೇಕು ಸಮಾಜಕ್ಕೂ ವ ತಕ ಅನೋನ್ಯ 
ಸಂಬಂಧ, ಇಂದಿಗೂ ಉಳಿದು ಬಂದಿರುವ ಸಂಪ್ರದಾಯವಾಗಿದೆ. ಸಮಾಜದವರು 
ಆ ಮಠವನ್ನು ತಮ್ಮ ಮನೆಯಂತೆಯೇ ಭಾವಿಸಿ ನಡೆದುಕಣಳತಿದ್ದಾರೆ. ಅಲ್ಲಿಯ 
ದಾಸೋಹಕ್ಕೆ ಮೊದಲು ಬಿಟ್ಟ ಕುಂಬಳಕಾಯಿ ತರಕಾರಿ ಮೀ (೦ ತೋಟದಲ್ಲಿ 
ಬಿದ್ದ ಅಡಿಕೆಯ ಪಟ್ಟಿ ಮಠಕ್ಕೆ ಮೀಸಲು, ಸಮಾಜದಲ್ಲಾಗುವ ಶುಭಶೋಭನ 
ಗಳಲ್ಲಿ ಮಠದಕಾಯಿ ದಕ್ಷಿಣೆ ಮೀಸಲು . ಜಾತ್ರೆ ಬಂದು ನೋಡಬೇಕು, ಶುಚಿ 
ಮಾರ್ಚಿ 1981 


11 


ರ್ಭೂತರಾಗಿ ಹೆಣ್ಣು ಗಂಡುಮಕ್ಕಳು ತಮ್ಮ ತಮ್ಮ ತಲೆಯ ಮೇಲೆ ತಾವು ಬೆಳೆದು 
ತೆಗೆದಿಟ್ಟ ದವಸ ಧಾನ್ಯಗಳನ್ನು ಹೊತ್ತುಕೊಂಡು ಬಂದು ಶ್ರದ್ದೆಯಿಂದ ಅರ್ಪಿ 
ಸುತ್ತಾರೆ. ನ್ಯಾಯದಲ್ಲಂತೂ ಮಠದ ಶ್ರೀಗಳ ಮಾತನ್ನು ಮೀರುವವರೇ ಇಲ್ಲ. 
ಇಂಥ ಕ್ರಿಯೆಯಿಂದ ಸಾಮಾಜಿಕ ನೆಮ್ಮದಿ ಶಾಂತಿ ಕುದುರುವುದೆಂಬುದನ್ನು ಹೇಳ 
ಬೇಕಾಗಿಲ್ಲವಷ್ಟೆ , ನ್ಯಾಯ ಕೇವಲ ವೀರಶೈವರದೇ ಎಂದು ಭಾವಿಸಬಾರದು. 
ಉದ್ದಾನ ಶಿವಯೋಗಿಗಳವರು ಆ ಭಾವನೆಯನ್ನು ಇಟ್ಟು ಕೊಂಡವರಲ್ಲ ಎಲ್ಲ 
ಕೋಮಿನವರೂ ಉದ್ದಾನ ಶಿವಯೋಗಿಗಳಲ್ಲಿ ಭಯ ಭಕ್ತಿಯಿಂದ ನಡೆದುಕೊಳ್ಳು 
ತಿದ್ದರು; ಮಹಮದೀಯರೂ ಹೊರತಾಗಿರಲಿಲ್ಲ, ಊಟದಲ್ಲಿ ಉಪಚಾರದಲ್ಲಿ, 
ಮಠದ ಸೇವೆಯಲ್ಲಿ; ಮಠಕ್ಕೆ ದಾನ ಮಾಡುವುದರಲ್ಲಿ ವ್ಯಾಜ್ಯ ಬಗೆ ಹರಿಸಿಕೊಳ್ಳು 
ವುದರಲ್ಲಿ ಓದುವಲ್ಲಿ ಬರೆಯುವಲ್ಲಿ ಎಲ್ಲದರಲ್ಲೂ ಶ್ರೀ ಮಠ ಸರ್ವಲೋಕೋಪಕಾರ 
ಮನೋಭಾವ ಉಳ್ಳದ್ದು , ಅಲ್ಲಿ ಜಾತಿ ಗೀತಿಗಳನ್ನು ಹರಸಿ ಉಪಕಾರಮಾಡಬೇಕು 
ಬೇಡ ಎಂಬ ಪ್ರಶ್ನೆಯೇ ಇಲ್ಲ. ಇಂದಿಗೂ ಅದೇ ಪರಿ, ಪಾಠ 1917 ನೆಯ 
ಇಸವಿಯಲ್ಲಿಯೇ ಉದ್ದಾನ ಶಿವಯೋಗಿಗಳು ತಮ್ಮ ಮ ಠ ದಲ್ಲಿ ಸಾರ್ವಜನಿಕ 
ಉಚಿತ ಅಶನ ವಸತಿಯ ವಿದ್ಯಾರ್ಥಿನಿಲಯ ತೆರೆದರು . ಆ ಕಾಲ ಸಾರ್ವಜನಿಕ 
ವಿದ್ಯಾರ್ಥಿನಿಲಯ ತೆರೆಯಲು ಸರಕಾರವೂ ಹೆದರುತ್ತಿದ್ದ ಕಾಲ. ಸರಕಾರವೇ 
ಕೋಮುವಾರು ವಿದ್ಯಾರ್ಥಿನಿಲಯಗಳನ್ನು ತೆರೆಯುತ್ತಿತ್ತು . ಆ ಕಾಲದಲ್ಲಿ ಉದ್ದಾನ 
ಶಿವಯೋಗಿಗಳು ತಮ್ಮ ಮಠದಲ್ಲಿ ಸಾರ್ವಜನಿಕ ಉಚಿತ ವಿದ್ಯಾರ್ಥಿನಿಲಯ ತೆರೆದು 
ಎಲ್ಲ ಕೋಮಿನವರನ್ನು ಸೇರಿಸಿಕೊಂಡಿದ್ದರು. ಅಲ್ಲದೆ ಆ ಕಾಲ ಸಂಸ್ಕೃತವನ್ನು 
ಎಲ್ಲರೂ ಓದಲು ಶಕ್ಯವಿಲ್ಲದ ಕಾಲ. ಆಗ ಓದುವವರಿದ್ದರೂ ಪಾಠವನ್ನು ಹೇಳು 
ವವರೂ ಸಿಗದಿದ್ದ ಕಾಲ, ಆ ಕಾಲದಲ್ಲಿ ಸಂಸ್ಕೃತವನ್ನು ಎಲ್ಲರೂ ಓದಬಹುದೆಂದು 
ಪ್ರಥಮತಃ ಸಾರಿ ಅದರಂತೆ ಎಲ್ಲ ಕೋಮಿನವರಿಗೂ ಸಂಸ್ಕೃತವನ್ನೊದಲು ಅವ 
ಕಾಶ ಕಲ್ಪಿಸಿದವರು , ಶ್ರೀ ಶಿವಯೋಗಿಗಳೊಬ್ಬರೇ ಎಲ್ಲರೂ ಸಂಸ್ಕೃತವನ್ನೊದಲು 
ಅವಕಾಶ ಕಲ್ಪಿಸಿ ಕೊಟ್ಟ ಪಾಠಶಾಲೆ ಅಂದಿನ ಸಿದ್ಧಲಿಂಗೇಶ್ವರ ಸಂಸ್ಕೃತ ಮಹಾ 
ಪಾಠಶಾಲೆ ಇಂದಿನ ಸಂಸ್ಕೃತ ಮಹಾ ಪಾಠಶಾಲೆ ( ಕಾಲೇಜು). ಅಂದಿನ ಕಾಲದಲ್ಲಿ 
ಉದ್ದಾನ ಶಿವಯೋಗಿಗಳವರ ಒಂದು ದೊಡ್ಡ ಪವಾಡವೇ ಆಗಿತ್ತು . 
(6 ನಜಾದಪಿ ಕಠೋರಾಣಿ - ಮೃದೂನಿ ಕುಸುಮಾದಪಿ ಚೇತಸ್ಸು 

ಶಿವಯೋಗಿ: 


ಉದ್ದಾನಪ್ಪನವರು ಹುಟ್ಟು ಕಟುಉಗ್ರವಾದಿಗಳು, ಅವರದು ವೀರಭದ್ರನ 
ಆಂಶ , ವೀರವಿರುವುದು ಭದ್ರಕ್ಕೆ , ಅವರಿಗೆ ಕೋಪವಿತ್ತು . ಆ ಲೋಕವನ್ನು ತಿದ್ದುವು 
ಡಕ್ಕೆ ಪ್ರಯೋಗವಾಗುತ್ತಿದ್ದಿತಲ್ಲದೆ ಪ್ರಳಯಕ್ಕಲ್ಲ. ಅವರ ಅನೇಕ ಉತ್ತಮ ನಿರ್ಧಾರ 
12 

ಸಿದ್ಧಗಂಗಾ 


ಗಳಿಗೆ ಅಡೆತಡೆಯನ್ನು ತಂದೊಡ್ಡುವವರ ವಿಷಯದಲ್ಲಿ ಉಗ್ರರಾಗಿಬಿಡುತ್ತಿದ್ದರು. 
ಅವರು ಉಗ್ರ ಪ್ರಸಂಗದಲ್ಲಿ ವಜ್ರದಂತೆ ಕಠೋರವಾಗಿರುತ್ತಿತ್ತಾದರೂ , ಮರು 
ಕಣದಲ್ಲಿ ಕುಸುಮಸದೃಶ ತಮ್ಮ ಕೋಮಲ ಅಂತರಂಗವನ್ನೇ ಬಿಚ್ಚಿತೋರಿಸಿಬಿಡು 
ತಿದ್ದರು, ಲೋಕಕ್ಕೆ ಪಾಠ ಕಲಿಸುವಾಗ ಶಿಕ್ಷೆ ಅನಿವಾರವೆಂಬುದು ಅವರ ವಾದ 
ಲೋಕವನ್ನು ಶಿಕ್ಷೆಯಿಂದಲೇ ದಾರಿಗೆ ತರಬೇಕೆನ್ನುವ ಮನೋಭಾವದವರಲ್ಲಿ ಉದ್ಯಾನ 
ಶಿವಯೋಗಿಗಳೂ ಒಬ್ಬರು, ಆದ್ದರಿಂದಲೇ ಅವರು ಕಠಿಣವಾಗಿ ವರ್ತಿಸಿದ್ದು 
ದುಂಟು, ಓದದಿರುವ ವಿದ್ಯಾರ್ಥಿಗಳಿಗೆ ಸೋಮಾರಿಗಳಿಗೆ, ಮೈಗಳ್ಳರಿಗೆ ಶಿಕ್ಷೆ ತಪ್ಪಿದ್ದೇ 
ಅಲ್ಲ. ಹಾಗೆ ಶಿಕ್ಷೆಕೊಟ್ಟ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಪುನಃ ಹತ್ತಿರಕ್ಕೆ ಕರೆದು 
ಸಕ್ಕರೆ ಬಾಳೇಹಣ್ಣು ಉತ್ತುತಿಯೇ ಮೊದಲಾದವುಗಳನ್ನು ಕೊಟ್ಟು ಇನ್ನು ಮೇಲೆ 
ಚೆನ್ನಾಗಿ ಓದು; ಚೆನ್ನಾಗಿ ಊಟಮಾಡಬೇಕು, ಚೆನ್ನಾಗಿ ಕೆಲಸಮಾಡಬೇಕು; 
ಚೆನ್ನಾಗಿ ಓದಬೇಕು ತಿಳಿಯಿತೋ ?” ಎಂದು ಹೇಳಿ ಕಳಿಸುತ್ತಿದ್ದುದು ಉಂಟು. 
ತಮ್ಮ ನೆಚ್ಚಿನ ಶಿಷ್ಯರೂ ತಮ್ಮ ಕಾರುಣ್ಯಾಮೃತ ಜಲಧಾರಾ ಪಾತಮಾಡಿ ಕ್ಷೇತ್ರದ 
ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಅವರು 
ಹನ್ನೊಂದು ವರ್ಷಗಳ ಕಾಲ ಕಠಿಣ ಶಿಕ್ಷೆಗೆ ಒಳಪಡಿಸಿ ಕಡಿತಕ್ಕೆ ಬಡಿತಕ್ಕೆ ತಂದು 
ಕಾಸಿ ಕರಗಿಸಿ ತಿಕ್ಕಿ ಉಜ್ಜಿ , ಅಪರಂಜಿಯನ್ನಾಗಿ ಮಾಡಿ ಶಿವನ ಕಂಠಾಭರಣ 
ಗೊಳಿಸಿದರೆಂದಮೇಲೆ ಲೋಕಲೌಕಿಕರ ಬಗೆಗೆ ಹೇಳುವುದೇನಿದೆ. ಅರಣ್ಯಾಕಸೋಪಿ 
ಲೌಕಿಕಜ್ಞಾನಯಂ' ಈ ಮಾತು ಉದ್ದಾನಪ್ಪನವರಿಗೆ ಪೂರ್ಣ ಅನ್ವಯಿಸುತ್ತಿತ್ತು. 
ಅರಣ್ಯದಲ್ಲಿರುವ ಸಂನ್ಯಾಸಿಸದೃಶವಾದ ನಾಡ ನುಡಿಯವರಾಗಿದ್ದರೂ ಲೋಕಲೌಕಿ 
ಕದ ಅಪಾರ ಅನುಭವಗಳಿಸಿದ್ದ ಅವರು ಲೋಕದ ಜನರ ಸುಖ - ದುಃಖ, 
ನೋವು- ನಲಿವು, ಹಾನಿವೃದ್ದಿಗಳ ಬಗೆಗೆ ಪೂರ್ಣಾನುಭವಗಂಡವರು. ಅಂಥ ಸಮಾ 
ಜದ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಸಮಾಜದ ಅಂತರದ ಲೋಪದೋಷಗಳನ್ನು 
ತಿದ್ದಿ ದಾರಿಗೆ ತರುವ ವಿಷಯದಲ್ಲಿ ಅ ಪಾ ರ ಆಸ್ಥೆ ವಹಿಸುತ್ತಿದ್ದರು. ನ್ಯಾಯ 
ನಿಷ್ಟುರವಾಗಿಯೇ ಅಂಥಸಮಯದಲ್ಲಿ ವರ್ತಿಸಿ ಅನ್ಯಾಯಕ್ಕೊಳಗಾದವರಿಗೆ ಶೋಷ 
ಣೆಗೆ ಸಿಕ್ಕಿದವರಿಗೆ ನ್ಯಾಯ ದೊರಕಿಸಿಕೊಡುತ್ತಿದ್ದರು. ಮಾತು ಕೇಳದ ದುಷ್ಟ 
- ಜನಗಳನ್ನು ತಮ್ಮ ಯೋಗಸ್ಥಿತಿಯನ್ನು ಪ್ರಕಟಮಾಡಿಯಾದರೂ ದಾರಿಗೆ ತರುತ್ತಿ 
ದ್ದರು. ಅಂತೆಯೇ ಜನ ಸಿದ್ದಗಂಗೆಯ ಉದ್ದಾನಪ್ಪ ನವರ ಹೆಸರೆತ್ತಿದರೆ ಸಾಕು 
ನಡುಗುತ್ತಿದ್ದರು, ಸಮಾಜಕ್ಕೆ ಈ ತೆರನಾದ ಬಂಧುವನ್ನು ಇನ್ನೆಲ್ಲಿ ತರಲಾದೀತು. 
ತಾವು ಸನ್ಯಾಸಿಗಳಾಗಿ ಸಮಾಜದ ತಂಟೆ ನನಗೇಕೆಂದೂ ತಾವುಂಟೋ ಮರು 
ಲೋಕವುಂಟೋ ಎಂದು ಅವರು ಎಂದೂ ಕೈ ಕಟ್ಟಿ ಕುಳಿತವರಲ್ಲ. ಎ ಪ್ರೊ 
ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ತಾವೇ ನಿವಾರಿಸಿ 
ಬಿಡುತ್ತಿದ್ದರು. ಅಂಥ ಸಮಯದಲ್ಲಿ ಒ ಮೊ ಮೈ ವಜದಂತೆ ಕಠೋರವಾಗಿ 
ಮಾರ್ಚಿ 1981 


13 


ಒಮ್ಮೊಮ್ಮೆ ಕುಸುಮದಂತೆ ಮೃದುವಾಗಿ ವರ್ತಿಸುತ್ತಾ ವ್ಯವಹರಿಸುತ್ತಿದ್ದ ಅವರ 
ವ್ಯವಹಾರ ಕೌಶಲ್ಯವನ್ನು ಇಂದಿಗೂ ಜನ ಹಾಡಿ ಹೊಗಳುತ್ತಿದ್ದಾರೆ. ಉದ್ಯಾನ 
ಶಿವಯೋಗಿಗಳು ಕೋಪವೆಂಬುದು ಒಂದು ರೀತಿಯ ಅನುಗ್ರಹವಲ್ಲದೆ ಅ ದ ಕೆ 
ಕೋಪ' ಶಬ ದ ಬಳಕೆಯೇ ಅಪಾರ್ಥದ , ಅನುಗ್ರಹಕ್ಕಾಗಿ ಕೋಪ;ಕೋಪವೇ 
ಅನುಗ್ರಹ; ಹೊರಗೆಕೋಪದಂತೆ ಕಾಣುವ ಅನುಗ್ರಹ ಉದ್ಘಾನಸ್ವಾಮಿಗಳ 
ಚಿಯ ಒಂದು ಪ್ರಧಾನ ಗುಣ , ನಿರ್ಗುಣರಾದ ಯೋಗೀಶ್ವರರ ದೇಹ ಕರ್ಮ 
ಗುಣದಲ್ಲಿ ದೋಷವನ್ನು ಅರಸುವುದು ಶಕ್ಯವೇ ಇಲ್ಲ. ಇಷ್ಟೆಲ್ಲ ಲೌಕಿಕದಲ್ಲಿ ಉದ್ದಾನ 
ಶಿವಯೋಗಿಗಳು ಮುಳುಗಿದಂತೆ ಲೋಕದ ಕಣ್ಣಿಗೆ ಕಂಡರೂ ನಿರ್ಲೆಸತತ್ವವೇ 
ಅವರ ಪ್ರಮುಖ ಚಕ್ಕೆಯಾಗಿತ್ತು . ಒಮ್ಮೊಮ್ಮೆ ಅವರು ಲೋಕಜೀವನದ ಅಸಭ್ಯತೆ 
ಗಳನ್ನು ನೇರವಾಗಿ ಖಂಡಿಸಿಬಿಡುತ್ತಿದ್ದರಂತೆ ತಮ್ಮ ಅಸಭ್ಯ ವ ತರ್  ನೆ 
ಗಳನ್ನು ತಾವೇ ಖ ೦ ಡಿ ಸಿ ಕೋ ಆ ತಿ ದ್ದ ರು . ಇಲ್ಲಿ ಅಸಭ್ಯ ವರ್ತನೆ ಎಂದರೆ 
ಅನ್ಯಥಾ ಭಾವಿಸಬಾರದು ಶಿವಯೋಗಿಗಳ ಮೈ ಕೈಗಳಿಗೆ ಕಜ್ಜಿಯ ತುರಿ 
ಅಂಟಿತ್ತು . ತಮ್ಮ ಕೈಗಳಿಂದ ತಾನೇ ತಮ್ಮ ಕಜ್ಜಿಯನ್ನು ತುರಿಸಿಕೊಳ್ಳುತ್ತಿದ್ದ 
ರಂತೆ. ಆ ಕೂಡಲೇ ಏನೋ ಹೊಳೆದಂತಾಗಿ ಥ ' ಕಪಿ ಚೇಷ್ಟೆ ಎಂದು ಕೈ 
ಕಟ್ಟ ಕಣ್ಣು ಮುಚ್ಚಿ ಕುಳಿತುಬಿಟ್ಟರಂತೆ. ಪುನಃ ಮೈ ಕೈಗಳನ್ನು ಎಂದೂ ತುರಿಸಿ 
ಕೊಳ್ಳಲಿಲ್ಲವಂತೆ. ಇಂಥ ಕಠೋರನೈಷ್ಟು ಲ್ಯವನ್ನು ಅವರು ತಮ್ಮ ವಿಷಯದಲ್ಲೂ 
ವ್ಯಕ್ತಪಡಿಸುತ್ತಿದ್ದರು. ಇಂಥ ಅನೇಕ ಚರೈಗಳು ಅವರ ಜೀವನದಲ್ಲಿ ಅಲೋಕ 
ಸಾಮಾನ್ಯವೆನಿಸಿದ್ದವು. ಅವರ ಆಂತರದ ಬಹುಭಾಗ ಯಾರಿಗೂ ತಿಳಿಯುತ್ತಿರ 
ಲಿಲ್ಲ. ಅಂತೆಯೇ ಅವರ ಸಂಕಲ್ಪ ಶಕ್ತಿ ಪ್ರಬಲಗೊಂಡು ಯಾವುದು ಅ ವ ರ 
ಯೋಚನೆಯೋ ಅದು ಸಿದ್ಧಿಸುವುದಕ್ಕೆ ಕಾಲಾವಕಾಶವೇ ಬೇಕಾಗುತ್ತಿರಲಿಲ್ಲ. ಅವರ 
ಯೋಚನೆಯೇ ಕಾರವನ್ನು ಎಳೆದುಕೊಂಡು ಬಂದು ಬಿಡುತ್ತಿತ್ತು . ಇದು ಅವರ 
ಸಂಕಲ್ಪ ಶಕ್ತಿಯ ಪ್ರಾಬಲ್ಯವನ್ನು ಸೂಚಿಸುತ್ತದೆ. ಅವರು ಮಠಾಧಿಪತ್ಯ ವಹಿಸಿ 
ಕೊಂಡ ಹೊಸದರಲ್ಲಿ ಮೂರು ತಿಂಗಳವರೆಗೆ ಅಡವಿಸ್ವಾಮಿಗಳವರಿಂದ ನ ಡೆ ಸಿ 
ಕೊಂಡು ಬರುತ್ತಿದ್ದ ದಾಸೋಹವ್ಯವಸ್ಥೆಯನ್ನು ನಡೆಸಿಕೊಂಡು ಬರುತ್ತಿರುವುದು 
ತೀರಾ ದುಸ್ತರವಾಗಿ ಚಿಂತಾಮಗ್ನರಾಗಿ ಏನೂ ತೋಚದವರಂತೆ ಇದ್ದರು. ಅಂಥ 
ಸಮಯದಲ್ಲಿ ಅಮ್ಮನವರ ಗ ವಿ ಯ ನ್ನು ಪ್ರವೇಶಿಸಿ ದಿನವಿಡೀ ಅಲ್ಲಿ ಧ್ಯಾನ 
ಮಗ್ನರಾಗಿ ಕುಳಿತುಬಿಡುತ್ತಿದ್ದರು. 19 ಗುರುಗಳಾದ ಅಟವೀಸ್ವಾಮಿಗಳು ಶಿವ 

19, ಶ್ರೀ ಮಠದ ಆತ್ಯಂತ ಪ್ರಮುಖ ಮಹತ್ವ ಪೂರ್ಣ ಗವಿಯ ಅಮ್ಮನವರ 
ಗವಿ. ಈ ಗವಿಯಲ್ಲಿಯೇ ಹಿ೦ದಿನ ಹರದನ ಹಳ್ಳಿಯ ಗೋಸಲೇಶ್ವರ, ಶಂಕರಾಚಾರ , 
ಚೆನ್ನ ಬಸವೇಶ್ವರ, ತೋಂಟದ ಸಿದ್ಧಲಿಂಗೇಶ್ವರರು ಅನುಷ್ಟಾನ ಮಾಡಿದುದು . ಈಗಿರುವ 
ಗವಿಯ ಒಳ ಉತ್ತರ ಭಾಗದಲ್ಲಿ ಒಂದು ಚಿಕ್ಕ ಭಾಗಿಲು ಈಗಲೂ ಇದೆ. ಉದ್ದಾನ 
ಸ್ವಾಮಿಗಳವರ ಕಾಲದಲ್ಲಿ ಮುಚ್ಚಲ್ಪಟ್ಟಿತು . ಉದ್ದಾನಸ್ವಾಮಿಗಳು ಮುಚ್ಚಿದ ಆ ಬಾಗಿ 
14 

ಸಿದ್ದಗಂಗಾ 


00 


ಯೋಗ ಸಮಾಧಿ ಯಲ್ಲಿ ಕುಳಿತ ಇವರನ್ನು ಎಚ್ಚರಿಸಿ ಎದರಬೇಡ ನಾನಿದ್ದೇನೆ 

ನ ಗದುಗೆಯ ಕೆಲಸ ಪ್ರಾರಂಭಿಸು ಎಂದು ಹೇಳಿ ಹೋದಾಗಿನಿಂದಲೇ ಇವರ 
- ಳಿಗೆಗೆ ಎಂದೂ ಕೊರತೆ ಬರಲಿಲ್ಲ ಜೋಳಿಗೆ ಅಕ್ಷಯಪಾತ್ರೆಯಾಗಿ ಹೋಯಿತ್ತು, 
- ದರೆ ಅದು ಕಾಡಿಬೇಡಿತಂದು ದಾಸೋಹ ಮಾಡುವ ಜೋಳಿಗೆಯಾಗಿರಲಿಲ್ಲ. 
ಾಡದೆ ಬೇಡದೆ ಆ ಜೋಳಿಗೆ ತುಂಬುತ್ತಿತ್ತು . ಮಠದ ಪಕ್ಕದಲ್ಲಿರುವ ದೇವರಾಯ 
ಪಟ್ಟಣ, ಮಾರನಾಯಕನ ಪಾಳ್ಯ , ಅರೆಪಾಳ್ಯದವರೂ , ಗೂಳ್ಯ, ಪುರುಷನಹಳ್ಳಿ 
ಅಂಬಲಗೆರೆ , ಕೋರ, ವೆಳೇಹಳ್ಳಿ , ಚಿಕ್ಕ ಹಳ್ಳಿ , ಶಿವಗಂಗೆಯ ಸುತ್ತಮುತ್ತಣ ಅನೇಕ 
ಗ್ರಾಮಗಳ ಭಕ್ತರು ಸಕಲೇಶಪುರ ಪ್ರಾಂತದ ಅನೇಕ ಶ್ರೀಮಂತವರ್ಗದವರು ಶ್ರೀಗಳ 
ಹರ ಪ್ರಭಲ ಆಕರ್ಷಣೆಗೊಳಗಾಗಿ ಮಠದ ಬೆಂಬಲಕ್ಕೆ ನಿಂತರು. ಶ್ರೀಗಳವರು 
ಹುಠದ ಜೀರ್ಣೋದ್ದಾರಕ್ಕೆ ಟೊಂಕ ಕಟ್ಟಿ ನಿಂತರು. ಸ್ವತಃ ಕೈಯಲ್ಲಿ ಹಾರೆ ಗುದ್ದಲಿ 
ಎಡಿದು 1901 - 1902 ನೆಯ ಇಸ್ವಿಯ ಸುಮಾರಿನಲ್ಲೇ ಮಠದಲ್ಲಿ ಅಭಿವೃದ್ಧಿ 
“ಾರ್ಯಗಳೂ ಜೀರ್ಣೋ ದ್ದಾರ ಕಾರ್ಯಗಳು ಭ ರ ದಿ೦ದ ನಡೆಯತೊಡಗಿದವು. 
ರುಠದ ಪ್ರವೇಶದ್ವಾರದ ದೊಡ್ಡ ಕಲ್ಯಾಣಿಯನ್ನು ಕಟ್ಟುವ ಕಾಠ್ಯ ಕ್ಷೇತ್ರದ ಆವಶ್ಯ 
ಕತೆಗಳನ್ನು ಪೂರೈಸುವ ಎರಡು ಮೂರು ಬಾವಿಗಳ ಕೆಲಸ ಅಡವಿಸ್ವಾಮಿಗಳ ಗದ್ದು 
ಸಯ ಕಟ್ಟಡ, ಮಹಾನವಮಿ ಮಂಟಪ, ಈಗಿನ ದಾಸೋಹದ ಮನೆಯ ಭವ್ಯ 
ಕಟ್ಟಡ ಈಗಿನ ಆಫೀಸ್ ರೂಂ ಇರುವ ದೊಡ್ಡ ಕಟ್ಟಡ, ಹಳೆಯ ಮಠದ ಜೀರ್ಣೋ 
ದ್ವಾರ ಕಾರ ಎಲ್ಲವನ್ನು ಒಂದೊಂದಾಗಿ ನಿರ್ಮಾಣ ಮಾಡವ, ಜೀರ್ಣೋದ್ಧಾರ 
ರಾಡುವ ಕಾರ ಬರದಿಂದ ನಡೆದು ಹೋದವು. ಸ್ವಲ್ಪ ಭೂಮಿ ಕಾಣಿಕೆಯನ್ನು 
ಕೊಂಡು ವ್ಯವಸಾಯ ಪ್ರಾರಂಭವಾಯಿತು. ಸ್ವತಃ ಉದ್ದಾನ ಶಿವಯೋಗಿಗಳೇ 
ಪ್ರಥಮತಃ ವ್ಯವಸಾಯಕ್ಕಿಳಿದರು. ವ್ಯವಸಾಯವನ್ನು ರೂಢಿಸುತ್ತಾ ತಮ್ಮ ಜೀವಿ 
ತಾವಧಿಯವರೆಗೆ 16 ಎಕರೆಗಳಷ್ಟು ಹೊಲಗದ್ದೆಗಳನ್ನು ರೂಢಿಸತೊಡಗಿದರು. 
ಎಷ್ಟೋ ವರ್ಷ ಸ್ವತಃ ತಾವೇ ರಂಟೆಕುಂಟೆಗಳನ್ನು ಹೊಡೆದರು. ಸ್ವತಃ ಕಾಯಕ 
ಮಾಡಿ ತಮ್ಮ ಲಾಂಛನದ ಹಂಗು ಹರಿದರು, ಲೋಕಕ್ಕೆ ಕಾಯಕದ ಮಹತ್ವವನ್ನ 
ರುಹಿದರು. ಹಳೆಯ ಸಂಸ್ಕೃತ ಪಾಠಶಾಲೆ 1917 ನೆಯ ಇಸ್ವಿಯ ಹೊತ್ತಿಗೆ ಸರ 

ನ್ನು ದಾಟಿ ಒಳಗೆ ಹೋಗುತ್ತಿದ್ದರಂತೆ ಒಳ ಭಾಗದಲ್ಲಿ ಒಂದು ಚಿಕ್ಕ ರುರಿ ಸದಾ 
ಹರಿಯುತ್ತಿತ್ತಂತೆ, ಒಂದು ನಂದಿ ಕೋಲಾಟವಾಡುವಷ್ಟು ವಿಶಾಲತೆ ಅಲ್ಲಿರುವುದೆಂದು 
ಆ ವಿಶಾಲ ಭಾಗ ದಾಟಿ ಮುಂದೆ ಹೆ * ದರೆ ಅಲ್ಲಿ ಅನೇಕ ಸಿದ್ಧ ಪುರುಷರು ಪದ್ಮಾ 

ನರಾಗಿ ಕುಳಿತಂತೆ ಇರುವ ಆಸ್ತಿ ಸಂದರೆಗಳು ಇನೆ ಯೆ ದೂ , ಉದ್ನ ಸ್ವಾಮಿಗಳು 
ಹೇಳುತ್ತಿದ್ದು ದಾಗಿ ದೀರ್ಘಕಾಲ ಸಿದ್ಧಲಿಂಗೇಶ್ವರರ ಪೂಜೆಮಾಡಿಕೊಂಡಿದ್ದ ಲಿಂಗೈಕ್ಯರಾದ 
ಆ ಜನ್ಮ ಬ್ರಹ್ಮಚಾರಿ ಶ್ರೀ ಗಂಗಾಧರದೇವರು ನನ್ನೆದುರಿಗೆ ಅನೇಕ ಸಲ ಕಥೆಮಾಡಿ ಹೇಳು 
ಅದ್ದರು. ಈಗ ಆ ಒಳಭಾಗವನ್ನು ಪ್ರವೇಶಿಸದ ಹಾಗೆ ಮು ಕೈಬಿಡಲಾಗಿದೆ. ಆದರ 
ಗುರುತನ್ನು ಮಾತ್ರ ನಾವೀಗ ಕಾಣಬಹುದಾಗಿದೆ. 
ಮಾರ್ಚಿ 1981 


ست 


15 


ನಮ್ಮ ಗುರು ಎಷ್ಟೋಸಲ ಶಿಷ್ಯರಾದ ಪುಣ್ಯಫಲವೆಂಬುರಗಳಲ್ಲೊಂದೆಂ 


ಕಾರದ ಮನ್ನಣೆ ಪಡೆದು ಅಧಿಕೃತವಾಗಿ ಸಿದ್ಧಲಿಂಗೇಶ್ವರ ಸಂಸ್ಕೃತ ಮತ್ತು ವೇ । 
ಪಾಠಶಾಲೆ ಎಂಬ ಹೆಸರಿನ ಎಲ್ಲ ಮತದವರ ಓದಿಗಾಗಿ ತೆರೆಯಲ್ಪಟ್ಟಿತು, ಉಗಿ 
ಅಶನವಸತಿ ನಿಲಯವನ್ನು ತೆರೆದು ಪ್ರಥಮತಃ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳ 
ಸೌಕಯ್ಯವೊದಗಿಸಿದರು. ಈ ವಿದ್ಯಾರ್ಥಿನಿಲಯ ಎಲ್ಲಾ ಕೋಮಿನವರಿಗೂ ತೆರೆಯ 
ಲ್ಪಟ್ಟಿತೆಂಬುದು ಇಲ್ಲಿ ಜ್ಞಾಪಿಸಬೇಕಾದ ಅಂಶ, 20 ಹೀಗೆ ಅವರ ಕ್ರಿಯಾಯೋಗ| 
ಕಾರುಣ್ಯ ಜಲಧಾರೆಯನ್ನು ಎರೆದು ಮಮತೆಯಿಂದ ಪೋಷಿಸಿ ಬೆಳೆಸಿದ ವಿದಾ 
ಸಂಸ್ಥೆ ವಿದ್ಯಾರ್ಥಿನಿಲಯಗಳು ಇಂದು ರಾಷ್ಟ್ರ ಮಟ್ಟದ ಬೃಹತ್ ಸಂಸ್ಥೆ ಗಳಾಗಿ ಬೆಳೆದ 
ಬೃಹದ್ಘಾರತದ ಅಷ್ಟೇ ಏಕೆ ? ವಿಶ್ವದ ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲೊಂದೆಂ 
ಖ್ಯಾತಿಯನ್ನು ಗಳಿಸಿದುದು ಶಿವಯೋಗಿಗಳ ಪುಣ್ಯಫಲವೆಂಬುದನ್ನು ಯಾರೂ ಆ 
ಗಳೆಯಲಾಗದು ಎಷ್ಟೋಸಲ ಶಿಷ್ಯರಾದ ಶ್ರೀ ಶಿವಕುಮಾರ ಸ್ವಾಮಿಗಳವರೇ ಇಷ್ಟೆ ! 
ನಮ್ಮ ಗುರುಗಳ ಪ್ರಭಲ ಸಂಕಲ್ಪ ಶಕ್ತಿಯಫಲ ಎಂದಿದ್ದಾರೆ. 
ಶಿವಯೋಗಿಗಳು ಕಾಯಕ ಸಾವಿಗಳು : 

ಉದ್ದಾನಶಿವಯೋಗಿಗಳು ಹುಟ್ಟು ಕಾಯಕ ಸಾವಿಗಳು: ಸಿ ದ್ದ ಗ ೦ ಗೆ 
ಮಠಕ್ಕೆ ಅವರು ಬಂದು ಸೇರಿದುದೂ ಕಾಯಕಕ್ಕೆಂದೇ . ಎಲ್ಲ ವಿಧವಾದ ಶ್ರಮದ 
ಕೆಲಸಕ್ಕೆ ತಡೆಯಬಲ್ಲ ವಜ್ರಕಾಯ ಅವರದಾಗಿತ್ತು . ಅವರು ಮಾಡಿದ ಸತ್ ಶುದ್ಧ 

- 20, 1917 ನೆಯ ಇಸ್ವಿ ಯ ಸುಮಾರಿನಲ್ಲಿ ಸರ್ವ ಕೋಮಿನವರ ಉಪಯೋಗ 
ಸಂಸ್ಕೃತ ಪಾಠಶಾಲೆ, ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ತೆರೆದದ್ದು ಅತ್ಯಂತ ಮಹತ್ವ 
ಅಂಶ. ಏಕೆಂದರೆ ಆಗ ಸಂಸ್ಕೃತವನ್ನು ಎಲ್ಲ ಕೋಮಿನವರು ಓದಲು ಅವಕಾಶಗಳ 
ಇರಲಿಲ್ಲ . ಓದುವ ಆಕಾಂಕ್ಷೆಯಿದ್ದರೂ ಪಾಠ ಹೇಳುವವರು ಸಿಗುತ್ತಿರಲಿಲ್ಲ. ಅ೦ಥ ಮ 
ವಂತಿಕೆಯ ಕಾಲದಲ್ಲಿ ಸಂಸ್ಕೃತವು ಒಂದು ಭಾಷೆ ; ಅದರಲ್ಲಿನ ಜ್ಞಾನವನ್ನು ಪಡೆಯಲು 
ಎಲ್ಲರೂ ಅರ್ಹರು ಎಂಬುದನ್ನು ಪ್ರಾಯಶಃ ಭಾರತದಲ್ಲಿ ಪ್ರಥಮತಃ ಉದ್ದಾನಶಿವಯೋ 
ಗಳೇ ಘೋಷಿಸಿ ಆ ವಿದ್ಯಾಭ್ಯಸಕ್ಕೆ ಎಲ್ಲಕೋಮಿನವರಿಗೂ ಅನುಕೂಲ ಕಲ್ಪಿಸಿದರೆಂದ 
ಹೇಳಿದರೆ ತಪ್ಪಾಗದು ಇದರಿಂದ ಇವರು ಸರ್ವ ಸಮಾಜಬಂಧುಗಳ ಗೌರವಾದರಗಳಿಗೂ 
ಕಾರಣರಾದರು . ಅಲ್ಲದೆ ಎಲ್ಲ ಸಮಾಜದ ಮಕ್ಕಳಿಗೂ ಉಚಿತ ಅಶನ ವಸತಿಗಳ ಏರ್ಪಾಡ 
ಕೂಡಾ ಅಷ್ಟೆ . ಸರಕಾರದವರೇ ಸಾರ್ವಜನಿಕ ವಿದ್ಯಾರ್ಥಿನಿಲಯ ಸ್ಥಾಪಿಸಲು ಹಿ೦ ರ 
ಮುಂದೆ ನೋಡುತ್ತಿದ್ದ ಕಾಲ ಅದು . ಬೇರೆ ಬೇರೆ ಕೋಮಿನವರಿಗೆ ಪ್ರತ್ಯೇಕ ಆಶಾ 
ವಸತಿನಿಲಯಗಳನ್ನು ಸ್ಥಾಪಿಸುವ ಆ ಕಾಲದಲ್ಲಿ ಉದ್ದಾ ನಶಿವಯೋಗಿಗಳವರ ಸಾರ್ವಜನಿಕ 
ಉಚಿತ ವಿದ್ಯಾರ್ಥಿನಿಲಯ ಅವರ ದೂರದರ್ಶಿತ್ಯಕ್ಕೆ ಒಳ್ಳೆಯ ನಿ ದ ಶ ೯ ನ . ಸಮಸ್ತ 
ಕೋಮಿನವರ ಉತ್ಕರ್ಷಕ್ಕೆ ಅವರು ಎಷ್ಟರಮಟ್ಟಿಗೆ ಹೆಣಗುತ್ತಿದ್ದರೆಂಬುದು ಈ ಒ೦ದು 
ಅ೦ಶದಿಂದ ಗೋಚರವಾಗದಿರದು , ಅಂತೆಯೇ ಇಂದಿಗೂ ಆ ಸಂಪ್ರದಾಯದಲ್ಲೇ ವಿದಾ 
ರ್ಥಿನಿಲಯ ನಡೆಯುತ್ತಾ ಬಂದು ಸುಮಾರು 50 ಕೋಮಿನ ವಿವಿಧ ಸನ್ನಿವೇಶದ ಮಕ್ಕಳಿಗೂ 
ಧೀನದಲಿತ ವರ್ಗದವರಿಗೂ ಆಶ್ರಯವಿತ್ತು ತನ್ನ ಕೈಲಾದ ನಿಷ್ಪಕ್ಷಪಾತ ಸೇವೆ ಸಲ್ಲಿಸುತ್ತಿದೆ 
16 

ಸಿದ್ದಗಂಗಾ 


ಕಾಯಕವೇ ಅವರಿಗೆ ಫಲವನ್ನೆಳೆದುತಂದು ಕೊಟ್ಟು ಅದ್ಭತ ಪವಾಡವನ್ನಾಗಿಸಿತು. 
ಸೋಮಾರಿತನವೂ , ಆತ್ಮಪ್ರತ್ಯಯವಿಹೀನವೂ ಅವರಿಂದ ಬಹುದೂರ, ಬೆಟ್ಟ 
ವನ್ನು ಎತ್ತಿಟ್ಟೇನು ಎನ್ನುವ ಪ್ರಚಂಡ ಆತ್ಮಪ್ರತ್ಯಯ, ಧೈ , ಸಂಕಲ್ಪ ಅವರದಾಗಿ 
ದ್ದವು. ಈ ಶಕ್ತಿಗಳು ಅವರಿಗೆ ಅಂದು ತಂದುಕೊಟ್ಟ ಫಲ ಅಷ್ಟಿಷ್ಟಲ್ಲ. ಅಂತೆಯೇ 
ಉದ್ಯಮಶೀಲರೂ , ಸಾತ್ವಿಕಸ್ವಭಾವದವರೂ , ನಿಷ್ಕಾಮಕರ್ಮದಲ್ಲಿ ನಂಬಿಕೆಯಿರುವ 
ವರು ಆದವರನ್ನು ಕಂಡರೆ ಅವರು ಕಾರುಣ್ಯದೋರಿ ಅವರಿಗೆ ಬೇಕಾದ ಸಹಾಯ 
ಸಂಪತ್ತನ್ನೊದಗಿಸುತ್ತಿದ್ದರು. ದಾಕ್ಷಿಣ್ಯ ಜೀವಿಗಳಂತೂ ಎಂದೂ ಅಲ್ಲ. ನ್ಯಾಯ 
ನಿನ್ನೂರಿ ದಯಾದಾಕ್ಷಿಣ್ಯಪರ ನಾನಲ್ಲವಯ್ಯಾ ; ಲೋಕವಿರೋಧಿ ಶರಣನಾರಾರಿಗೂ 
ಅಂಜುವವನಲ್ಲ .... 'ಎನ್ನುವ ಬಸವಣ್ಣನವರ ವಾಣಿ ಅವರ ಕ್ರಿಯಾ ಮುಖದಲ್ಲಿ 
ಸದಾ ಪ್ರತ್ಯಕ್ಷವಾಗಿರುತ್ತಿತ್ತು . ತನ್ನವರು, ನನ್ನವರು ಎಂಬ ತುಚ್ಛ ಭಾವ ಅವರಲ್ಲಿ 
ಎಂದೂ ತಲೆಹಾಕಲಿಲ್ಲ. ವಿಶ್ವಭಾತೃತ್ವ , ವಿಶ್ವ ಕುಟುಂಬ , ವಿಶ್ವ ಕಲ್ಯಾಣತ್ತಾ 
ಪೇಕ್ಷೆಯೇ ಅವರ ಹುಟ್ಟುಗುಣ . ವೀರ, ಧೀರ ಗಂಭೀರ, ಗುಣಶೀಲಸಂಪತ್ತು 
ಉದ್ದಾನ ಶಿವಯೋಗಿಗಳದು ಕಾಯಕಷ್ಟ ಮಾಡಿ ದಾಸೋಹ ಮಾಡುವ ಇವರ 
ದಾಸೋಹ ಕ್ಷೇತ್ರ ಅತ್ಯಂತ ಪರಿಶುದ್ಧವಾದುದು, ಶುದ್ಧಿಯಿಂದ ಸಿದ್ದಿ ಪಡೆದು, ಶುಚಿ 
ಯಿಂದ ರುಚಿಕೊಂಡದ್ದು , ಸತ್ಕರ್ಮಕೌಶಲದಿಂದ ಸತ್ಯಶುದ್ಧವಾದದ್ದು ಶ ರ ಣ ರು 
ಹೇಳುವ : 


ಆನು ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, 
ನಾನು ಬೆವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, 
ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, 
ನಾನಾವಣನ ಕರ್ಮಂಗಳಂ ಮಾಡಿದರೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ 
ಯೆಂಬುದ ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದ ಕ್ರೀಯ 
ಮಾಡೆನು; ನಿಮ್ಮ ನಿಮ್ಮಿಂಗೆ ನಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮದೇವಾ, 

( ವಚನ ಸಾಹಿತ್ಯ ಸಂಗ್ರಹ ಪು. 245 ) 


ಗುರುವಾದರೂ ಕಾಯಕದಿಂದಲೇ ಜೀವನ್ನು ಕ್ರಿ ; 
ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿದು 
ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿವುದು : 
ಗುರುವಾದರೂ ಚರಸೇವೆಯ ಮಾಡಬೇಕು; 
ಲಿಂಗವಾದರೂ ಚರಸೇವೆಯ ಮಾಡಬೇಕು; 


ಮಾರ್ಚಿ 1981 


- ಜಂಗಮವಾದರೂ ಚದಸೇವೆಯ ಮಾಡಬೇಕು. 
ಇದು ಚಂದೇಶ್ವರ ಲಿಂಗದ ಅರಿವುಕೇಳಾ ಪ್ರಭುವೇ , 

( ವಚನ, ಸಾ . ಸಂಗ್ರಹ, ಪು. 266 ) 
ಈ ಮಾತುಗಳು ಶ್ರೀಗಳವರ ದಾಸೋಹ ಸದ್ಭಾವಕ್ಕೆ ಪೂರ್ಣ ಅನ್ವಯವಾಗುವಂತ 
ಹವುಗಳು , ಇವರ ಓಜೋಮಯವಾದ ಚಟುವಟಿಕೆಗಳು ಆ ಚಟುವಟಿಕೆಗಳ ಮಧ್ಯ 
ದಲ್ಲಿನ ಮೇಘಮಂದ್ರಧ್ವಯ ಕಾರಣದಿಂದ ಕ್ಷೇತ್ರದ ಆವರಣವೆಲ್ಲ ಸದಾ ಕಲಕಲ 
ನಿನಾದ ಗಂಭೀರವಾಗಿ ಜಾಗೃತವಾಗಿರುತ್ತಿತ್ತು . ಈಗಿನ ಕ್ಷೇತ್ರದ ಅಭ್ಯುದಯದ ಮಹ 
ದಂಶವೆಲ್ಲ ಈ ಧೀರಯತಿಪುಂಗವರ ಅಮಿತಕರ್ತೃತ್ವ ಶಕ್ತಿ ಶಿವೈಕ ಚಿತ್ರ ಪ್ರಕರ್ಷದ ಫಲ. 
ಗಂಭೀರ ಮುಖಮುದ್ರೆಯಲ್ಲಿ ಶಿವಯೋಗ ಶಕ್ತಿಯ ಫಲವಾಗಿ ಹೊರಹೊಮ್ಮುವ 
ಅಮಿತ ತೇಜೋರಾಶಿಯಿಂದ ಎಂಥವರನ್ನೂ ತಮ್ಮ ತ್ತ ಆಕರ್ಷಿಸಿ, ದೃಷ್ಟಿ ಪಾತ 
ದಿಂದಲೇ ಅವರ ಮನೋಭಿತ್ತಿಯ ಮೇಲೆ ಸುಂದರ ರಮ್ಯ ಭಕ್ತಿ ಚಿತ್ರವನ್ನು 
ಮೂಡಿಸಬಲ್ಲ ಸತ್ವ ಸಂಪನ್ನರಾಗಿದ್ದರು. ಅಂತೆಯೇ ಅವರ ಅನುಗ್ರಹಕ್ಕೆ ಪಾತ್ರರಾಗಿ 
ಸುಖಿಗಳಾಗಿರುವವರ ಸಂಖ್ಯೆ ಇಂದೂ ವಿಫಲವಾಗಿದೆ ( ಮುಂದುವರಿಯುವುದು ) 

- ಸಿ ದ್ದ ರಾ ಮ 

- ಡಿ. ಎಸ್ . ಚಂದ್ರಶೇಖರ್ 
ಜಗದಗಲ ಮುಗಿಲಗಲ ಶರಣಲೀಲಾರಂಗ 
ಭವದ ಬಾಳಿನ ಸೊಗವ ಸವಿನ ಸಂಭ್ರಮದಿಂದ lಪ!! 
ಕರ್ಮಯೋಗವೆ ಜಗದಿ ಸತ್ಯವೆನ್ನುತ ನುಡಿದ 
ಸೊನ್ನಲಿಗೆಯಾ ಮುದ್ದು ಗೌಡ ಸುಗ್ಗ ವೈಯರ 
ಪುಣ್ಯಗರ್ಭದಿ ಸಿದ್ದರಾಮ ನುದಿಸಿದ ಮಹಿಮ ! 
ಅಲ್ಲಮ್ಮನ ಆಧ್ಯಾತ್ಮದಾಗಸದ ಎತ್ತರಕೆ 
ತಾಮಣಿಯೆನೆನ್ನು ತಲಿ, ತಾ ನಿಂತ ನೆಲದಲ್ಲಿ 
ಕೆರೆಕಟ್ಟೆ ಕಟ್ಟುತಲಿ ಮುನ್ನೆಡೆದ ಮಹಮಹಿಮ | 
ಸಕಲ ಭೂತಂಗಳೊಳ್ ಅನುಕಂಪ ತೋರುತ್ತ 
ಕಾಯಕದ ಪರಿ ಪೂರ್ಣ ಸಾಕಾರ ಶಿವ ಸಿದ್ದ . 

ಬಾಲ್ಯದಲ್ಲಿಯೆ ತಾಯಿ ಕೊಟ್ಟ ಮೊಸರನ್ನವನು 
ಶಿವನಿಗರ್ಪಿಸಲೋಗಿ ವಿರಹ ವಿಹ್ವಲನಾಗಿ 
ಪರಿಪರಿಯ ರೀತಿಯಲ್ಲಿ ಪರಿತಪಿಸಿ ಶ್ರೀಶೈಲ 
ಗಿರಿಶಿಖರ ತಾನೇರಿ ರುದ್ರಗಮ್ಮರಿಗೈದು 
ವರ ಮಲ್ಲಿಕಾರ್ಜುನನ ದರ್ಶನವ ತಾ ಪಡೆದ 
ಶಿವ ಸಿದ್ದರಾಮಯ್ಯ ನಿನಗಿದೋ ಶರಣೆಂದೆ 

ಸಿದ್ದಗಂಗಾ 


18 


సంబందరిలయ 


ದೇಶದ ತುಂಬ ಗೊಂದಲಮಯವಾದ ವಾತಾವರಣ ಕವಿದಿದೆ. ಒಂದು ಕಡೆ 
ಕಾರ್ಮಿಕವರ್ಗದವರ ಅತೃಪ್ತಿಯ ಕೂಗು ಮತ್ತೊಂದು ಕಡೆ ವರ್ಣ, ವರ್ಗ, ಜಾತಿ 
ಮುಂತಾದ ಅಂತರಗಳ ವೈಪರೀತಿ, ವಿದ್ಯಾರ್ಥಿಗಳ ಮುಷ್ಕರ, ನಿರುದ್ಯೋಗಿಗಳ 
ಕೂಗಾಟ, ಅಧಿಕಾರಿಗಳ ಸುಲಿಗೆಯ ವ್ಯಾಪರದ ಸಂಚು, ನಾಯಕರ ಸ್ಥಾನಭದ್ರತೆಯ 
ಸದವಕಾಶ ಕುರಿತಹೋರಾಟ. ಹೀಗಾಗಿ ಎಲ್ಲೆಲ್ಲಿಯ ಆಕ್ರಮ ವ್ಯವಹಾರ, ಅನೀತಿ 
ಯುತ ಬಾಳೆ , ಕರ್ತವ್ಯಲೋಪ, ಅಪ್ರಾಮಾಣಿಕತೆ, ಕೊಲೆ- ಸುಲಿಗೆಯಿಂದಾಗಿ ಜನ 
ಜೀವನ ಅಸ್ತವ್ಯಸ್ತವಾಗಿದೆ. ನೆಮ್ಮದಿಯ ಬಾಳಿಗೆ ಭಂಗ ಬಂದು ಅಶಾಂತಿ ತಾಂಡವ 
ನಾಡುತ್ತಿದೆ ಯೋಜನೆಗಳಿಗೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತಿದ್ದರೂ ನಿರೀಕ್ಷಿತ 
ವಾದ ದೇಶದ ಅಭಿವೃದ್ದಿ ಕನಸಿನ ಗಂಟಾಗಿದೆ. ಕಡಿಮೆಯಾಗಬೇಕಾಗಿದ್ದ ಸಮಸ್ಯೆ 
ಗಳು ದಿನೇದಿನೇ ಆಧಿಕಗೊಂಡು ಭರತಖಂಡದ ಭವಿಷ್ಯ ತೂಗುಯ್ಯಾಲೆಯಾಡುತ್ತಿದೆ. 
ನಮ್ಮ ದೇಶದ ಆಂತರಿಕ ಸಮಸ್ಯೆಗಳ ಜೊತೆಗೆ ನೆರೆರಾಷ್ಟ್ರಗಳು ಯುದ್ಧ ಸನ್ನದ್ಧತೆಯ 
ಸಂಚು ನಿಜವಾದ ದೇಶಪ್ರೇಮಗಳಿಗೆ ಕಳವಳವನ್ನುಂಟು ಮಾಡಿದೆ. ಸಾಧುಸಂತರು , 
ಬುದ್ದಿಜೀವಿಗಳು, ಜ್ಞಾನಿಗಳು , ತತ್ವಜ್ಞಾನಿಗಳು ನಿರಂತರ ಚಿಂತನಶೀಲರಾಗಿದ್ದಾರೆ, 
ಮೂರನೆಯ ಮಹಾಯುದ್ಧದ ವಿಷಗಾಳಿಯ ಅಂಕುರದ ಸುಳಿವು ತಲೆದೋರುತ್ತಿರುವ 
ಸದ್ಯದ ಪರಿಸ್ಥಿತಿಯಲ್ಲಿ ಜಗತ್ತಿನ ಶಾಂತಿದೂತರು ಭಾರತದ ಧರ್ಮಪರಂಪರೆಯ ಕಡೆ 
ಕೈದೋರುತ್ತಿದ್ದಾರೆ. ಹೀಗಿರುವಾಗ ಭಾರತೀಯರಾದ ನಾವು ನೈಜವಾದ ಭಾರತೀ 
ಯತೆಯನ್ನು ಉಳಿಸಿಕೊಳ್ಳಬೇಕು, ಆ ಬಗೆಗೆ ಕರ್ತವ್ಯಶೀಲರಾಗಬೇಕು, ಈ ವಿಷಮ 
ಪರಿಸ್ಥಿತಿಗೆ ಪರಿಹಾರ ಅಣುಬಾಂಬುಗಳಲ್ಲ, ಅದಕ್ಕೆ ಪರಿಹಾರವಾಗಬಲ್ಲ ಮಹಾಸ್ತ್ರ 
ಶಾಂತಿಸಂದೇಶ ; ಹಾಗೂ ಧರ್ಮಸಂದೇಶ, ಇಡೀ ವಿಶ್ವಮಾನವ ಪ್ರೇಮ ಮತ್ತು 
ಮಾನವ ಕಲ್ಯಾಣವನ್ನು ಬೋಧಿಸುವ ಬಸವಸಂದೇಶ, ವ್ಯಕ್ತಿಯ , ಸಮಾಜದ, ದೇಶದ 
ಹಾಗೂ ವಿಶ್ವದ ಎಲ್ಲ ವಿಧ ಸಮಸ್ಯೆಗಳ ಪರಿಹಾರವು ಭಗವಾನ್ ಬಸವಣ್ಣನವರ 
ತತ್ವಾನುಷ್ಠಾನದಿಂದ ಸಾಧ್ಯವಾಗುವುದರಲ್ಲಿ ಯಾರೂ ಅನುಮಾನಪಡಬೇಕಾಗಿಲ್ಲ. 
ಬಸವಣ್ಣನವರ ತತ್ವಗಳು ವರ್ಣರಹಿತ ವರ್ಗರಹಿತ, ಶೋಷಣರಹಿತ ಸಮಾಜ 
ರಚನೆಗೆ ಪ್ರಚಂಡ ಪ್ರೇರಣೆ, ಪ್ರಬೋದನೆಯನ್ನು ಒದಗಿಸಿ ವಿಶ್ವಶಾಂತಿಗೆ ಸಾಧಕ 
ವಾಗುವುದೆಂಬ ಭರವಸೆಯನ್ನು ಹೊಂದಬಹುದಾಗಿದೆ 
ಏಪ್ರಿಲ್ 1981 


ಲೇಖಾಂಕ - ೭ 


ಮುಂದುವರಿದ ಲೇಖನ 


ಮರ್ತ್ಯಲೋಕದ ಮಹಾಬೆಳಗು ಉದ್ದಾನಯತೀಶ. 

- ಚನ್ನಪ್ಪ ಎರೇಸೀಮೆ 


ಶಿವಯೋಗ ಸಾಧನೆಯಲ್ಲಿ ಉದ್ದಾನಶಿವಯೋಗಿಗಳು : 

ಉದ್ದಾನಶಿವಯೋಗಿಗಳು ಶಿವಯೋಗಸಾಧನೆಯಲ್ಲಿ ಬಹು ಮೇಲ್ಮಟ್ಟದಲ್ಲಿದ್ದರು. 
ಹುಟ್ಟು ಯೋಗಪುರುಷರೇ ಆಗಿದ್ದರು. ಯೋಗದಲ್ಲಿ ಇವರ ಮಟ್ಟವನ್ನು ಮುಟ್ಟಿದ 
ಶಿವಯೋಗಿಗಳು ವಿರಳ . ತತ್ಪಲವಾಗಿ ಅವರು ಪ್ರತ್ಯಕ್ಷ ಶಿವಸ್ವರೂಪರೇ ಆಗಿದ್ದರು, 
ಶಿವಶಕ್ತಿ ಅವರಲ್ಲಿ ವಿಶೇಷ ರೀತಿಯಲ್ಲಿ ವಿಚಾರ ಮಾತ್ರದಿಂದಲೇ ಒಡಮೂಡಿತ್ತಾಗಿ 
ಪರುಷಶಕ್ತಿ ಅವರಿಗೆ ಕೈಗೂಡಿತ್ತು . ಇಚ್ಛಾಮಾತ್ರದಿಂದಲೇ ಮಠದ ಕಾರಗಳು 
ಬೃಹರ್ತ್ಪಮಾಣದಲ್ಲಿ ಸಾಗುತ್ತಿದ್ದವು. ಈ ಶಿವಯೋಗಾಭ್ಯಾಸಕ್ಕೆ ಚಿತ್ರ ವೃತ್ತಿ 
ನಿರೋಧಕ್ಕೆ ಅವರು ಪ್ರವೇಶ ಮಾಡುತ್ತಿದ್ದ ಗುಹೆಗಳು ಎರಡು. ಒಂದು ಬೆಟ್ಟದ 
ಮೇಲಿರುವ ಜಂಗಮ ಪಾದತೀರ್ಥವಿರುವ ಸಿದ್ದಗಂಗಾ ಅಮ್ಮನವರ ಗವಿ. ಎರಡು 
ನೆಯದು ರಾಮಲಿಂಗೇಶ್ವರ ಬೆಟ್ಟ (ರಾಮಗಿರಿ) ದಲ್ಲಿರುವ ದೊಡ್ಡಸಿದ್ದ ಸ್ಪನ ಗವಿ . 
ಸಿದ್ದಗಂಗಾ ಬೆಟ್ಟದ ಮೇಲಿರುವ ಗವಿಯಲ್ಲಂತೂ ಆಗಾಗ ಪ್ರವೇಶಮಾಡಿ ಅನೇಕ 
ಘಂಟೆಗಳ ಕಾಲ ಕುಳಿತು ಹೊರಗೆ ಬರುತ್ತಿದ್ದರು, ಅವರು ಗವಿಯನ್ನು ಪ್ರವೇಶ 
ಮಾಡಿದ ಮೇಲೆ ಹೊರಗೆ ಬರುವವರೆಗೆ ಅತ್ತ ಯಾರು ಸುಳಿಯುತ್ತಿರಲಿಲ್ಲ. ಅಲ್ಲಿ 
ಅವರ ಸಾಧನೆ ಸಿದ್ದಿ ಗಳನ್ನು ಹೇಗೆ ಪಡೆಯುತ್ತಿದ್ದರೆಂಬ ವಿವರಗಳು ಮಾತ್ರ ಯಾ . 
ರಿಗೂ ಗೊತ್ತಾಗುತ್ತಿರಲಿಲ್ಲ. ಆಮೇಲೆ ಇವರು ಗಾಢವಾದ ಯಾವುದೇ ವಿಷಯ 
ಕುರಿತು ಯೋಚಿಸುವಾಗ ಈ ಗವಿಯ ಹೊರಭಾಗದಲ್ಲಿರುವ ಒಂದು ಕಲ್ಲುಬಂಡೆಯ 
ಮೇಲೆ ಕುಳಿತುಕೊಂಡು ಬಿಡುತ್ತಿದ್ದರಂತೆ 21, ಈ ಕಲ್ಲುಬಂಡೆಯ ಸ್ಥಾನ ಅವರ 


21 ) ಈ ಕಲ್ಲು ಬಂಡೆ ಯಾವುದೆಂದು ಈಗ ಗೊತ್ತಾಗುತ್ತಿಲ್ಲ, ಕೂರೋದಯವಾದೊಡನೆ 
ಈ ಬಂಡೆಯ ಮೇಲೆ ಪ್ರಥಮತಃ ಸೂರ್ಯಕಿರಣಗಳು ಬೀಳುತ್ತಿದ್ದನೆಂದೂ ಅದು ಅವರಿಗೆ 
ಪರುಷಗಟ್ಟಯ ಸದೃಶವಾಗಿತ್ತೆಂದೂ ಸಾಮಾನ್ಯವಾಗಿ ಈಗ ತಿಳಿಯಲಾಗುತ್ತದೆ. ಶ್ರೀ ಮಠದ 
ದಾಸೋಹಕ್ಕೆ ಹಣ ಕಾಶಿನ, ಪಡಿ ಪದಾರ್ಥಗಳ ಕೊರತೆಯಾದುದು ಅನುಭವಕ್ಕೆ ಬಂದರೆ ಈ 
ಕಲ್ಲು ಬಂಡೆಯಮೇಲೆ ಹೋಗಿಕುಳಿತು ಬಿಟ್ಟರೆ ಕೊರತೆಯಾಗಿದ್ದ ವಸ್ತುಗಳು ತ ವಾಗಿಯೇ 
ಬಂದು ಭಕ್ತರಮೂಲಕ ದಾಸೋಹಕ್ಕೆ ಸಂದಾಯವಾಗುತ್ತಿದ್ದುವೆಂದೂ ಉದ್ದಾನ ಸ್ವಾಮಿಗಳ 
ನರನ್ನು ಅತ್ಯಂತ ಸಮೀಪದಲ್ಲಿ ಕಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಈಗ ಹಾಲಿ ಇರುವ 
ಕರ್ನಕುಪ್ಪೆ ಛೇಲ್ಮನ್ ರೇವಣ್ಣ ನವರು ನನಗೆ ತಿಳಿಸಿದರು . ..! 


ಏಪ್ರಿಲ್ 1981 


11 


ಯೋಚನೆ ಯೋಜನೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುತ್ತಿತ್ತೆಂದು ತಿಳಿದು 
ಬರುತ್ತದೆ. ಆ ಕಲ್ಲುಬಂಡೆಯ ಮೇಲೆ ಅವರು ಹೋಗಿ ಕುಳಿತರೆ ಅವರ ಸನಿಹಕ್ಕೆ ದ 
ಯಾರೂ ಹೋಗುತ್ತಿರಲಿಲ್ಲವಂತೆ. ಅಲ್ಲಿ ಅವರೊಬ್ಬರೇ ಹೋಗಬೇಕು. ಕ್ಷೇತ್ರಾ . 
ಧಿಪತಿಯಾದ ಸಿದ್ಧಲಿಂಗೇಶ್ವರರು ಇವರೊಡನೆ ಪ್ರತ್ಯಕ್ಷ ಮಾತನಾಡುತ್ತಿದ್ದರೆಂದೇ 
ಇಂದಿಗೂ ಜನರ ಗ್ರಹಿಕೆ, ವಿಶೇಷ ಸಂದರ್ಭಗಳಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿಯ 
ಹತ್ತಿರ ಉದ್ದಾನ ಶಿವಯೋಗಿಗಳು ಹೋಗಿ ಕುಳಿತುಬಂದ ನಂತರವೇ ಮುಂದಿನ 
ಕಾರ್ಯಾರಂಭದ ವಿಷಯದಲ್ಲಿ ತೀರ್ಮಾನ ಕೈಗೊಳ್ಳುತ್ತಿದ್ದರು, ಅಲ್ಲಿ ಅವರಿಗೆ 
ಸಿದ್ಧಲಿಂಗೇಶ್ವರರು ಹೇಗೆ ಸೂಚಿಸುತ್ತಿದ್ದರೋ ಇವರು ಹೇಗೆ ತಿಳಿದುಕೊಳ್ಳುತ್ತಿದ್ದರೋ 
ಎರಡೂ ರಹಸ್ಯವಾದವುಗಳೇ , 

ಇವರ ಯೋಗಸಿದ್ಧಿಗೆ ಕಾರಣವಾಗುತ್ತಿದ್ದ ಇನ್ನೊಂದು ಗವಿ ದೊಡ್ಡ. 
ಸಿದ್ದಪ್ಪನ ಗವಿ ಮಠದಿಂದ ಸುಮಾರು 2 - 2 ಮೈಲು ದೂರದಲ್ಲಿ ರಾಮಲಿಂಗನ 
ಬೆಟ್ಟದ ಮಧ್ಯದಲ್ಲಿ ಇದೆ. ಇಲ್ಲಿಗೆ ಆಗಾಗ ಒಬ್ಬರೇ ಹೋಗುತ್ತಿದ್ದರು, ದುರ್ಗಮ 
ವಾದ ಅರಣ್ಯ ಮಧ್ಯದಲ್ಲಿರುವ ಈ ಗವಿಗೆ ರಾತ್ರಿ ಹಗಲು ಎನ್ನದೆ ತಮಗೆ ಇಚ್ಛೆ 
ಬಂದಾಗಲೆಲ್ಲ ಹೋಗುತ್ತಿದ್ದರು. ಅನೇಕ ಸಲ ಅಮಾವಾಸ್ಯೆಯ ಕಗ್ಗತ್ತಲೆಯಲ್ಲಿ 
ಒಬ್ಬರೇ ಹೋಗುತ್ತಿದ್ದರು. ಹಗಲು ಪ್ರವೇಶಮಾಡಲು ಅವಶ್ಯಕವಾದ ಗವಿಯಲ್ಲಿ 
ರಾತ್ರಿಯ ಕಾವಳದಲ್ಲಿ ಒಬ್ಬರೆ ಹೇಗೆ ಪ್ರವೇಶ ಮಾಡುತ್ತಿದ್ದರೆಂಬುದನ್ನು ಈಗ 
ಅವನ್ನು ಪ್ರತ್ಯಕ್ಷ ಕಂಡವರು ಊಹಿಸುವುದು ಕಷ್ಟವೆನಿಸುತ್ತದೆ. ಮಠದಿಂದ ಶ್ರೀಗಳ 
ವರು ಒಬ್ಬರೇ ಹೊರಟು ಬಂದರೆಂದು ತಿಳಿದ ಪಕ್ಕದ ಹಳ್ಳಿಯವರು ಪಂಜು ಲಾಟೀ 
ನುಗಳ ಬೆಳಕನ್ನುಂಟುಮಾಡಿಕೊಂಡು ಬಂದರೆ ಅವರನ್ನೆಲ್ಲ ಹಿಂದಕ್ಕೆ ಕಳುಹಿಸಿಬಿಡು 
ಶಿದ್ದರು ಶ್ರೀಗಳವರು ಬೆಟ್ಟವನ್ನು ಏರುತ್ತ ಹೊರಟರೆಂದರೆ ಅವರ ಮುಂಭಾಗದಲ್ಲಿ 
ಎರಡು ಪಂಜುಗಳು ಮುಂದೆ ಮುಂದೆ ಹೋಗುತ್ತಿದುದ್ದನ್ನು ಕಂಡವರು ಆ ಹಳ್ಳಿ 
ಯಲ್ಲಿ ಇದ್ದಾರೆ, 22 

ಅಷ್ಟ ಸಿದ್ಧಿ ಗಳನ್ನು ಶಿವಯೋಗಿಗಳು ಪಡೆದಿದ್ದರೆಂಬುದಕ್ಕೆ ಇದು ಪ್ರತ್ಯಕ್ಷ 
ನಿದರ್ಶನ, ಹೊರಟು ಹೋಗಿ ಚಿಕ್ಕಸಿದ್ದ ಸ್ಪನ ಗವಿಯ ಮುಂದುಗಡೆ ಹಾಯ್ದು , 


2) ನಾವು ಈ ಗವಿಯಿರುವ ಸ್ಥಳದ ತಳಭಾಗದಲ್ಲಿರುವ ಹಳ್ಳಿಯವರ ನೆರವಿನಿಂದ ಅದನ್ನು 
ನೋಡಿ ಭಾವಚಿತ್ರಗಳನ್ನು ತೆಗೆದುಕೊಂಡು ಬರಬೇಕೆಂದು ಹೋದೆವು, ಹಿಂದೆ ಉಾನ 
ಇಮಿಗಳವರು ಗವಿಯನ್ನು ಪ್ರವೇಶಿಸಲು ಬರುವಾಗ ಅವರ ನೆರವಿಗೆಂದು ಸಿದ್ಧವಾಗಿ ಬರರಿ 
ದ್ದ ಆದಿಕರ್ನಾಟಕ ವೈಧ್ಯರೊಬ್ಬರು ಈಗಲೂ ನಮಗೆ ದಾರಿ ತೋರಿಸಲು ಬಂದರು 
ವರು ನಮ್ಮನ್ನು ಕರೆದೊಯು ಗವಿಯನ್ನು ತೋರಿ$ ಉದ್ಧಾನ ಸ್ವಾಮಿಗಳು ಇಲ್ಲಿಗೆ ಬರು 
ದ್ದಾಗ ನಡೆಯುತ್ತಿದ್ದ ಅದ್ಭುತ ಘಟನೆ ಇನ್ನು ಕಥೆ ಮಾಡಿ ವಿವರಿಸಿದರು . ಆಗಿನ ಆ 
Aವೇಶಗಳನ್ನು ನೆನೆಸಿಕೊಂಡರೆ ಈಗಲೂ ಮೈ ನವಿರೇಳುತ್ತಿದೆ. ಎಂದು ತನ್ನ ನವಿರೆದ್ದ 

ಸಿದ್ದಗಂಗಾ 


ಅಲ್ಲಿಂದ ಒಂದು ಫರ್ಲಾಂಗ್ ದೂರದಲ್ಲಿರುವ ದೊಡ್ಡಸಿದ್ದಪ್ಪನ ಗವಿಯ ಹೊರಭಾಗ 
ಇಲ್ಲಿರುವ ಒಂದು ಚಿಕ್ಕ ಕಲ್ಯಾಣಿಯಲ್ಲಿ ಮುಖಮಾರ್ಜನೆ ಮಾಡಿಕೊಂಡು ಅತ್ಯಂತ 
ಗಂಭೀರವಾದ ದೊಡ್ಡಸಿದ್ದಪ್ಪನ ಗವಿಯನ್ನು ಪ್ರವೇಶಿಸುತ್ತಿದ್ದರು. 23 ಅಲ್ಲಿ ಇಟ್ಟೆ 
ಬಂದಷ್ಟು ಸಮಯ ಕುಳಿತು ಬರುತ್ತಿದ್ದರು, ಅವರ ಅಲ್ಲಿನ ಸಾಧನೆ ಸಿದ್ಧಿಗಳೇನೆಂಬುದು 
ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಯಾರಾದರೂ ಒಳಗೆ ತಾವು ಏನು ಮಾಡಿ 
ಬಂದಿರಿ ' ಎಂದು ಕೇಳಿದರೆ ಶ್ರೀಗಳವರು ನಗುತ್ತ ಅಲ್ಲಿ ನಮ್ಮವರು ಇದ್ದಾರೆ. 
ಮಾತನಾಡಿಕೊಂಡು ಬರುತ್ತೇನೆ' ಎಂದುಬಿಡುತ್ತಿದ್ದರು ( ನಮಗೂ ಅವರನ್ನು 
ತೋರಿಸುತ್ತೀರಾ ? ' ಎಂದರೆ ಅವರೆಲ್ಲ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ' ಎಂದು 
ಅಂದುಬಿಡುತ್ತಿದ್ದರಂತೆ , ನಗು ನಗುತ್ತ , ನಿಜವಾಗಿಯೂ ಶ್ರೀಗಳವರ ವರ್ತನೆಗಳಲ್ಲಿ 
ಇದೊಂದುರೋಮಾಂಚಕಾರಿಯಾದ ನಡೆ, ಹಗಲು ಹೊತ್ತು ಹೋಗಲಿ, ರಾತ್ರಿಯ 
ಹೊತ್ತು ಒಬ್ಬರೇ ಹೋಗುವುದೆಂದರೇನು ? ಆ ಗಂಭೀರ ಗವಿಯಲ್ಲಿ ಹಾವೇನೋ , 
ಚೇಳೇನೋ , ಹಿಂಸ ಪಶುಪಕ್ಷಿಗಳೇನು ಹೊಕ್ಕಿರುವುವೋ ಎಂದು ನಮಗೆ ಭಯ . 
ಆದರೆ ಶ್ರೀಗಳವರಿಗೋ ಅದೇತರ ಭಯವೂ ಇಲ್ಲ ಶಿವಯೋಗದಲ್ಲಿ ಒಂದು ಹಂತ 
ಕ್ಕೇರಿದಮೇಲೆಮೃಬಾಧಾ ನಿವಾರಣೆ ಯಾವುದೆಂದು ಯೋಗಶಾಸ್ತ್ರದ ವಿವರಣೆ. 
ಈ ವಿಷಯವನ್ನು ಹಿಂದೆಯೇ ಸ್ಕೂಲವಾಗಿ ಹೇಳಿದೆ. ಈ ಸಿದ್ದಿಯ: ಉದ್ಯಾನ 
ಸ್ವಾಮಿಗಳವರಿಗೆ ಅವರು ಇನ್ನೂ ಪೂರ್ವಾಶ್ರಮ ಸ್ಥಿತಿಯಲ್ಲೇ ಉಂಟಾಗಿತ್ತೆಂದು 
ಅನೇಕರ ಹೇಳಿಕೆ, ಶಿವಯೋಗಿಗಳವರ ಧೈರ್ಯ, ಸೈರ್ಯ ನಿರ್ಭಯಾದಿಗಳು 
ಅವರು 'ಏರಿದ ಶಿವಯೋಗದ ಫಲವಾಗಿ ಲೋಕಕ್ಕೆ ಪವಾಡಗಳಾಗಿ ಕಾಣುತ್ತಿದ್ದವು, 24 
ಹೀಗೆ ಬಾಲ್ಯದಿಂದಲೂ ಇವರ ಜೀವನವೆಲ್ಲವೂ ಲೋಕ ಸಾಮಾನ್ಯ ವ್ಯವಹಾ. 
ರಕ್ಕಿಂತ ಭಿನ್ನವಾಗಿಯೇ ಇದ್ದು ಇವರೊಬ್ಬ ಅತ್ಯದ್ಭುತ ಚೇತನದ, ಅಘಟಿತ ಘಟನಾ 
ಸಾಮರ್ಥದ ಮಹಾ ವ್ಯಕ್ತಿಗಳಾಗಿ ಕಾಣುತ್ತಿದ್ದರು, ಕೆಲವು ಇವರ ಜೀವನದಲ್ಲಿ 
ನಡೆಯಿತೆನ್ನಲಾದ ಅದ್ಭುತ ಪ್ರಸಂಗಗಳನ್ನು ಮುಂದಿನ ಪುಟದಲ್ಲಿ ನೋಡಬಹುದು 


ಮೈ ಯನ್ನು ತೋರಿಸಿದರು . ನಾವು ಗ ವಿ ಯ ಸಮೀಪಕ್ಕೆ ಹೋಗಿನೋಡಿದಾಗ ನನಗೆ 
ಒಳಗೆ ಹೋಗಲು ಭಯವಾಯಿತು ನಾಲೈದು ಜನಗಳು ಒಬ್ಬರಿಗೊಬ್ಬರು ಟಚ್ ೯ , 
ಲಾಟೀನುಹಿಡಿದುಕೊಂಡು ಧೈಯ್ಯದ ಮಾತನಾಡಿಕೊಂಡು ಒಳಗೆದೆವು ಕಡೆದ ಕಲ್ಲಿನ 
' ಬಾಗಿಲುವಾಡದ ಆ ಗವಿಯನ್ನು ಮೊದಲು ಸ್ವಲ್ಪ ದೂರ, ತೆವಳಿಕೊಂಡು ಹೋಗಬೇಕು, 
ಅಲ್ಲಿ ಒಂದು ಬಾಗಿಲು ಅದನ್ನು ದಾಟಿದೊಡನೆಯೇ ಬಸವ; ಅದರ ಮುಂದೆ ಇನ್ನೊಂದು 
ಕಡೆದ ಬಾಗಿಲು; ಅದನ್ನೂ ದಾಟಿದಮೇಲೆಶಿವಲಿಂಗ, ಅದರ ಸುಳ್ಳಲೂ ನಿಶಾ , ಬೈ ಟು , 
ಇದೊಂದು ಗಂಭೀರ ದೃಶ್ಯ , ಇಲ್ಲಿಯೇ ಇರುವ ಒಂದು ಸ್ಥಳದಲ್ಲಿ ಶಿವಯೋಗಿಗಳು ಗಂ ೬ 
ಗಟ್ಟಲೆ, ದಿನಗಟ್ಟಲೆ, ಕುಳಿತುಬಿಡುತ್ತಿದ್ದರು. 
23 ) ಎಂದೂ ಭತ್ತದ ಈ ಚಿಲುಮೆಗೆ ಈಗಲೂ ದೊಡ್ಡ ಸ್ವಾಮಿಗಳ ಹೋಂಡ ಎನ್ನುತ್ತಾರೆ. 
ಈ ಹೆಸರು ಹೇಗೆ ಬಂತೆಂಬುದು ಗೊತ್ತಾಗುತ್ತಿಲ್ಲ, 
ಏಪ್ರಿಲ್ 1981 

13 


- ಈ ಪೂರ್ವದಲ್ಲಿ ಇವರು ಸಿದ್ಧಲಿಂಗೇಶ್ವರರೊಡನೆ ಮಾತನಾಡತ್ತಿದ್ದರೆಂದು 
ಹೇಳಿದೆಯಷ್ಟೆ ಇದಕ್ಕೊಂದು ಪ್ರಸಂಗ ನಡೆದುದನ್ನು ಈ ಸಮಯದಲ್ಲಿ ಜ್ಞಾಪಿಸ 
ಬಹುಗು ತನ್ನ ಉತ್ತರಾಧಿಕಾರಿಗಳನ್ನಾಗಿ ಈಗಿನ ಶ್ರೀ ಶಿವಕುಮಾರ ಸ್ವಾಮಿಗ 
ಳನ್ನಾಗಿಸುವ ಪೂರ್ವದಲ್ಲಿ ' ಮರುಳಾರಾಧ್ಯ ' ಎಂಬುವರನ್ನು ಆರಿಸಿಕೊಂಡಿದ್ದರು. 
ಅವರ , ತೀವ್ರ ಅನಾರೋಗ್ಯದಿಂದ ಮರಣೋನ್ಮುಖರಾದರು. ಸಾವು ಬದುಕುಗಳೊ 
- ನೆಡ ಸೆಣೆಸುವ ಸಮಯ. ಉದ್ದಾನ ಶಿವಯೋಗಿಗಳು ಹೊಯಾಟಕ್ಕೆ ಒಳಗಾದರು.25 

ಈ ಸಮಯದಲ್ಲಿ ಉದಾ ನ ಶಿವಯೋಗಿಗಳು ಸಿದ್ಧಲಿಂಗೇಶ್ವರರ ದ ಶ ೯ ನ ಕ್ಕೆ 
ಹೊರಟರು 26 ಆಗಿನ ಅವರ ಮುಖಮುದ್ರೆ ವಿಲಕ್ಷಣವಾಗಿತ್ತು . ಅವರು ಈ 
ಲೋಕದಲ್ಲಿ ವ್ಯವಹರಿಸುವವರಂತೆಯೇ ಕಾಣುತ್ತಿರಲಿಲ್ಲ. ಉದ್ವೇಗ, ಅವೇಗಗಳಿಂದ 
ಕೂಡಿದ ಮುಖ ಮುದ್ರೆಯ ಆಗಿನ ಅವರೊಡನೆ ಮಾತನಾಡುವ ಧೈರ್ಯ ಯಾ 
ರಿಗೂ ಇರಲಿಲ್ಲ. ಆ ವು ಗೆ ಗ ಳ ನ್ನು ಪಾ ದ ದ ಲ್ಲಿ ನೆಟ್ಟಿಕೊಂಡು ವೇಗ 
ವೇಗವಾಗಿ ಬೆಟ್ಟದ ಮೆಟ್ಟಲನೇರಲು ತೆರಳುತ್ತಿದ್ದರು. ಬೆಟ್ಟದ ಮೆಟ್ಟಲಿನ ಸಖಾ. 
ಸಕ್ಕೆ ಹೋಗುತ್ತಿದಂತೆ ಥಟ್ಟನೆ ನಿಂತರು. ಏನನ್ನೊ ಅವಲೋಕಿಸುವವರಂತೆ ನಿಂತು 
- ಇಲಿ ಬಿಡು.......... ಏನು ? ಬೇಡವೆ ? ಏಕೆ ಬೇಡ ? ಇದ್ದರೇನು? ...... 
ಹೋ !, ಹೋ ! ಒಯ್ಯಲೇಬೇಕೆ ? ಹಾಗಾದರೆ ತೆಗೆದುಕೊಂಡು ಹೋಗು, 
ತೆಗೆದುಕೊಂಡು ಹೋಗಲೇ ಬೇಕೆಂದರೆ ತಡೆಯಲು ನಾನಾರು ? ಹೂಂ ... ಹೋಗು 


24) ಶಿವಯೋಗಿಗಳು ಪವಾಡ ನನ್ನು ಮೆರೆದು ಲೋಕ ಜೀವನದಲ್ಲಿ ಅದತ ಪ್ರದರ್ಶನ 
ಮಾಡಬೇಕೆಂಬ ಮನೋಭಾವದವರೇನೂ ಅಲ್ಲ . ಆದರೆ ಆ ವ ರ ಜೀವನದುದ್ದಕ್ಕೂ ಆ 
ಘಟನೆಗಳು ಲೋಕಕ್ಕೆ ಕಾಣಿಸಿಕೊಳ್ಳುತಿದ್ದವು. ಯಾರಾದರೂ ತಮ್ಮ ಯಾವುದೇ ಕರ್ತವ್ಯದ 
ಬಗೆಗೆ ಅಪ್ಪಣೆ ಕೇಳಲು ಹೋದರೆ ಬೇಡವೆಂದರೆ ಬೇಡ ಆಗಲಿ ಎಂದರೆ ಎಲ್ಲವೂ ಹೂ 
ಸರವನ್ನೆ ತಿದಷ್ಟು ಸುಗಮ , ಶ್ರೀ ಗಳವರು ಅಶ್ವ ಹೃದಯವನ್ನು ಬಲ್ಲವರಾಗಿದ್ದರೆಂದು ಎಷ್ಟೋ 
ಜನ ಹೇಳುತ್ತಾರೆ. ಅವರು ತಾವು ಏರುವ ಪಂಚ ಕಲ್ಯಾಣಿ ಕುದುರೆಯನ್ನೇರಿದ ಮೇಲೆ, 
ಏರುವ ಪೂರ್ವದಲ್ಲಿಯೇ ಅದರ ಚರ್ಯೆಯನ್ನು ಕಂಡೊಡನೆ ಕಾರ್ಯದ ಫಲಾಫಲಗಳನ್ನು 
ಹೇಳಿ ಬಿಡುತ್ತಿರು. ಕಾರ್ಯ ವಿಫ೬ ವೆಂಬ ಚರ್ಯೆಯನ್ನು ಕುದುರೆಯು ತೋರಿಸಿದರೆ 
ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಬಿಡುತ್ತಿದ್ದರು, 
25 ) ಈ ಘಟನೆ ನಡೆದುದುದು: 16 1 .. 193 ನೆಯ ಇಸವಿಯಂದು 
26 ) ಇ೦ಥ ಸಂದಿಗ್ಧ ಸ ರಿ ೭ ತಿ ಯ ಲ್ಲಿ ಶಿವಯೋಗೀಶ್ವರರು ಬೆ ೬ ದ ಮೇಲೆ ರಿ 
ಓದ್ಧಲಿಂಗೇಶ್ವರರ ದರ್ಶನ ತೆಗೆದುಕೊಂಡು ಬರುವ ಸದ್ದ , ಅಲ್ಲಿ ಹೋಗಿ ಕೆಲಹೊತ್ತು 
-- ಅಮ್ಮನವರ ಗವಿಯನ್ನು ಪ್ರವೇಶಿಸಿ ಕುಳಿತು ಹೊರಬರುತ್ತಿರು, ೯ ದನ್ನು ಜನಗಳು 
ಸಿದ್ಧಲಿಂಗೇಶ್ವರರೊಡನೆ ಮಾತಾಡಿ ಬಂದರೆಂದು ಭಾವಿಸುತ್ತಿದ್ದರು. ಬಹುಶಃ ಮಾತ 
ನಾಡಿ ಯ ಬರುತ್ತಿರಬಹುದು. ಜನ ಸಾಮಾನ್ಯಕ್ಕೆ ಆ ವಿಷಯ ಅರ್ಥವಾಗುವುದು ಕಷ್ಟ : 

ಆ ಭಾಷೆಯರ್ಥವಾಗುವುದೂ ಕಷ್ಟ . ಆದು ಭಾಷೆಯಲ್ಲದ ಭಾಷೆ ಅರ್ಥವಿಲ್ಲದ ಅರ್ಥ , 
- ವಿಶೇಸ್ವಾರ್ಥ 

ಸಿದ್ದಗಂಗಾ 


. . . . 


. . . 


14 


ಹೋಗು ಆಗಲಿ ! ಹೀಗೆ ಒಬ್ಬರೇ ಗುಡುಗುಟ್ಟಿಬಿಟ್ಟರು. ಇತ್ತ ಮರುಳಾರಾಧ್ಯರು. 
ಲಿಂಗೈಕ್ಯರಾದರು. 7 ಶ್ರೀಗಳವರು ನೇರವಾಗಿ ಸಿದ್ಧಲಿಂಗೇಶ್ವರರ ಸನ್ನಿಧಿಗೆ ಹೋಗಿ ಅನೇಕ 
ಗಂಟೆಗಳ ಕಾಲ ಅಲ್ಲಿ ಒಬ್ಬರೇ ಶಿವಯೋಗ ಸಮಾಧಿಯಲ್ಲಿ ಕುಳಿತರು, ಮುಂದೆ 
ಶ್ರೀ ಮಠದ ಉತ್ತರಾಧಿಕಾರಿಗಳಾರೆಂಬುದು ಚಿತ್ರವನ್ನ ಆಗಲೇ ಕಂಡುಕೊಂಡೇ 
ಬಂದರು, ಆ ಸಮಾಧಿ ಸಿದ್ಧತೆಯಲ್ಲಿ ಅವರ ಕಣ್ಣೆದುರಿಗೆ ನಿಂತವರು ವೀರಾಪುರದ 
* ಶಿವಣ್ಣ ' ಎಂಬುವರು ಆ ಕೂಡಲೆ ತನ್ನ ಅನುಗ್ರಹವನ್ನು ಶಿವಣ್ಣನ ಮೇ ತಿ 
ಸಂಕಲ್ಪ ಮಾತ್ರದಿಂದ ಚಲ್ಲಿದರು. ಆದಿನ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡು 
ತಿದ್ದ ಶಿವಣ್ಣನವರೂ ಉದ್ದಾನ ಶ್ರೀ ಗಳವರ ಪ್ರಬಲ ಸಂಕಲ್ಪದ ಕಟ್ಟಿಗೊಳಗಾಗಿ : 
ಮಠಕ್ಕೆ ಧಾವಿಸಿ ಬಂದರು ಬಂದು ಮರುಳಾರಾಧ್ಯರ ಸಮಾಧಿ ಕ್ರಿಯೆಯಲ್ಲಿ ಭಾಗವಹಿ 
ಸಿದರು ಮಾನಸಿಕವಾಗಿ ಶ್ರೀ ಕ್ಷೇತ್ರದ ಉತ್ತರಾಧಿಕಾರಿಯಾಗಿಬಿಟ್ಟರು.28 ಉದ್ದಾನ 
ಶಿವಯೋಗಿಗಳವರ ಶಿವಯೋಗಶಕ್ತಿಯ ಅದ್ಭುತ ನಿದರ್ಶನಗಳಿಗೆ ಬೇರೆ ಇನ್ನೇನು 
- ಬೇಕು ? ಇಂಥ ರಹಸ್ಯಗಳೇ ನಿರ್ಮಾಯಾನಿಧಿಯಾಗಿದ್ದ ನಿರಂಜನ ಜಗದ್ಗುರು 
ತೋಂಟದ ಸಿದ್ಧಲಿಂಗೇಶ್ವರರೊಡನೆ ಉದ್ದಾನ ಶಿವಯೋಗಿಗಳು ಮಾತನಾಡುತ್ತಿದ್ದ 
ರೆಂದೂ ಅವರ ಅಪ್ಪಣೆಯಾದಂತೆ ವರ್ತಿಸುತ್ತಿದ್ದರೆಂದೂ ಹೇಳುವ ಆಖ್ಯಾಯಿಕೆಗಳಿಗೆ 
ನಿದರ್ಶನಗಳು ವೀರಾಪುರದ ಶಿವಣ್ಣನವರು ಶ್ರೀ ಸಿದ್ದಗಂಗಾ ಕ್ಷೇತ್ರದ ಉತ್ತರಾಧಿ 
ಕಾರಿಗಳಾಗುತ್ತಾರೆಂಬುದು ಯಾರ ಕನಸು ಮನಸ್ಸಿನಲ್ಲೂ ಇರಲಿಲ್ಲ, ಶಿವಣ್ಣನವರಲ್ಲಿ 
ವಿಶೇಷ ಸಲಿಗೆಯೂ ಉದ್ದಾನ ಶಿವಯೋಗಿಗಳವರಿಗೆ ಮೊದಲು ಇರಲಿಲ್ಲ ಆದರೆ 
ಶಿವಣ್ಣನವರು ಉದ್ದಾನ ಶಿವಯೋಗಿಗಳ ಅದ್ಭುತ ಶಿವಯೋಗ ಸಂಸತ್ತಿಗೆ ಮಾರು; 
ಹೋಗಿದ್ದರೆಂದೂ ಅವರನ್ನು ಕಂಡರೆ ಭಯಗೊಂಡು ನಡುಗುತ್ತಿದ್ದರೆಂಬುದಂತೂ ಸತ್ಯ , 
ಶಿವಣ್ಣನವರ ಮಾತಾ ಪಿತೃಗಳಿಗೆ ತಮ್ಮ ಮಗ ಸಿದ್ದಗಂಗಾ ಮಠದ ಉತ್ತರಾಧಿ 
ಕಾರಿಯಾಗುವ ಇಚ್ಛೆ ಇರಲಿಲ್ಲವೆಂಬುದು ಉದ್ದಾನಶಿವಯೋಗಿಗಳವರಿಗೆ ಕರ್ಣಾ 
ಕರ್ಣಿಕೆಯಾಗಿ ತಿಳಿದು ಬಂತು . ಲೋಕ ಲೌಕಿಕರ ಪುತ್ರವಾತ್ಸಲ್ಯ , ಆಸೆ ಆಕಾಂಕ್ಷೆ , 
ಗಳ ಪೂರ್ಣ ಅರಿವಿದ್ದ ಶಿವಯೋಗಿಗಳು ಶಿವಣ್ಣನವರ ತಂದೆ ತಾಯಿಯರನ್ನು ಸ್ವತಃ 
ತಾವೇ ಸಮಾಧಾನ ಪಡಿಸಿಬರಬೇಕೆಂದು ಸುಮಾರು 14 ಮೈಲಿ ದೂರವಿರುವ 
27 ) 16 - 1 - 193 ನೆಯ ದಿವಸ ನಡೆದ ಘಟನೆಯ ವಿಷಯವನ್ನು ತಿಳಿಸಿದವರು 
ಕರ್ನಕುಪ್ಪೆ ಛೇಲ್ಮನ್ ರೇವಣ್ಣನವರು . 
28 ) ಈ ಘಟನೆ ನಡೆಯುವ ಒಂದೆರಡು ತಿಂಗಳ ಪೂರ್ವದಲ್ಲಿ ಶಿವಣ್ಣನವರು ಮಠಕ್ಕೆ 
ಬಂದಿದ್ದರಂತೆ ಆ ದಿನ ಹಳೆಯ ಮಠದಲ್ಲಿ ಹುಡುಗಾಟಿಕೆ ಮಾಡಿ ಉಳಿದವರನ್ನು ವಿನೋದ 
ಗೊಳಿಸಲು ಮರುಳಾರಾಧ್ಯರ ಕಪನಿ ಮತ್ತು ಆವುಗೆಗಳನ್ನು ಮೆಟ್ಟ, ಉಳಿದ ವಿದ್ಯಾರ್ಥಿಗಳನ್ನು 
ಬಡಿ ಬಡಿದು ನಮಸ್ಕಾರ ಮಾಡಿಸಿಕೊಂಡು ನಕ್ಕು ನಗಿ ಒದ್ದರಂತೆ, ಈ ವಿನೋದ ಸಮಯ 
ದಲ್ಲಿ ಪಾಲ್ಗೊಂಡಿದ್ದವರಲ್ಲಿ ಈಗಿನ ಕನಕಪುರ ದೇಗುಲ ಮಠಾಧ್ಯಕ್ಷರಾದ ಮಹಾಲಿಂಗಸ್ವಾನಿತಿ 
ಗಳವರು , ಮರುಳಸಿದ್ಧಯ್ಯನವರೂ ಆಗಿದ್ದಾರೆ. 


NA 


ಏಪ್ರಿಲ್ 1981 


15 


ವೀರಾಪುರಕ್ಕೆ ನಡೆದುಕೊಂಡೇ ಹೋದರಂತೆ. ತಮ್ಮ ಮಗನನ್ನು ಉದ್ದಾನ ಶಿವಯೋಗಿ 
ಗಿಗಳು ತಮ್ಮ ಮಠದ ಉತ್ತರಾಧಿಕಾರಿಗಳನ್ನಾಗಿಮಾಡಿಕೊಂಡರಲ್ಲಾ , ಎಂಬಕೋಶ 
ದಿಂದ ತಂದೆಯವರಾದ ಪಟೇಲ್ ಹೊನ್ನಪ್ಪನವರು ಶಿವಯೋಗಿಗಳು ಬರುತ್ತಾರೆಂಬು 
ದನ್ನು ತಿಳಿದೂ ಕೂಡ ಆ ದಿನ ಮನೆ ಬಿಟ್ಟು ಎಲ್ಲಿಗೋ ಹೊರಟುಹೋಗಿಬಿಟ್ಟರಂತೆ. 
ಶಿವಯೋಗಿಗಳು ಹೋಗಿ ಅವರು ಮನೆಯಲ್ಲಿಲ್ಲದಿರುವುದನ್ನರಿತು ಹಾಗೆಯೇ ನಿಂತ 
ಕಾಲ ಮೇಲೆ ಹಿಂತಿರುಗಿ ಬಿಟ್ಟರು. ಇಡೀ ಊರಿಗೆ ಊರೇ ಶಿವಯೋಗಿಗಳಕೋಧ 
ವನ್ನರ್ಥಮಾಡಿಕೊಂಡು ಪಾದಗಳ ಮೇಲೆ ಬಿದ್ದು ಹೊರಳಾಡಿ ಕೋಪ ಮಾಡಿ 
ಕೊಳ್ಳಬಾರದು, ಶಿವಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ದಯಮಾಡಿಸಬೇಕೆಂದು 
ಕೇಳಿಕೊಂಡಿತು. ಪಟೇಲ್ ಹೊನ್ನಪ್ಪನವರ ಮನೆಯ ಬಳಗವೆಲ್ಲ ದಾರಿಗೆ ಅಡ್ಡ 
ವಾಗಿ ನಿಂತಿತ್ತು . ಆದರೆ ಅಚಲ ನಿರ್ಧಾರದ ಈ ವೀರವಿರಕ್ಕರು ನೊಂದು ಬೆಂದು 
ಯಾರನ್ನು ಲೆಕ್ಕಿಸದೆ ಮಠಕ್ಕೆ ಹೊರಟುಬಂದರು, ಹೊನ್ನಪ್ಪನವರು ತಾವಾಗಿ ಒ೦ದ 
ಭಾಗ್ಯ ಕಳೆದುಕೊಂಡರು, ಶಿವಯೋಗಿಯ ಯಾವ ಕೃಪೆ ಅವರಿಗಾಗಿ ಕಾಯ್ದೆ ತೋ 
ಅದರಿಂದ ವಂಚಿತರಾದರು. ಧೃತಿ, ಕ್ಷಮೆ , ದಾಸೋಹಗುಣ, ಲಿಂಗಭಕ್ತಿಗೆ ಹೆಸರಾ 
ಗಿದ್ದ ಪಟೇಲ್ ಹೊನ್ನಪ್ಪನವರಿಗೆ ಈ ಸಮಯದಲ್ಲಿ ಅಜ್ಞಾನ ತಲೆದೋರಿದ್ದು ದೈವ 
ದುರ್ವಿಪಾಕವೇ ಸರಿ, ಅಂತೂ ಆ ಸಮಯದಲ್ಲಿ ಉದ್ದಾನ ಶಿವಯೋಗಿಗಳ ಕ್ರೋಧ 
ಕೈ ಅವರು ಪಾತ್ರರಾದದ್ದಂತೂ ನಿಶ್ಚಯ , ಉದ್ದಾನ ಶಿವಯೋಗಿಗಳು ಬಂದಾಗ 
ವೀರಾಪುರ ಪಟೇಲರು ಹೀಗೆ ನಡೆದುಕೊಳ್ಳಬಾರದಾಗಿತ್ತೆಂದು ಇಂದಿಗೂ ಶ್ರೀ ಡಾ , 
ಶಿವಕುಮಾರಸ್ವಾಮಿಗಳು ಅನ್ನುತ್ತಿದ್ದಾರೆ. ಈ ಘಟನೆಯಿಂದ ಪಟೇಲ್ ಹೊನ್ನಪ್ಪ 
ನವರಿಗೆ ಕೆಡುಕೇ ಆಯಿತೆಂದು ಬಲ್ಲವರ ವಿವರಣೆ, ಆದರೇನು ಉದ್ದಾನಶಿವಯೋಗಿ 
ಗಳು ಶಿವಣ್ಣನವರನ್ನು ಸ್ವತಃ ಅವರ ಅನುಗ್ರಹದ ಮೇರೆಗೆ ಅವರಿಗೆ ಶ್ರೀ ಶಿವಕುಮಾ 
ರಸ್ವಾಮಿಗಳು ಎಂಬ ನೂತನಾಭಿಧಾನವಿಟ್ಟು ತಾ ॥ 3 - 3 -1930 ರಲ್ಲಿ ಉತ್ತರಾಧಿ 
ಕಾರಿಗಳನ್ನಾಗಿ ವಿಜೃಂಭಣೆಯಿಂದ ಕಾರ ಮಾಡಿ ಮುಗಿಸಿದರು. ಶ್ರೀ ಶಿವಕುಮಾರ 
ಸ್ವಾಮಿಗಳು ವೀರಾಪುರದ ಪಟೇಲ್‌ರ ಬಗೆಗೆ ಅಸಮಾಧಾನ ತಳೆದರು ಉದ್ದಾನ ಶಿವ 
ಯೋಗಿಗಳವರಿಗೆ ಈ ರೀತಿಯಲ್ಲಿ ಅವರು ನಡೆದುಕೊಂಡು ಮನಸ್ಸಿಗೆ ಖೇದಗೊಳಿ 
ಸಿದ್ದು ಬಹು ಸಂಕಟಕ್ಕೀಡುಮಾಡಿತ್ತು . 


- ಶ್ರೀ ಶಿವಕುಮಾರಸ್ವಾಮಿಗಳವರನ್ನು ಸುಂದರ ಮೂರ್ತಿಯನ್ನಾಗಿ 
- ಕಡೆದ ಮಹಾಶಿಲ್ಪಿ : 

ಉದ್ದಾನಶಿವಯೋಗಿಗಳು ತಮ್ಮ ಅಂತಃಕರಣಗ್ರಂಥಿಯನ್ನು ಬಿಚ್ಚಿ ಶಿವಣ್ಣನ 
ವರೆಂಬ ವಟುವನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಶ್ರೀ ಶಿವಕುಮಾರಸ್ವಾಮಿಗಳು 
ಎಂಬ ಹೆಸರಿಟ್ಟು ಮಾಡಿಕೊಂಡ ಮೇಲೆ ಅವರ ಮುಂದಿನ ಕೆಲಸ ತಮ್ಮ ಶಿಷ್ಯರನ್ನು 


16 


ಸಿದ್ದಗಂಗಾ 


( ಸುಂದರಮೂರ್ತಿಯನ್ನಾಗಿ ಕಡೆದು ನಿಲ್ಲಿಸಲು ಸುಮಾರು 11 ವರ್ಷಗಳು ವಿನಿಯೋಗಿ 
ಸಿದರೆನ್ನಬಹುದು. ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಅವರನ್ನು ಅನೇಕ ಅಗ್ನಿ 
ಪರೀಕ್ಷೆಗಳಿಗೊಳಪಡಿಸಿದರು . ಹಲವಾರು ರೀತಿಯಲ್ಲಿ ಪರೀಕ್ಷಿಸಿ ನೋಡಿದರು. ಪುಟ 
ವಿಕ್ಕಿ ಒರಗೆ ಹಚ್ಚಿ ಬಣ್ಣಕ್ಕೆ ತಂದು ಕಡಿದು, ಬಡಿದು ತಿಕ್ಕಿ , ಉಜ್ಜಿ ಲಿಂಗದೇವನ 
ಕಂಠಾಭರಣವನ್ನಾಗಿ ಮಾಡಿದರೆನ್ನ ಬೇಕು, ಒಳಗೊಳಗೆ ತಮ್ಮ ಶಿಷ್ಯರ ಕರ್ತವ್ಯ 
ದಕ್ಷತೆ, ಗಂಭೀರತೆ , ಸರ್ವಜೀವ ದಯಾಪರತೆ, ಪೂಜಾನಿಷ್ಠೆಗಳಿಗೆ ಹಿರಿಹಿರಿ ಹಿಗ್ಗುತ್ತ 
ಹೊರಹೊರಗೆ ಕೋಪ, ಭರ್ತ್ಸನೆಗಳನ್ನು ತೋರ್ಪಡಿಸುತ್ತಿದ್ದರು. ಗುರುವಿನಿಂದಾಗು 
ತಿರುವ ಈ ಮಾನಾಪಮಾನ, ಹಾನಿವೃದ್ದಿಗಳನ್ನು ಸಹಿಸುವ ಶಕ್ತಿ ಇವರಲ್ಲಿ ಎಷ್ಟರ 
ಮಟ್ಟಿಗೆ ಇದೆ ಎಂಬುದನ್ನು ಪರೀಕ್ಷಿಸಲು ಈ ರೀತಿ ಅಗ್ನಿ ಪರೀಕ್ಷೆಗಳನ್ನು ಅವರಿಗೆ ಒಡು 
ತಿದ್ದರು. ಕೈಗೆ ಹಣವನ್ನು ಹೆಚ್ಚಾಗಿಕೊಡುತ್ತಿರಲಿಲ್ಲ, ಆದರೆ ದಾಸೋಹದ ವ್ಯವಸ್ಥೆ 
ಯನ್ನು ಮಾಡಿರೆಂದು ಹೇಳಿಬಿಡುತ್ತಿದ್ದರು, ಕೇವಲ ಬೆಂಗಳೂರಿನಲ್ಲಿ ಬರುವ ಅಲ್ಪ 
ಸ್ವಲ್ಪ ಬಾಡಿಗೆ ಭಕ್ತರಿಂದ ಬರುವ ಅಲ್ಪ ಸ್ವಲ್ಪ ಕಾಣಿಕೆ ಇದರಿಂದ ದಾಸೋಹ ವ್ಯವಸ್ಥೆ 
ಎಷ್ಟೋಸಲ ಶಿವಕುಮಾರಸ್ವಾಮಿಗಳವರಿಗೆ ಅಗ್ನಿ ಪರೀಕ್ಷೆಯಂತಾಗಿತ್ತು . ಆದರೂ 
ಉದ್ದಾನಶಿವಯೋಗಿಗಳವರ ಕೃಪೆಯಿಂದ ಅಪಾರ ಸಾಹಸದಿಂದ ಶಿವಕುಮಾರಸ್ವಾಮಿ 
ಗಳವರು ಯಾವ ಹೊಣೆಯೂ ಇಲ್ಲದೆ ದಾಸೋಹ ಕಾರ್ಯವನ್ನು ಮೊದಲಿಗಿಂತ 
ವಿಜೃಂಭಣೆಯಾಗಿ ನಡೆಸುವುದಕ್ಕೆ ಪ್ರಾರಂಭಿಸಿದರು. ಇದನ್ನು ಕಂಡ ಉದ್ದಾನಶಿವ 
ಯಾಗಿಗಳು ಚಿಕ್ಕವರ ಖರ್ಚುವೆಚ್ಚ ವಿಪರೀತವಾಗಿಹೋಯಿತು, ಹೀಗಾದರೆ ಮಠ 
ಹೇಗೆ ಉಳಿಯಬೇಕು ಇತ್ಯಾದಿ ...ಮೇಲುನೋಟಕ್ಕೆ ಕೋಪ, ಗದರಿಕೆ ಮೂದಲಿಕೆ 
ಗಳನ್ನು ತೋರ್ಪಡಿಸುತ್ತಲೇ ಒಳಗೊಳಗೆ ಹಿರಿಹಿರಿ ಹಿಗ್ಗು ತ್ತಿದ್ದರು ಒಮ್ಮೆ ದಾಸೋಹಕ್ಕೆ 
ಆವಶ್ಯಕತೆ ಉಂಟಾದಾಗ ಕೈಯಲ್ಲಿ ಹಣವಿಲ್ಲದೆ ವಿದ್ಯಾರ್ಥಿಗಳಿಂದ ಹಣವನ್ನು ಸಾಲ 
ಪಡೆದು ಬೇಳೆ ತರಿಸಿ ದಾಸೋಹಕ್ಕೆ ವಿನಿಯೋಗಿಸಿದ ಪ್ರಸಂಗವನ್ನು ಇಂದಿಗೂ 
ಶಿವಕುಮಾರಸ್ವಾಮಿಗಳು ನೆನೆಸಿಕೊಳ್ಳುತ್ತಾರೆ. 12 - 10 ಮೈಲು ದೂರದ ಹಳ್ಳಿಗಳಲ್ಲಿ 
ಭಿನ್ನಹಕ್ಕೆ ಒಪ್ಪಿಕೊಂಡಾಗ ಅಲ್ಲಿಗೆ ನಡೆದುಕೊಂಡು ಹೋಗಿ ಬಂದ ಪ್ರಸಂಗವನ್ನು 
ನೆನೆನೆನೆದು ಶಿವಕುಮಾರಸ್ವಾಮಿಗಳು ಇಂದೂ ಪುಳಕಿತ ಗಾತ್ರರಾಗುತ್ತಾರೆ. ವಾಹನ 
ಸೌಕರ್ಯ ಮೊದಲಾದವುಗಳ ಬಗೆಗೆ ಉದ್ದಾನಶಿವಯೋಗಿಗಳು ತಾವೇ ದುಡಿದು 
ಸಂಪಾದಿಸಿ ವಾಹನಸೌಕಯ್ಯ ಮಾಡಿಕೊಳ್ಳಲಿಕ್ಕೆ ಹೇಳಿಕಳುಹಿಸುತ್ತಿದ್ದರು. ನನ್ನನ್ನು 
ಏನೂ ಕೇಳಕೂಡದೆಂದು ಕಟ್ಟಪ್ಪಣೆ ಮಾಡಿಬಿಡುತ್ತಿದ್ದರು . ದಾಸೋಹ, ವಿದ್ಯಾರ್ಥಿ 
ನಿಲಯಗಳ ಸುವ್ಯವಸ್ಥೆ ಭಾರವನ್ನು ಶಿವಕುಮಾರಸ್ವಾಮಿಗಳು ವಹಿಸಿಕೊಂಡ ಮೇಲೆ 
ಇವರ ಮೂಲಭೂತಗುಣಗಳಾದ ಅನುಕಂಪ, ದಾಕ್ಷಿಣ್ಯ ಪ್ರವೃತ್ತಿ , ದೀನದಲಿತೋ 
ದ್ದಾರಾಸಕ್ತಿ ಯಾರನ್ನೂ ಏನನ್ನೂ ಕೇಳದಿರುವ ಸ್ವಭಾವ ಮುಂತಾದವುಗಳು ಇವರನ್ನು 
ಅನೇಕ ತೊಂದರೆಗಳಿಗೆ ಗುರಿಮಾಡಿದರಾ ಆ ತೊಂದರೆಗಳೆಲ್ಲ ಮರುಕ್ಷಣದಲ್ಲಿ ಮಾಯ 
ಏಪ್ರಿಲ್ 1981 


ಸುತ್ತಿದ್ದರು. ನನ್ನನ 


ನಿಲಯಗಳ ಆವು ಕಟ್ಟಪ್ಪಣೆ ಮಾಡಿ 


ವಾಗಿ ಬಿಡುತ್ತಿದ್ದವು ಇವೆಲ್ಲಉದ್ದಾನ ಶಿವಯೋಗಿಗಳವರ ಕೃಪೆ ಅವರು ತಮ್ಮ ಶಿಷ್ಯರ 
ಕೈ ಬರಿದಾಗ ಕೂಡದು, ಧನ ಸಂಗ್ರಹವೂ ಆಗ ಕೂಡದು. ಅಹನ್ಯಹನಿ ಜೀವನ ಅದರ 
ಕಷ್ಟನಷ್ಟಗಳ ಅರಿವಿನ ಅನುಭವವಾಗಬೇಕೆಂಬ ಅಭಿಪ್ರಾಯವುಳ್ಳವರಾಗಿದ್ದರು. ಕಷ್ಟದ 
ಮೇಲೆ ಕಷ್ಟಗಳು ಚಿಕ್ಕವರಿಗುಂಟಾಗಿ ಅದರಲ್ಲಿ ಅವರು ಪಾರ: ಗಬೇಕೆ೦ಬ ಅಪೇಕ್ಷೆ 
ಉದ್ಘಾನಪ್ಪನವರದು. ಆಗಾಗ ಉದ್ದನಶಿವಯೋಗಿಗಳು ಇಂಗ್ಲಿಷ್ ಓದಿದವರನ್ನು 
ತವ ಉತ್ತೆರಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಆಗಿದೆ ಇವರು ನಮ್ಮ ಆಚಾರ 
ವಿಚಾರ, ಪೂಜಾನಿಷ್ಠೆ ದಾಸೋಹ ಸದ್ವದಲ್ಲಿ ಎಷ್ಟರಮಟ್ಟಿಗೆ ಲೋಕದ ಮಾನ 
ಮನ್ನಣೆಗಳಿಗೆ ಅರ್ಹರಾಗುವರೋ ಏನೋ ಎಂಬ ಭಯವಿತ್ತೆಂದು ತೋರುತ್ತದೆ ಆದ್ದ 
ರಿಂದಲೇ ಈ ಅಗ್ನಿ ಪರೀಕ್ಷೆಗಳಿಗೆ ಗುರಿ ಪಡಿ ಸುತ್ತಿದ್ದರಂತೆ. ಶಿವಕುಮಾರ ಸ್ವಾಮಿಗಳವರ 
ಪೂರ್ವಾಶ್ರಮದ ಬಂಧುಬಳಗದವರಿಗೆ ಕೊಟ್ಟ ದುಡ್ಡು ಕಾಸುಗಳ ವಸೂಲಿಗೆ ಅವರನ್ನೇ 
ಇಳಿಸಿ ವಸೂಲಾಡಿಕೊಂಡೇ ಬರಬೇಕೆಂದು ಹೇಳ ತಿದ್ದರಂತೆ , ಗುರುಗಳ ಅಪ್ರಣೆ 
ಯನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಬರತೊಡಗಿದ ಮೇಲೆ ಇವರಿಗೆ ಪೂರ್ವಾ 
ಶ್ರನದ ಜನ್ಮದುರಾಸೆ ಕಳೆದಿದೆಯೆಂದು ತೃಪ್ತಿ ಪಡುತ್ತಿದ್ದರಂತೆ, ಒಮ್ಮೆ ಒಂದು ಪರೀ 
ಕೈಯ ಪ್ರಸಂಗ ನಡೆದುದು ಹೀಗೆ. 


- ಸಕಲೇಶಪುರದ ಗುಡ್ಡದ ಮನೆ ಗೌಡರು ಒಂದು ಹೊಸಮನೆ ಕಟ್ಟಿಸಿ ಅದರ 
ಪ್ರವೇಶೋತ್ಸವಕ್ಕೆ ದಯಮಾಡಿ ಸಬೇಕೆಂದು ಉದ್ದಾನ ಶಿವಯೋಗಿಗಳನ್ನು ಒಪ್ಪಿಸಲಿಕ್ಕೆ 
ಬಂದರಂತೆ. ಉದ್ದಾನಸ್ವಾಮಿಗಳವರನ್ನು ಕಂಡು, ತಾವು ನನ್ನ ಹೊಸಮನೆ ಗೃಹ 
ಪ್ರವೇಶೋತ್ಸವ ನಡೆಸಿಕೊಡಲು ದಯಮಾಡಿಸಬೇಕೆಂದು ಬೇಡಿದರು, ಆಗ ಶಿವ. 
ಯೋಗಿಗಳು ಚಿಕ್ಕವರನ್ನೇ ಕರೆದುಕೊಂಡು ಹೋಗಿ ಕಾರ ಮುಗಿಸಿಕೊಳ್ಳಿ' ಎಂದರು 
ಗೌಡರು ಚಿಕ್ಕವರನ್ನು ಕಂಡು ಸ್ವಾಮಿಗಳ ಅಪ್ಪಣೆಯಾಗಿದೆ ತಾವು ದಯಮಾಡಿಸಿ 
ನನ್ನ ಮನೆಯ ಪ್ರವೇಶೋತ್ಸವವನ್ನು ನೆರವೇರಿಸಿಕೊಟ್ಟು ಬರಬೇಕೆಂದು ಬೇಡಿದರು. 
ಆಗ ಶಿವಕುಮಾರಸ್ವಾಮಿಗಳು ಗುರುಗಳ ಹತ್ತಿರ ಬಂದು ಗೌಡರ ಬಿನ್ನಹವನ್ನು 
ತಿಳಿಸಿದರು. ಶಿವಯೋಗಿಗಳು ಹೋಗಿಬಿಟ್ಟು ಕೆಲಸ ಮುಗಿಸಿ ಬನ್ನಿರಿ' ಎಂದು ಆಜ್ಞೆ 
ಮಾಡಿದರು. ಗೌಡರು ದಿನಾಂಕವನ್ನ ತಿಳಿಸಿ ಬಂದುಬಿಟ್ಟರು. ಸಕಲೇಶಪುರಕ್ಕೆ 
ಹೋಗುವ ದಿನ ಬಂತು, ನಾಳೆಯೇ ಗೃಹಪ್ರವೇಶವಿದ್ದಂತೆ ಇಂದು ಬಂದು ಉದ್ದಾನ 
ಶಿವಯೋಗಿಗಳನ್ನು ಶಿವಕುಮಾ ಸ್ವಾಮಿಗಳು ಸಕಲೇಶಪುರಕ್ಕೆ ಹೋಗಿಬರಲು ಅಪ್ಪಣೆ 
ಕೇಳಿದರು, ಶಿಷ್ಯರಮನಃ ಪರೀಕ್ಷೆಗೊ ಏನೋ ಹೋಗಕೂಡದು' ಎಂದುಬಿಟ್ಟರು. 
ಈ ಮಾತು ಕೇಳಿ ಶಿವಕುಮಾರಸ್ವಾಮಿಗಳು ಬೆಚ್ಚಿ ಬಿದ್ದರು ಪುನ: ( ಹಿಂದೆ ತಾವೇ 
ಅಪ್ಪಣೆ ಮಾಡಿದ ಪ್ರಕಾರ ಅವರ ಬಿನ್ನಹವನ್ನು ಒಪ್ಪಿಕೊಂಡು ಆಗಿದೆ ಹೋಗದಿದ್ದರೆ 
..... ಅಪರಾಧವಾಗುವುದು' ಎಂದರು. ಆಗ ಪುನ: ಉದ್ದಾನಸ್ವಾಮಿಗಳು ಕತ್ತೆ 


ಸಿದ್ದಗಂಗಾ 


18 


ಮುಖವನ್ನು ನೋಡಿ ಸ್ವಾಮಿಗಳೇ , ಹೋಗಕೂಡದು! ಹೋಗಕೂಡದು!! ಹೋಗ 
ಕೂಡದು!!! ” ಗೊತ್ತಾಯಿತೋ ; ಜಾತ್ರೆ ಬಂತು, ಅಕ್ಕಿ , ಮೆಣಸಿನಕಾಯಿ , ಬೆಲ್ಲ, 
ಹಿಟ್ಟು, ಕಾಯಿ ಹೊಂದಿಸಬೇಕು, ಮಠಕ್ಕೆ ಸುಣ್ಣ ಹೊಡಿಸಬೇಕು, ಸೌದೆ ಇಲ್ಲ. 
ಇವನ್ನೆಲ್ಲ ಬಿಟ್ಟು ಸಕಲೇಶಪುರಕ್ಕೆ ಹೋಗುತ್ತಾರಂತೆ, ಹೋಗಕೂಡದು, ಎಂದರೆ 
ಹೋಗಕೂಡದು ತಿಳಿಯಿತೇ ” ಎಂದುಬಿಟ್ಟರು, ಶಿವಕುಮಾರಸ್ವಾಮಿಗಳಿಗೆ ಒಂದೂ 
ತಿಳಿಯದಂತಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತುಬಿಟ್ಟರು, ' ಯಾಕ್ರಿ ಸ್ವಾಮಿಗಳೇ , 
ಸುಮ್ಮನೆ ನಿಂತಿರಿ ' ಎಂದರು ಶಿವಯೋಗಿಗಳು ಒಪ್ಪಿಗೆ ಕೊಟ್ಟು ಈಗ ಹೋಗದಿದ್ದರೆ 
ಹೇಗೆ ? ಎಂಬ ಚಿಂತೆಗೊಳಗಾಗಿದ್ದ ಶಿವಕುಮಾರಸ್ವಾಮಿಗಳು ಪುನಃ ಮೆಲ್ಲನೆಯ 
ಧ್ವನಿಯೆತ್ತಿ ತಾವು ಮೊದಲೇ ಬೇಡ ಎಂದಿದ್ದರೆ ಒಪ್ಪಿಗೆಕೊಡುತ್ತಿರಲಿಲ್ಲ. ತಮ್ಮನ್ನು 
ಕೇಳಿಯೇ ಒಪ್ಪಿಗೆ ಕೊಟ್ಟು ಬಿಟ್ಟಿದೆ, ಶಿವಪೂಜಾಮರಿಗಳನ್ನು ಆಗಲೇ ಕಳಿಸಿ ಆಗಿದೆ. 
ಅವರು ಅಲ್ಲಿಗೆ ಇಂದು ರಾತ್ರಿಯೇ ಹೋಗಿ ತಲುಪಿರುತ್ತಾರೆ. ಸ್ವಾಮಿಗಳು ಬರು 
ತ್ತಾರೆಂದು ತಿಳಿಸಿಬಿಡುತ್ತಾರೆ. ಅವರೆಲ್ಲ ದಾರಿ ಕಾಯುತ್ತಾರೆ. ಈಗ ತಪ್ಪಿಸಿಕೊಂಡರೆ 
ಮಠಕ್ಕೆ ಅಪವಾದ ಬರುತ್ತದೆ. ಇದಕ್ಕೂ ಮಿಕ್ಕಿ ಶಮ್ಮ ಅಪ್ಪಣೆಯಾದಂತೆ ಆಗಲಿ 
ತಮಗೆ ಬೇಡವಾದರೆ ನನಗೂ ಬೇಡವೇ ಬೇಡ; ನಾನು ತಮ್ಮ ಆಜ್ಞಾಧಾರಕ ? 
ಎನ್ನಲು ಉದ್ದಾನಸ್ವಾಮಿಗಳು ಶತಪಥ ತಿರುಗುತ್ತಾ ಮೂಗಿನ ಮೇಲೆ ಬೆರಳಾಡಿಸಿ, 
ಶಿವಕುಮಾರಸ್ವಾಮಿಗಳ ಮುಖ ನೋಡುತ್ತಾ ಹೂಂ .... ಏನು ...ಏನು ... ಮಠದ 
ಖರ್ಚು ವೆಚ್ಚ ವ್ಯವಹಾರ ಬಹಳ, ಜಾತ್ರೆ ಬಂತು! ಜಾತ್ರೆ ಬಂತ್ತು; ಹೊಂದಿಸೋದು 
ಬಹಳ ಇದೆ.... ಹುಂ .... ಆಗಲಿ ಹೋಗಿಬನ್ನಿ , ಕೂಡಲೇ ಹಿಂದಿರುಗಿ ಬಂದುಬಿಡಬೇಕು 
ತಿಳಿಯಿತೇ ! ಎಂದು ಹೇಳಿದರು, ಶಿವಕುಮಾರಸ್ವಾಮಿಗಳಿಗೆ ಸ್ವರ್ಗವೇ ಧರೆಗಿಳಿದು 
ಬಂದಂತಾಯಿತು, ನಮಸ್ಕರಿಸಿ ನಗುತ್ತಾ ಹೊರಟು ಹೋದರು, ಯಾರಿಗಾದರೂ 
ಏನನ್ನಾದರೂ ಹೇಳಬೇಕಾದರೆ ಶಿವಯೋಗಿಗಳು ಮೂಗಿನ ಮೇಲೆ ಬೆರಳಿಟ್ಟು ಬೇಕು 
ಅಥವಾ ಬೇಡ ಎಂದು ಹೇಳುತ್ತಿದ್ದರಂತೆ. ಇದೊಂದು ವಿಧದಲ್ಲಿ ಶಿಷ್ಯ ಪರೀಕ್ಷೆ 
ಯಾದರೆ ಇನ್ನೊಂದು ವಿಧದಲ್ಲಿ ಲೋಕದ ಅಭಿಪ್ರಾಯಗಳನ್ನು ಶಿವಯೋಗಿಗಳು 
ತಿಳಿಯುತ್ತಿದ್ದರು, 

( ಮುಂದುವರಿಯುವುದು ) 


ದೇವ ಲೀಲೆಯೋ ಕಾಣೆ ಕರ್ಮಜಾಲವೋ ಕಾಣೆ 
ಅದು ನಮ್ಮ ಬುದ್ದಿಯಾಚೆಗಿನ ಮಾತು, 
ಯಾವುದೇನೇ ಇರಲಿ ಪ್ರೀತಿಯಂಥಾ ವಸ್ತು 
ಭವದಲ್ಲಿ ಕಾಣೆ ಮನಗಂಡ ಮಾತು, 


- ಮಧುರಚೆನ್ನ , 


ಏಪ್ರಿಲ್ - 1981 


ಸಂಪಾದಕೀಯ 


- ಕರ್ನಾಟಕ ರಾಜ್ಯ ಪುರಾತನ ಕಾಲದಿಂದ ಉಜ್ವಲ ಪರಂಪರೆಯನ್ನು ಪಡೆದು 
ಕೊಂಡು ಬಂದ ಪುಣ್ಯಭೂಮಿ. ಈ ಪರಂಪರೆಯ ರಕ್ಷಣೆಗೆ ಅನೇಕ ಋಷಿ ಮುನಿ 
ಗಳು, ಸಾಧು ಸಂತರು, ಕವಿ ಕಲಾವಿದರು, ಪುರಾಣ ಪುಣ್ಯ ಪುರುಷರು ರಾಜ ಮಹಾ 
ರಾಜರುಗಳು, ಶರಣ ಶರಣೆಯರು ಸ್ವಾತಂತ್ರ ಪ್ರೇಮಿಗಳು ಅಮೂಲ್ಯ ಕಾಣಿಕೆಯನ್ನು 
ಸಲ್ಲಿಸಿದ್ದಾರೆ, ತನ್ನ ತನವನ್ನು ಉಳಿಸಿಕೊಳ್ಳಲು ಅನೇಕ ವೀರರು ಆತ್ಮಾರ್ಪಣೆ 
ಮಾಡಿದ್ದಾರೆ. ನಾಡಿನ ಕೀರ್ತಿ ವೈಜಯಂತಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಕೃತಕ ತ್ಯ 
ರಾಗಿದ್ದಾರೆ. ಅವರು ನಾಡು ನುಡಿಗಾಗಿ ಸಲ್ಲಿಸಿರುವ ಸೇವೆ ಪವಿತ್ರವಾದುದು . 
ಸಂಸ್ಮರಣೀಯವಾದುದು, ಚಿರ ನೂತನವಾದುದು. ನಾಡಿನ ಭವ್ಯ ಭವಿಷ್ಯಕ್ಕೆ 
ಆದರ್ಶವಾದುದು , ಗುಡಿ ಗೋಪುರಗಳು, ಶಿಲಾ ಶಾಸನಗಳು, ವಿಪುಲ ಗ್ರಂಥ ರಾಶಿ 
ಗಳು ಇದಕ್ಕೆ ಜ್ವಲಂತ ಸಾಕ್ಷಿಯಾಗಿವೆ. ಅವರ ಪೀಳಿಗೆಯವರಾದ ನಮಗೆ ಆ ದಿವ್ಯ 
ದೀಪ್ತಿಯು ಚೈತನ್ಯದಾಯಕವಾಗಬೇಕು. ಆ ಪರಂಪರೆಯ ಅರಿವಿನ ಬೆಳಕಿನಲ್ಲಿ 
ನಾಳಿನ ನಾಡಿನ ಅಭಿವೃದ್ಧಿ ಸಾಗಬೇಕು. ಅದರ ರಕ್ಷಣೆ ಬೆಳವಣಿಗೆಯು ನಮ್ಮ ಆದ್ಯ 
ಕರ್ತವ್ಯ . ಅಂತೆಯೇ ನಾಡಿನ ಸಮಗ್ರ ಕಲ್ಯಾಣ ಕೂಡಿಬರಬೇಕು, ಆದರೆ ಕರ್ತವ್ಯ 
ಹೀನರಾಗಿ ಕೇವಲ ಸ್ತುತಿ ಪಾಠಕರಾಗಿ ಸಭೆ ಸಮಾರಂಭಗಳಲ್ಲಿ ಗೌರವ ಗಿಟ್ಟಿಸಿ 
ಕೊಳ್ಳುತ್ತೇವೆ, ಅದು ತಪ್ಪಿ ತಮ್ಮ ಸ್ಥಾನಮಾನದ ಘನತೆ ಗೌರವಗಳನ್ನು ಮಣ್ಣು 
-ಗೂಡಿಸಿ ಕುಡಿದ ಅಮಲಿನಲ್ಲಿ ಆ ಪುಣ್ಯ ಪರಂಪರೆಗೆ ಮಸಿ ಬಳಿಯುವ ಸಾ ಪ ಸ. 
ಕಾರ್ಯಕ್ಕೂ ಕೈ ಹಾಕುತ್ತೇವೆ, ನಾಡಿನ ನಾಯಕರಾಗಿ ನಾಡ ಪ್ರಜೆಗಳ ರಕ್ಷಣೆಯ 
ಹೊರೆಯ ಹೊಣೆಗಾರಿಕೆ ಹೊತ್ತ ಈ ಮಂದಿ ನಾಲಿಗೆ ಚಟಕ್ಕೆ ಬಲಿಯಾಗುವುದು 
ನಮ್ಮ ನಾಡಿನ ದುರ್ದೈವ, ಪ್ರಜಾ ಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು , ಅರ್ಥಾತ್ 
ಪ್ರಜೆಗಳೇ ನಮ್ಮ ಭವಿಷ್ಯವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೆಂಬ ಭಾವನೆಯನ್ನು 
ಮರೆತು, ಸರ್ವರ ಕಲ್ಯಾಣವನ್ನು ಕುರಿತು ಚಿಂತಿಸುವ, ರೂಪಿಸುವ ಪವಿತ್ರ ಮಂದಿರ 
ದಲ್ಲಿ ಕುಳಿತು ಚರ್ಜಿಸುವಾಗ ಸಭೆ ಸಮಾರಂಭಗಳಲ್ಲಿ ಭರವಸೆ ಸಲಹೆ ಸೂಚನೆ 
ಗಳನ್ನು ಕೊಡುವಾಗ ಮನಸ್ವೀ ವರ್ತಿಸುವುದು ಅವಿವೇಕದ ಪರಮಾವಧಿ , ಇದು 
` ಅಕ್ಷಮ್ಯ ಅಪರಾಧ ನಾವು ಆಡುವ ಮಾತು ಅತಿ ಮಹತ್ವ ಉಳ್ಳದ್ದು , ಅದು 
ಮಾರಕವಾಗಬಾದು, ಕನ್ನಡ ಜನತೆ ಪದದ ಹದವನರಿತವರು , ಹದವನರಿತವರ 
ನುಡಿ, ಕಿಡಿ ಕಾರದಂತೆ ಎಚ್ಚರವಹಿಸಬೇಕು. ಅದರಲ್ಲೂ ನಾಡಿನ ನಾಯಕರು ಅಧಿ 
ಕಾರದ ಅಮಲಿನಲ್ಲಿ ಎಚ್ಚರ ತಪ್ಪಿದರೆ ಅನರ್ಥ ಪರಂಪರೆಗಳಿಗೆ ಆಹ್ವಾನ ಕೊಟ್ಟಂತಾಗು 
ಇದೆ. ನಾಡಿನ ಸಮಗ್ರ ಕಲ್ಯಾಣದಲ್ಲಿ ವೈಯಕ್ತಿಕ ವ್ಯಕ್ತಿ ಕಲ್ಯಾಣವು ಅಡಗಿದೆ 
ಎಂಬ ಅರಿವು ಪ್ರತಿಯೊಬ್ಬ ನಾಯಕನ ದಿನ ನಿತ್ಯದ ಪಠಣ ಮಂತ್ರವಾಗಬೇಕು 
ಹಾಗಾದಾಗ ನಾಡಿನಲ್ಲಿ ಮಂಗಳಕರ ವಾತಾವರಣ ಮೂಡಿಬರುತ್ತದೆ, 
ಜೂನ್ 1981 


ವ ದುವರಿದ ಲೇಖನ 


ಲೇಖಾಂಕ - ೮ 


ಮರ್ತಲೋಕದ ಮಹಾ ಬೆಳಗು ಉದ್ಯಾನಯತೀಶ 

ಪಂ, ಚನ್ನಪ್ಪ ಎರೇಸೀಮೆ , 
ಇದೊಂದು ವಿಚಿತ್ರ ರೀತಿಯ ಪರೀಕ್ಷೆ: 
- ಪುಟ್ಟಯ್ಯ ಎಂಬುವ ವ್ಯಾಪಾರಿ ಪ್ರತಿವರ್ಷ ಸಿದ್ದಗಂಗೆಯ ಜಾತ್ರೆಯಲ್ಲಿ ಅಲಂಕಾರ 
ಮಾಡಲು ಬರುತ್ತಿದ್ದ, ಅವನು ಬಂದು ಕುಂಕುಮದ ಅಂಗಡಿಯನ್ನು ಇಟ್ಟು ವ್ಯಾಪಾರ 
ಮಾಡಿಕೊಂಡು ಹೋಗುತ್ತಿದ್ದ , ಈ ಕಾರಣದಿಂದ ಸ್ವಾಮಿಗಳಿಗೆ ಅವನು ಸ್ವಲ್ಪ ಸಲಿಗೆ 
ಯಿಂದ ವರ್ತಿಸುತ್ತಿದ್ದ, ಸ್ವಾಮಿಗಳು ಸ್ವಲ್ಪ ಮಟ್ಟಿಗೆ ಅವನನ್ನು ಹತ್ತಿರಕ್ಕೆ ಬಿಟ್ಟು 
ಕೊಂಡಿದ್ದರು, ಅವನು ಜಾತ್ರೆ ಮುಗಿದ ಮೇಲೆ ಒಂದು ದಿನ ಸ್ವಾಮಿಗಳು ವಿರಾಮ 
ದಿಂದ ಕುಳಿತುಕೊಂಡಾಗ ಹಳೆಯ ಮಠಕ್ಕೆ ಬಂದು ನಮಸ್ಕರಿಸಿ ಕುಳಿತುಕೊಂಡು 
ಆ ಮಾತು ಈ ಮಾತು ಪ್ರಾರಂಭಿಸಿ ಶ್ರೀ ಗ ಳ ವ ರು * ಪುಟ್ಟಯ್ಯ ' ಏನು 
ಏನು; ಚಿಕ್ಕವರು ಬಹಳ- ಖರ್ಚಿನವರಾಗಿಬಿಟ್ಟರು. ಇವರು ಮುಂದೆ ಮಠವನ್ನು 
ಉಳಿಯಗೊಡುವುದಿಲ್ಲ, ಅಲ್ಲವೆ ? ಎಂದು ಅವನು ಹೌದು ಬುದ್ದಿ ತಾವಿರುವರೆಗೆ 
ಮಠ, ಮುಂದೆ ಅವರು ಮಠವನ್ನು ಉಳಿಗೊಡುವುದಿಲ್ಲ, ಅದೇನು ಖರ್ಚು 
ಅದೇನು ವೆಚ್ಚ ಎಂದ, ಹೌದು ಮಠದ ಕಸಗುಡಿಸುವುದಕ್ಕೂ ದಿಕ್ಕಿಲ್ಲದಂತಾಗು 
ಇದೆ ಅಲ್ಲವೇನಯ್ಯ ಎಂದರು ಶ್ರೀ ಗಳು, ಅವನು - ಹೌದು ಬುದ್ದಿ ಮಠದ 
ಕಸಗುಡಿಸುವುದಕ್ಕೂ ಇವರಿಂದ ಸಾಧ್ಯವಾಗುವುದಿಲ್ಲ. ಈ ಪಾಟಿ ಖರ್ಚು ವೆಚ್ಚ 
ಮಾಡಿದರೆ ಎಲ್ಲಿ ಸಾಧ್ಯ ಎಂದು ಶ್ರೀ ಗಳು ಮಠದ ಸುಣ್ಣ ಬಣ್ಣ ಮಾಡಿಸುವುದಂತೂ 
ಸಾಧ್ಯವೇ ಇಲ್ಲ ಅಲ್ಲವೇ ಎಂದರು. ಅವನು ಹೌದು ಬುದ್ದಿ ಕಸಗುಡಿಸುವುದಕ್ಕೂ 
ಆಗದೆ ಇದ್ದಾಗ ಸುಣ್ಣ ಬಣ್ಣಕ್ಕೆಲ್ಲಿ ಬಂತು ? ತಾವಿರುವ ವರೆಗೆ ಇವೆಲ್ಲ; ಎಂದ 
ಜನರು ಹೀಗೆ ಅಂದು ಕೊಳ್ಳುತ್ತಿದ್ದಾರೇನು ? ಎಂದರು ಶ್ರೀ ಗ ಳು ಹೌದು, 
ಬುದ್ದಿ , ಎಲ್ಲರೂ ಹೊರಗಡೆ ಹೀಗೆ ಅಂದು ಕೊಳ್ಳುತ್ತಿದ್ದಾರೆ. ಎಂದ ಶ್ರೀ ಗಳವರ 
ಮುಖ ಗಂಭೀರವಾಯಿತು, ಯಾವ ವಿಚಾರವನ್ನು ಮಾಡದೆ ಎಲ್ಲದಕ್ಕೂ ಹೌದು 
ಬುದ್ದಿ , ಹೌದು ಬುದ್ದಿ ಎನ್ನುತ್ತಾ ತಾನು ಒಂದೆರಡು ಹೆಚ್ಚಿಗೆ ಮಾತನಾಡುವುದನ್ನು 
ಪೋಣಿಸಿಹೇಳುತ್ತಿರುವ ಪುಟ್ಟಯ್ಯನ ತೀಕ್ಷ್ಯ ದೃಷ್ಟಿಯನ್ನು ಹರಿಸಿದರು. ಅವರ 
ತೀಕ ದೃಷ್ಟಿ ಪಾತ ತನ್ನ ಎರಗಿತೆಂಬುದನ್ನರಿತ ಪುಟ್ಟಯ್ಯನಿಗೆ ಭಯವಾಯಿತು. 
ಕೋಪಗೊಂಡರೆ ಹಿಂದು ಮುಂದು ನೋಡದೆ ಬಡಿತ ಕೊಟ್ಟುಬಿಡುತ್ತಿದ್ದರೆಂಬುದರ 
ಅರಿವಿದ್ದ ಪುಟ್ಟಯ್ಯ ಮೇಲಕ್ಕೆದ್ದ ' ಏ, ಅಯೋಗ್ಯ, ಏಳು ಮೇಲಕ್ಕೆ ಇಲ್ಲಿಂದ 
ಜೂನ್ 1981 


11 


ತೊಲಗಾಚೆ, ಮೂರ್ಖ, ಮಠ ಕಸಗೂಡಿಸುವವರಿಲ್ಲದಾಗುತ್ತದಂತೆ ! ಮಠ ಸುಣ್ಣ 
ಬಣ್ಣ ಕಾಣುವುದಿಲ್ಲವಂತೆ; ಮಠ ಉಳಿಯಗೊಡುವುದಿಲ್ಲವಂತೆ ಯಾರೋ 
ಹೇಳಿದರು ಅವರ ಕೆಲಸ ಕಾರ್ಯಕಂಡು ಲೋಕವೆಲ್ಲ ಅವರನ್ನು ಬಾಯಿತುಂ 
ಹೊಗಳತೊಡಗಿದೆ, ಖರ್ಚುಮಾಡಿದರೆ, ಹಾಗೆ ದುಡಿಯುತ್ತಾರೆ ಖರ್ಚುಮಾಡುತ್ತಾರೆ 
ದುಡಿಯುವರು ಅವರು, ಖರ್ಚು ಮಾಡುವವರು ಅವರು. ಬಡಬಗ್ಗರನು 
ಕಂಡರೆ , ವಿದ್ಯಾರ್ಥಿಗಳನ್ನು ಕಂಡರೆ ಮಠಕ್ಕೆ ಬರುವ ಜನಗಳನ್ನು ಕಂಡರೆ ಏನು 
ಪ್ರೀತಿ; ಏನು ಆದರ, ಸಂತೋಷದಿಂದ ಅವರೆಲ್ಲರಿಗೂ ಅನ್ನ ವಸತಿ ಒದಗಿಸುವ ಚಿಕ್ಕ 
ಸ್ವಾಮಿಗಳನ್ನು ಏನೆಂದು ತಿಳಿದಿದ್ದೀಯೋ ಮೂರ್ಖ, ಸರಕಾರಿ ಆಫೀಸರಂತೂ 
ಅವರನ್ನು ಕಂಡರೆ, ಬಹಳ ಬಯತೋರಿಸುತ್ತಾರೆ. ಹಳ್ಳಿ ಹಳ್ಳಿಗಳ ಜನ ಹಾಡಿ ಹರಸು 
ತಿದ್ದಾರೆ, ಲೋಕಪೂಜ್ಯರಾಗಿರುವ ಅವರನ್ನು ಹಾಗೆ ಹೀಗೆ ಅನ್ನುವುದಕ್ಕೆ ಬಂದ ಈ 
ಮೂರ್ಖ ಯಾರೋ ಅವರು ಮಠ ಹಾಳುಮಾಡುತ್ತಾರೆ ಎನ್ನುವವರು ? ಏಳು 
ಮೇಲಕ್ಕೆ ಇಲ್ಲಿಂದ, ಅಷ್ಟಿಲ್ಲದೆ ನಾನು ಅವರಿಗೆ ಕಾವಿ ಉಡಿಸಿದ್ದೇನೇನೊ ಮೂರ್ಖ 
ನಡೆ ಆಚೆ .... ಇತ್ಯಾದಿಯಾಗಿ ಗದರಿದೊಡನೆ ಪುಟ್ಟಯ್ಯನ ಜಂಘಾಬಲವೇ ಉಡುಗಿ 
ದಂತಾಗಿ ಪಾದಗಳ ಮೇಲೆ ಅಡ್ಡ ಬಿದ್ದು ತಪ್ಪಾಯಿತು ಬುದ್ದಿ ' ತಾವು ಹೇಗೆ 
ಹೇಳಿದಿರೊ ಹಾಗೇ ನಾನು ಹೇಳಿದೆ. ಚಿಕ್ಕವರು ಬಹಳ ದೊಡ್ಡವರು ಅವರನ್ನು 
ಲೋಕಹಾಡಿ ಹೊಗಳುತ್ತಿದೆ, ಬುದ್ದಿ , ನೀವೇನು ಅಂದುಕೊಳ್ಳುತ್ತಿರೋ ಎಂದು . 
ಕೊಂಡು ನೀವು ಹೇಳಿದಂತೆ ಹೇಳಿದೆ ಅಷ್ಟೇ ' ಎಂದನು ಅಯ್ಯ ಗೃಹ ನೀನು 
ಹೊರಗೆ ಇರುವವ; ನಾಲ್ಕು ಜನರು ಆಡುವ ಮಾತ ಕೇಳುವವ: ನೈಜವಾದ 
ಮಾತುನ್ನು ಹೇಳುತ್ತೀಯ ಎಂದು ಕೊಂಡು ಹಾಗೆ ಕೇಳಿದರೆ ನೀನೂ ಇನ್ನು 
ಎರಡು ಹೆಚ್ಚಿಗೆ ಮಾತು ಪೋಣಿಸಿ ಹೇಳಿ ನನಗೂ ಅವರಿಗೂ ತಂದು ಹಚ್ಚಬೇಕೆಂದಿ 
ರುವೆಯಾ – ಎಂದು ಶ್ರೀ ಗಳು ತಮ್ಮ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿದರು. 
ಆಗ ಪುಟ್ಟಯ್ಯ ಸ್ವಾಮಿ , ಕ್ಷಮಿಸಿ ಬಿಡಿ ನನ್ನದು ತಪ್ಪಾಯಿತು ಎಂದು ಹೊರಟು 
ಹೋದವನೇ ಪುನಃ ಈ ಪ್ರಸ್ತಾಪವನ್ನೇ ಮಾಡಲಿಲ್ಲವಂತೆ. 

ಮಹಾಕಾರಣಿಕರೂ , ಶಿವಯೋಗನಿಷ್ಠಾ ಗರಿಷ್ಠ ರೂ ಆದ ಶ್ರೀ ಉದ್ದಾನಶಿವ 
ಯೋಗಿ ಸ್ವಾಮಿಗಳವರ ಯೋಗ್ಯಾತಾಪತ್ರಕ್ಕಿಂತ ಶಿವಕುಮಾರ ಸ್ವಾಮಿಗಳವರಿಗೆ 
ಜಗತ್ತಿನ ಇನ್ನಾವ ಯೋಗ್ಯತಾ ಪತ್ರಗಳು ಬೇಕಾಗಿಲ್ಲವಷ್ಟೇ , ಅವತಾರಿಕ ಗುರು 
ಅವತಾರಿಕ ಶಿಷ್ಯರ ನಿರಾಕುಳ ಸಂಗದಿಂದ ಶಿವಯೋಗಸುಜ್ಞಾನಉದ್ಭವ ಶಿವಕುಮಾರ 
ಮಹಾಸ್ವಾಮಿಗಳು ಸಾಧಿಸಿದ ಮುಗಿಲೆತ್ತರದ ಸಾಧನೆಗೆ ಇಹಪರದ ಪುಣ್ಯ ಪುರುಷ 
ಮಹಾಶಿವಯೋಗಿ ಉದ್ದಾನಪ್ಪಗಳು ವಶಪಡಿಸಿಕೊಂಡ ಪುರುಷ ಶಕ್ತಿಯೇ ಕಾರಣ . 
ಅವರು ತಮ್ಮ ಶಿಷ್ಟೋತ್ತಮನಲ್ಲಿ ಪೂರ್ಣವಾಗಿ ತಮ್ಮನ್ನೇ ಕಾಣುತ್ತಿದ್ದರು ಅಂತ 
ರಂಗದಲ್ಲಿ ಕಾರುಣ್ಯ ಪ್ರವಾಹವೇ ಅವರತ್ತ ಹರಿಸುತ್ತಿದ್ದರು, ಆದರೆ ಮೇಲೆ ಮೇಲೆ 
12 

ಸಿದ್ದಗಂಗಾ 


ಅವರಲ್ಲಿ ಬಹಿರಂಗದಲ್ಲಿ ಅನೇಕ ಬಗೆಯಲ್ಲಿಕೋಪದೋರಿ ಗುರುವಿನಿಂದಾದ ಮಾನಾ 
ಸಮಾನಗಳು ಬಗೆಗೆ ಅವರನ್ನು ಪರೀಕ್ಷಿಸುತ್ತಿದ್ದರು ಒರೆಗೆ ಹಚ್ಚಿ ಬಣ್ಣಕ್ಕೆ ತಂದು 
ಪುಟವಿಕ್ಕಿ ನೋಡಲು ಅವೆಲ್ಲ ೭ ವರು, ಒಡಿದ ಪ್ರಸಂಗಗಳೋ ಏನೋ ಶಿವಯೋಗಿ 
ಗಳಿಗೇ ಗೊತಾತ್ತು . ಆದರೆ ಗುರುವಿಗೆ ತಕ್ಕ ಶಿಷ್ಯರಾದ ಶಿವಕುಮಾರ ಸ್ವಾಮಿಗಳು, 
ತಮ್ಮ ಮೇರುವಿನಂಥ ತಾಳ್ಮೆ , ಧೈರ , ಸ್ಟ್ರಗಳಿಂದ ಒಂದೂ ಮಾತಾಡದೆ ತಡೆದು 
ಕೊಂಡುದು ಅವರ ಲೋಕವಿಭೂತಿತ್ವಕ್ಕೆ ಪ್ರತ್ಯಕ್ಷನಿದರ್ಶನವಾಗಿದೆ, ಶಿವಯೋಗಿಗಳ 
ಕೋಪವೂ ಆಶೀರ್ವಾದವೇ ಆಗಿರುತ್ತಿತ್ತು ಎಂಬ ಮಾತಿಗೆ ಸಾರ್ಥಕ್ಯವನ್ನಿಲ್ಲಿ ಕಣು 
ತೇನೆ. 


ಕೊನೆಯ ಉಲಿಯೇಟು: 

. ಇಂತು ಉದ್ದಾನ ಶಿವಯೋಗಿಗಳು ವಿವಿಧ ಪರೀಕ್ಷೆಗಳಿಗೆ ಒಳಪಡಿಸಿ ತೇರ್ಗಡೆ 
ಗೊಳಿಸಿ ಕೊನೆಯ ಯೋಗ್ಯತಾಪತ್ರ ಕೊಡಬೇಕಲ್ಲವೇ ಅದಕ್ಕೆಂದು ಪ್ರಸಂಗವನ್ನು 
ಒಡಿದರು. ಈ ಪ್ರಸಂಗ ನಡೆದುದು 1941 ನೆಯ ಇಸ್ವಿಯ ಸುಮಾರಿನಲ್ಲಿ ಈ 
ಹೊತ್ತಿಗಾಗಲೇ ಶಿವಕುಮಾರ ಸ್ವಾಮಿಗಳು ಅಧಿಕಾರಸ್ವೀಕರಿಸಿ ಹನ್ನೆಂದು ವರ್ಷ 
ಗಳು ಸಂದಿಸಿದ್ದವು ಅಷ್ಟು ವೇಳೆಗೆ ಶಿವಕುಮಾರ ಸ್ವಾಮಿಗಳವರ ಶಿವಯೋಗದಲ್ಲಿನ ಶಕ್ತಿ 
ಸಾಮರ್ಥ್ಯಗಳೂ , ಅಮ ಲೋಕಾನುಗ್ರಹ ಚರಗಳು ದಾಸೋಹ ಸದ್ಭಾವದ ಪ್ರಜ್ಞೆ 
ಗಳೂ ಲೋಕಪ್ರಸಿದ್ದವಾಗಿದ್ದವು, ಅವರ ತಪಶ್ಯಕ್ತಿ ಸಾಮರ್ಥ್ಯಗಳಿಂದ ಶ್ರೀ ಸಿದ್ದಗಂಗಾ 
ಕ್ಷೇತ್ರದ ಕೀರ್ತಿಗೌರವಗಳೂ ಅತ್ಯಧಿಕವಾಗಿ ಹರಡಿದ್ದವು. ಜನತೆ ಅವರನ್ನು ಮಹಾ 
ಕಾರಣಿಕರೆಂದು ಗುರುತಿಸಿತ್ತು . 

ಉದ್ದಾನ ಶಿವಯೋಗಿಗಳು ದೈಹಿಕ ಅಸ್ವಸ್ಥತೆಯಿಂದ ಹಾಸಿಗೆ ಹಿಡಿದಿದ್ದರು . 
ಅನೇಕ ಜನಗಳು ಶ್ರೀ ಗಳವರನ್ನು ಬಂದು ಬಂದು ನೋಡಿಕೊಂಡು ಹೋಗುತ್ತಿದ್ದರು. 
ಚಿತ್ರದುರ್ಗದಿಂದ ಲಿಂ 11 ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಸ್ವಾಮಿಗಳು 
ಉದ್ದಾನ ಶಿವಯೋಗಿಗಳ ದರ್ಶನಕ್ಕೆ ಬಂದರು. ಶಿವಕುಮಾರ ಸ್ವಾಮಿಗಳೂ ಉದ್ದಾ ನ 
ಶಿವಯೋಗಿಗಳ ದರ್ಶನಕ್ಕೆ ಜಯದೇವ ಸ್ವಾಮಿಗಳುನ್ನು ಸ್ವಾಗತಿಸಿ ಹಳೆಯ ಮಠದಲ್ಲಿ 
ರುವ ತಮ್ಮ ಗುರುಗಳ ದರ್ಶನಕ್ಕೆ ಕರೆದೊಯ್ದರು. ಆ ಸಮಯದಲ್ಲಿ ಚಿತ್ರದುರ್ಗ 
ಜಗದ್ಗುರುಗಳವರ ಸಮಕ್ಷಮದಲ್ಲಿಯೇ ಉದ್ದಾನ ಶಿವಯೋಗಿಗಳು ತಮ್ಮ ಶಿಷ್ಯರ ಮೇಲೆ 
ಕೋಪದ ಕಿಡಿ ಕಾರಿದರು . ಶಿವಕುಮಾರ ಸ್ವಾಮಿಗಳವರು ಕಾರಣವಿಲ್ಲದೆ ಬಂದವರೆ 
ದುರಿಗೆ ವಿನಾಕಾರಣ ಕೋಪದ ಕಿಡಿಕಾರಿದುದಕ್ಕೆ ಖಿನ್ನವದನರಾಗಿ ಜಗದ್ಗುರುಗಳನ್ನು 
ಅಲ್ಲಿಯೇ ಬಿಟ್ಟು ಹೊರಟುಹೋದರು. ಜಗದ ರುಗಳು ಉದ್ದಾನ ಶಿವಯೋಗಿಗಳ 
ಯೋಗಕ್ಷೇಮ ವಿಚಾರಿಸಿ ಹೊರಟು ಹೋಗುವಾಗ ಪುನಃ ಶಿವಕುಮಾರ ಸ್ವಾಮಿಗಳ 
ವರನ್ನು ಕಂಡು ಸಮಾಧಾನಪಡಿಸಿ ಹೊರಟು ಹೋದರು . ಈ ಪ್ರಸಂಗದಿಂದ 
ಜೂನ್ 1981 


* 


ಉದ್ದಾನ ಶಿವಯೋಗಿಗಳೂ ಚಿಕ್ಕವರಿಗೆ ಇಂದು ಬಹಳ ನೋವಾಯಿತೆಂದು ಮನ 
ಸ್ಸಿನಲ್ಲಿ ಭಾವಿಸಿದರು. ಆಗ ಅಲ್ಲಿದ್ದವರು ಉದ್ದಾನ ಸ್ವಾಮಿಗಳ ವರಿಗೆ ಬುದ್ದಿ ಜಗದ್ಗುರು 
ಗಳವರ ಎದುರಿಗೆ ತಾವು ಚಿಕ್ಕ ಸ್ವಾಮಿಗಳವರನ್ನು ಹೀಗೆ ಹಿಯಾಳಿಸಿದುದು ಸರಿಯೇ ? 
ಅವರೇನೆಂದುಕೊಳ್ಳುತ್ತಾರೆ. ಅವರಲ್ಲಿ ಏನಾದರೂ ತಪ್ಪಿದ್ದರೆ ಏಕಾಂತದಲ್ಲಿ ಶಿಕ್ಷಿಸಿ 
ದರೆ ಅವರು ತಮ್ಮ ಶಿಕ್ಷೆಯನ್ನು ಸಿಸಲಾರರೆ ? ಅದು ಬಿಟ್ಟು ಬಂದವರೆದುರಿಗೆಲ್ಲ 
ಹೀಗೆ ಭರ್ತೃನೆಗೊಳಿಸಿದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಲಿಕ್ಕಿಲ್ಲ ? ಅವರು 
ಅತ್ಯಂತ ಜವಾಬ್ದಾರಿಯ ಈ ಸಂಸ್ಥೆಯ ಕಾರ್ಯಕ್ರಮಗಳನ್ನು ನಡೆಸುವುದಾದರೂ 
ಹೇಗೆ ? 'ಎಂದರು ಅದಕ್ಕೆ ಶಿವಯೋಗಿಗಳು : ಹೌದು, ನನಗೂ ಹೀಗೆ ಅವರನ್ನು 
ಇಂದು ವಾಗ್ದಂಡನೆಗೊಳಗು ಮಾಡಿದ್ದು ನೋವನ್ನುಂಟುಮಾಡಿದೆ. ಆದರೆ ನನ್ನ 
ಅಭಿಪ್ರಾಯ ವಿಷ್ಯ : ಅವರು ಮಹಾ ಸಂಸಾರಿಗಳೆಂಬುದನ್ನು ಬಲ್ಲೆನು, ಆದರೆ 
ಅವರು ಇನ್ನೂ ಲೋಕಪೂಜ್ಯರಾಗಬೇಕೆಂಬ ಬಯಕೆ ನನ್ನದು, ನನ್ನ ಈ ಭರ್ತ್ಸನೆ 
ಯನ್ನು ಅವರು ಎಷ್ಟರಮಟ್ಟಿಗೆ ಸಹಿಸಿಕೊಳ್ಳಬಲ್ಲರೆಂಬ ನನ್ನ ಇಂದಿನ ಪರೀಕ್ಷೆಯೇ 
ಕೊನೆಯ ಪರೀಕ್ಷೆ - ಅವರ ಆದರ್ಶ ಶ್ರದ್ಧಾಶ ಶಿವಪೂಜಾ ದುರ೦ಧರತೆ, ಲೋಕ 
ವ್ಯವಹಾರ ಜ್ಞಾನ, ಭಕ್ತಿ , ಜನವಾತ್ಸಲ್ಯ , ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿನ ಅಪಾರ 

ಶಕ್ತಿ , ಸಾಮರ್ಥ ವಿದ್ಯಾಪಕ್ಷಪಾತ, ಕಾಯಕ ಸದ್ಭಾವಗಳನ್ನು ಕಂಡು ನನ್ನ 
| ಹೃದಯ ಆನಂದದಿಂದ ಉಕ್ಕಿಹೋಗಿದೆ, ಅದೊಂದು ಶ್ರೇಷ್ಠ ದರ್ಜೆಯ ಲಿಂಗವಾಗಿ 
ಮಹಾ ಶಿವಯೋಗಿಗಳ ದಿವ್ಯ ತಪೋಭೂಮಿಯಾದ ಈ ಕ್ಷೇತ್ರದ ಮಹಿಮೆಯನ್ನು 
ಬೆಳಗಬೇಕೆಂದೇ ಇದುವರೆಗೆ ತೊಂಬತ್ತೊಂಬತ್ತು ಉಳಿಯೇಟು ಹಾಕಿ ಕೆತ್ತುತ್ತ ಬಂದಿ 
ದೇನೆ. ಈ ದಿನ ಜಗದ್ಗುರುಗಳವರೆದುರಿಗೆ ನೂರನೆಯ ಏಟನ್ನು ಹಾಕಿ ಪೂರ್ಣ 
| ಗೊಳಿಸಿದೆ. ಇನ್ನು ಮೇಲೆ ಅವರ ತಂಟೆಗೆ ಹೋಗುವುದಿಲ್ಲ. ಅವರ ಮೇಲೆ ಶ್ರೀ 
ಸಿದ್ಧಲಿಂಗೇಶ್ವರನ ಅಪಾರ ಕಾರುಣ್ಯ ಜಲಧಾರಾಪಾತವಾಗಿದೆ. ಅವರಿಂದ ಮುಂದೆ 

ಈ ಕ್ಷೇತ್ರದ ಯಶಸ್ಸ ಬೆಳಗಲಿ, ಲೋಕದ ಜನಕ್ಕೆ ಕ್ಷೇತ್ರದಿಂದ ಬಹಳಷ್ಟು ಉಪ 
| ಕಾರವಾಗಲಿ ಎಂದು ಹೇಳಿ ಸುಮ್ಮನಾದರು, ಪುನಃ ಸ್ವಾಮಿಗಳವರನ್ನು ಎಂದೂ 
ಏನೂ ಅನ್ನಲಿಲ್ಲ. ಇದೆಲ್ಲ ನಡೆದುದು ರಾತ್ರಿಯ ಸಮಯದಲ್ಲಿ, ಬೆಳಗಾದ ಮೇಲೆ 
ಶಿವಕುಮಾರ ಸ್ವಾಮಿಗಳವರಿಗೆ ಈ ವಿಷಯವನ್ನು ಹೋಗಿ ತಿಳಿಸಿದರು. ಆಗ 
ಚಿಕ್ಕ ಸ್ವಾಮಿಗಳಿಗೆ ಕುಸಿದು ಹೋಗುವಂತಾಯಿತಂತೆ, ಇದುವರೆಗೆ ತಮ್ಮ ನ್ನು 
ಕಂಡರೆ ವಿನಾಕಾರಣ ಗುಡುಗುತ್ತಿದ್ದ ತಮ್ಮ ಪೂಜ್ಯ ಗುರುವರರ ಅಭಿಪ್ರಾಯ 
ಅರ್ಥವಾಗಿ ತಮ್ಮ ತಿಳುವಳಿಕೆ ಎಷ್ಟು ತಪ್ಪಿನಿಂದ ಕೂಡಿರುವುದೆಂದು ಮರುಗಿ ಆ 
ಕೂಡಲೇ ಪುನಃ ಶ್ರೀ ಉದ್ದಾನ ಶಿವಯೋಗಿಗಳವರ ದರ್ಶನಕ್ಕೆ ಬಂದರು . ಆಗ 
ಉದ್ದಾನ ಶಿವಯೋಗಿಗಳು ತಮ್ಮ ಅತ್ಯಂತ ವಾತ್ಸಲ್ಯ ಪೂರ್ಣ ಕೃಪಾದೃಷ್ಟಿಯಿಂದ 
ಅವರನ್ನು ದಿಟ್ಟಿಸಿನೋಡಿ ಕಣ್ಣೀರ್ಗರೆದು, ಆ ದೃಷ್ಟಿ ಪಾತ್ರದಲ್ಲಿ ಶ್ರೀ ಶಿವಕುಮಾರ 

ಸಿದ್ದಗಂಗಾ 


ಸ್ವಾಮಿಗಳವರು ಏನೋಹೊಸತನಕಂಡಂತಾದರು. ಎಂದಾ ಇಲ್ಲದ ಅಪೂರ್ವತೇಜ 
ಸೌಂದು ತಮ್ಮ ಮೈ ಮನಗಳನ್ನು ಆವರಿಸಿದಂತೆ ಭಾವಿಸಿ ಸಂತೋಷಗೊಂಡು 
ಪುಳಕಿತ ಗಾತ್ರರಾಗಿ ಶಿವಯೋಗಿಗಳ ಸನಿಹಕ್ಕೆ ಸರಿದಾಗ ಶಿವಯೋಗಿಗಳು ತಮ್ಮ 
ಶಿಷ್ಯರ ಮೈದಡವಿದರು. ಹಿಂಡುಗಟ್ಟಿದ್ದ ಪುಳಕಶರೀರದ ಶಿವಕುಮಾರ ಸ್ವಾಮಿಗಳು 
ಬೆವತರು, ಗದ್ಧ ದಿತ ಕಂಠರಾಗಿ ಕಣ್ಣೀರೊರೆಸುತ್ತ ಕುಳಿತರು. ಇದೇ ಸ್ಥಿತಿ ಉದ್ದಾನ. 
ಶಿವಯೋಗಿಗಳವರಿಗೂ ಆಗಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಸಿದರು, ಶಿವಕು . 
ಮಾರ ಸ್ವಾಮಿಗಳವರಿಗೆ ತಮ್ಮ ಶಕ್ತಿನೂರ್ಮಡಿಸಿದಂತಾಗಿ ವಿಲಕ್ಷಣಾನಂದಭರಿತರಾ 
ದರು. 

* ಜ್ಯೋತಿಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪುದಯ್ಯ ! 
ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪುದಯ್ಯ ; 
ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದವನ್ನು ವಯ್ಯ , 
ಲಿಂಗವಮುಟ್ಟಿದಂಗವೆಲ್ಲ ಲಿಂಗವಪ್ಪು ವಯ್ಯ ; 
ಸಕಳೇಶ್ವರ ದೇವಾ, ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ , 

( - ಸಕಳೇಶ ಮಾದರಸರ ವಚನ) 
(1 ಜ್ಯೋತಿಯ ಸಂಗದಿಂದ ಕರ್ಪೂರವು ಜ್ಯೋತಿಯಪ್ಪಂತೆ. 
ಅಪ್ಪುವಿನ ಸಂಗದಿಂದ ಲವಣವು ಅಪ್ಪುವಂತೆ; 
ಶ್ರೀಗುರುವಿನ ಸಂಗದಿಂದ ಶಿಷ್ಯನು ಗುರುವಪ್ಪುದು ತಪ್ಪದು, 
( ಯಥಾಬೀಜಂತಥಾಂಕುರಂ' ಎಂಬುದು ತಪ್ಪದು, ದಿಟ ದಿಟನೋಡಾ; 
ಕಲ್ಪವೃಕ್ಷದ ಬೀಜದಿಂದಾದ ಸಸಿಯು ಕಲ್ಪವೃಕ್ಷವಪ್ಪದು ತಪ್ಪದು ನೋಡಾ. 
ಕಾಮಧೇನುವಿನ ಶಿಶು ಕಾಮಧೇನು ತಪ್ಪದು ದಿಟ ದಿಟ ನೋಡಾ; 
ಸದ್ದು ರುವಿನಿಂದಾದ ಶಿಷ್ಯನು ಸದ್ದು ರುವಪ್ಪುದು ದಿಟದಿಟ ನೋಡಾ; 
“ ಯಥಾಬೀಜಂ ತಥಾಂಕುರಂ' ಎಂಬ ವಾಕ್ಯವು ತಪ್ಪದು. 
ಶಿವಬಲ್ಲನು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ, :) 

( ಉರಿಲಿಂಗಪೆದ್ದಿ ಗಳ ವಚನ) 
ಎಂಬ ಶರಣರ ನುಡಿಯಂತೆ ಉದ್ದಾನಶಿವಯೋಗಿಗಳ ತಪ್ಪಶಕ್ತಿಯ ದಿವ್ಯಜ್ಯೋತಿ 
೧ .೦ದ ಶ್ರೀ ಶಿವಕುಮಾರಜ್ಯೋತಿ ಬೆಳಗತೊಡಗಿತ್ತು ಆ ಕಲ್ಪವೃಕದ ಬೀಜದಿಂದ ಈ 
ಕಲ್ಪವೃಕ್ಷ ಮೊಳೆದೋರಿ ಮಹಾವೃಕ್ಷವಾಗತೊಡಗಿತ್ತು. ಆ ಕಾಮಧೇನುವಿನ ಶಿಶು ಕಾಮ 
ಧೇನುವೇ ಆಗಿ ಸಿದ್ದಗಂಗಾ ಪುಣ್ಯ ಭೂಮಿಯನ್ನು ಸ್ವರ್ಗವನ್ನಾಗಿಸಿತು. ಈಗ ಗುರುವೇ 
ಶಿಷ್ಯನಾದ, ಶಿಷ್ಯನೇ ಗುರುವಾದ. ಇಳಿದ ಗುರುಶಿಷ್ಯನಾಗಿಬಿಟ್ಟ , ಏರಿದ ಶಿಷ್ಯ ಗುರು 
ಜೂನ್ 1981 

15 


ವಾಗಿ ಬಿಟ್ಟ . ಈ ರಹಸ್ಯ ಗೂಢ ಕೈ ಗೂಢ, ಈ ಘಟನೆ ನಡೆದ ಕೆಲವೇ ದಿನಗ 
ಇಲ್ಲಿ ಅಂದರೆ 11 - 1 - 1941 ನೆಯ ಶನಿವಾರ ರಾತ್ರಿ 11 - 45ರ ಸುಮಾ 
ಉದ್ದಾನಶಿವಯೋಗಿಗಳ ಜೀವಜ್ಯೋತಿಪರಂಜ್ಯೋತಿಯಲ್ಲಡಗಿತು ಸುಮಾರು 80 .81 
ವರ್ಷಗಳಷ್ಟು ದೀರ್ಘಕಾಲ ಈ ಶಿವಗಂಗಾ ಪ್ರಾಂತದ ಪುಣ್ಯ ಭೂಮಿಯಲ್ಲಿ ಅವತಾರ 
ಮಾಡಿದ ಆ ದಿವ್ಯ ತೇಜೋಮೂರ್ತಿ ಲೋಕಜೀವನದಲ್ಲಿಯೇ ತನ್ನ ಅದ್ಭುತವಾದ 
ಕ್ರಿಯಾಪ್ರಾಬಲ್ಯದಿಂದ ಕಾಯಕ ಸದ್ಭಾವ ಮಾಡಿ ಅನಂತ ಜನರ ಕಲ್ಪತರುವಾಗಿ, 
ಕಾಮಧೇನುವಾಗಿ ದ್ವಿತೀಯ ಗೋಸಲಸಿದ್ದೇಶ್ವರರೆನಿಸಿ ಬಹುಜನಜೀವನದಲ್ಲಿ ಆ ಪುಣ್ಯ . 
ಜ್ಯೋತಿ ಸಿದ್ದಗಂಗಾಕ್ಷೇತ್ರ ಮಧ್ಯದಲ್ಲಿ ಬೆಳಗಿತು. ಆ ಜ್ಯೋತಿಯ ಬೆಳಕಿನಲ್ಲಿ 
ತಮ್ಮನ್ನು ತಾವು ಅರಿತುಕೊಂಡವರು ಎಷ್ಟೋ ಜನರು ಈಗಲೂ ಇದ್ದಾರೆ. ಅವರು 
ತೊಟ್ಟ ದಾಸೋಹ ವ್ರತ ಅವರು ಸಾಧಿಸಿದ ಸಾಧನೆ, ಸಮಸ್ತ ಮಠಾಧಿಪತಿಗಳಿಗೆ 
ತೋರುಗಂಬ, ದಾರಿದೀಪ, ಆ ದೀಪದಬತ್ತಿಯನ್ನು ಚಾಚಿ ಉಜ್ವಲಗೊಳಿಸುತ್ತಿರುವ 
ವರಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅಗ್ರಗಣ್ಯರು. ಅವರ ಇಂದಿನ ಲೋಕೋ 
ಪಕಾರಕ ಸಮಸ್ತ ಕ್ರಿಯಾಮುಖದಲ್ಲಿ ಉದ್ದಾನೇಶ್ವರರು ತೆರೆಯ ಮರೆಗೆ ನಿಂತು 
ಇಂದೂ ಬೆಳಗುತ್ತಿದ್ದಾರೆ. ಆ ದೇಹದಿಂದ ಅವರು ಮರೆಯಾಗಿ ಶಿಷ್ಯರಲ್ಲಿ ಜ್ಯೋತಿ 
ಯಾಗಿ ಬೆಳಗುತ್ತಿದ್ದಾರೆನ್ನಬಹುದು. 


<< ಬಯಲೇ ರೂಪಾಯಿತ್ತು ; ನಿರ್ವಯಲೇ ನಿರೂಪಾಯಿತು. 
ಸರ್ವಾಂಗದೊಳು ಉರಿವೇಧಿಸಿತ್ತು , ಅಲ್ಲೊಂದು ಸದನದಗಜ 
ಹಯನಾಯಿತ್ತು . ಅಮೃತವನೆ ಉಂಡಿತ್ತು . ನಮ್ಮ ಬಸವಪ್ರಿಯ 
ಚೆನ್ನಬಸವಣ್ಣನ ಕೂಡಿತ್ತು . ( - ಅಪ್ಪಣ್ಣ ಶರಣರು) 

( ಮುಗಿಯಿತು) 


ನಂಬಿಕೆಯಲ್ಲೇ ಸಾಂಬನಿರುವ 

ಹೆಗ್ಗವಾಡಿ ಗುರುಸಿದ್ದಪ್ಪ 


ಆಸ್ತಿಕರ ನಾಸ್ತಿಕರ ಕುಸ್ತಿಯೇರ್ಪಡಿಸಿ | 
ತೊಡೆಯ ತಟ್ಟಿಸುತಿರುವ ಹೋರಾಟ ಸೈಜಿಸಿ | 
ನಂಬಿದಾತ ಶಿಲೆಯು ಶಿವನಾಗಿ ಕಂಡು | 
ನಂಬದಿರ್ಪಾತನಿಗೆ ಶಿವನು ಶಿಲೆಯಗುಂಡು | 


ಸಿದ್ದಗಂಗಾ 


16 


సంబందరిలయ 


ನಮ್ಮ ರಾಷ್ಟ್ರದಲ್ಲಿ ಸಾಮೂಹಿಕ ಸಾವಿನ ಸುದ್ದಿ ಇತ್ತೀಚಿಗಂತೂ ಸರ್ವೆ 
ಸಾಧಾರಣವಾಗಿ ಬಿಟ್ಟಿದೆ. ಈ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಈ ವರ್ಷದಲ್ಲಿ ಸಿಂಹ 
ಪಾಲು ದಕ್ಕಿದೆ. ಬೆಂಗಳೂರಿನಲ್ಲಿ ನಡೆದ ಸರ್ಕಸ್ ದುರಂತ , ವಿಷ ಮದ್ಯಕ್ಕೆ ತುತ್ತಾದ 
ದಾರುಣ ಸ್ಥಿತಿ, ಅಲ್ಲಲ್ಲಿ ಪಶು ಪ್ರಾಣಿಗಳ ಸಾಮೂಹಿಕ ಸಾವಿನಿಂದಾಗಿ, ಜನ ಸಾಮಾ 
ನ್ಯರ ಮೂಕ ಜಂತುಗಳ ಸಾಮೂಹಿಕ ಬಲಿ ದಿನ ದಿನಕ್ಕೂ ದೇಶದಲ್ಲಿ ಅಧಿಕಗೊ 
ಳ್ಳುತ್ತಿದೆ. ಇದಲ್ಲದೆ ದಿನನಿತ್ಯ ಪತ್ರಿಕೆಯ ಪ್ರತಿ ಪುಟ್ಟಗಳಲ್ಲಿ ಕೊಲೆ, ಸುಲಿಗೆ, ಇರಿತ 
ಅತ್ಯಾಚಾರದಿಂದಾಗಿ ಹೇಸಿ ಅಸುನೀಗುವವರ ಸಂಖ್ಯೆ ಕಡಿಮೆಯೇನಲ್ಲ. ಇದರ 
ಜೊತೆಗೆ ರೈಲುದುರಂತ, ಆಕಸ್ಮಿಕ ಎಂದು ಹೇಳಲಾದ ವಾಹನಗಳ ಅಪಘಾತ, 
ಕಾರ್ಯಾಗಾರಗಳ ಸಿಡಿಮದ್ದಿನಸ್ಫೋಟದುರ್ಘಟನೆಗಳಿಗೆ ಕೊನೆ ಮೊದಲಿಲ್ಲ . ಇದು 
ಸಾಲದೆಂದು ಕೆಲವು ನೈಸರ್ಗಿಕಹವಾಮಾನದಿಂದಾಗಿ ಪ್ರಾಣ ತೆತ್ತವರ ಸಂಖ್ಯೆ ಊಹೆಗೆ 
ನಿಲುಕದು. ಹೀಗಾಗಿ ಒಂದಲ್ಲ ಹತ್ತಾರು ರೀತಿಯಲ್ಲಿ ಸಾಯುವವರ ಸುದ್ದಿ ರಾಷ್ಟ್ರ 
ವ್ಯಾಪಿಯಾಗಿದೆ. ಇದಕ್ಕೆ ಕಾರಣ ಮತ್ತು ಪರಿಹಾರವನ್ನು ಕಂಡು ಹಿಡಿದು ಸೂಕ್ತ 
ಕ್ರಮ ಕೈಗೊಳ್ಳಬೇಕಾದುದು ಅತ್ಯಗತ್ಯ ಕಾರ್ಯ, ನೈಸರ್ಗಿಕ ಹವಾಮಾನದ ಹಾವ 
ಳಿಯನ್ನು ತಡೆಗಟ್ಟುವುದು ಕಷ್ಟ ಸಾಧ್ಯವಾದರೂ ಮುಂಜಾಗ್ರತೆ ಕ್ರಮಕೈಗೊಳುವು 
ದುವೈಜ್ಞಾನಿಕ ಜ್ಞಾನ ಪರಿಮಿತಿಗೆ ಸೇರಿದ್ದು , ಇನ್ನುಳಿದ ದುರ್ಘಟನೆಗಳು, ಪ್ರಜೆಗಳ 
ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತ ಸರಕಾರದ ಹೊಣೆಗಾರಿಕೆಯನ್ನು ಅವಲಂ 
ಬಿಸಿದೆ. ಈ ದುರ್ಘಟನೆಗಳಿಗೆ, ಸರಕಾರದ ಸಡಿಲವಾದ ಆಡಳಿತ ವ್ಯವಸ್ಥೆಯೆ ? ಅಧಿ 
ಕಾರಿಗಳ ನಿರ್ಲಕ್ಷ ಹಾಗೂ ಉದಾಸಿನ ಮನೋಭಾವವೇ ? ದಕ್ಷ ಪ್ರಾ ಮಾ ಣಿ ಕ 
ಮೇಲ್ವಿಚಾರಕರ ಅಭಾವವೆ ? ಹಲವು ದುಷ್ಕರ್ಮಿಗಳ ಕೈವಾಡವೇ ? ಅಧಿಕಾರ , ಹಣದ 
ಆಮಿಷಕ್ಕೂಡಿದ ಸಂಚೆ ? ಇತ್ಯಾದಿ ಕೂಲಂಕಷ ಸಂಶೋಧನೆ ಮಾಡಿ ಸಮಾಜ 
ದೇಶ ಸಂಕಷ್ಟಕ್ಕೆ ಸಿಕ್ಕಿ ನರಳುತ್ತಿರುವುದನ್ನು ತಪ್ಪಿಸಬೇಕು. ಕಾನೂನಿನ ಸ್ಥಿತಿ 
ದಿನದಿನಕ್ಕೆ ಸಡಿಲಗೊಳ್ಳುತ್ತಿದೆ. ಅಪರಾಧಿಗಳ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಿಲ್ಲ. 
ರಾಜಕೀಯ ವತ್ತಡ ಬಂದು ಅಕ್ಷಮ್ಯ ಅಪರಾಧಿಯೂ ನಿರಪರಾಧಿಯೆಂದು ಸಾಬೀ 
ತಾಗುವ ಸ್ಥಿತಿ ಇದೆ. ರಾಷ್ಟ್ರ ಹಿತಕ್ಕೆ ಧಕ್ಕೆ ತರುವವರು ಯಾರಾದರೂ ಸರಿಯೆ ದಂಡಾ 
ರ್ಹರು. ಸತ್ತವರಿಗೆ ಪರಿಹಾರಕೊಡುವುದಷ್ಟೇ ಅಲ್ಲ ಅದರ ಜೊತೆಗೆ ದುರ್ಘಟನೆಗಳು 
ಮರುಕಳಿಸದಂತೆ ಸೂಕ್ತ ಎಚ್ಚರಿಕೆ ಕ್ರಮ ಅಗತ್ಯ . ಮುಂದೆ ನಮ್ಮ ರಾಷ್ಟ್ರವು ಭಯಂ 
ಕರ ಕರಾಳ ದಿನವನ್ನು ಎದುರಿಸಬೇಕಾದ ಪ್ರಸಂಗ ಬಂದರೂ ಬರಬಹುದು. ಆ ಮುಂ 
ದಿನ ಕರಾಳ ದಿನಕ್ಕೆ ಇಂದಿನ ಈ ದುರ್ಘಟನೆಗಳು ನಾಂದಿಯಾಗಬಾರದು. ಭವಿ 
ಹ್ಯದ ಸುದಿನಕ್ಕೆ ಸೂಚನೆಯಾಗಬೇಕು. 
ಜುಲೈ 1981 


సంబందరిలయ 


ವ್ಯಕ್ತಿಸ್ವಾತಂತ್ರ - ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ರಾಜಕೀಯ ಸ್ವಾತಂತ್ರ 
ಅಗತ್ಯ ಎಂದರು ಗಾಂಧೀಜಿಯವರು ಆ ಮಾತನ್ನೇ ಮುಂದುವರಿಸುತ್ತಾ ಯಾವುದೇ 
ರಾಷ್ಟ್ರದ ಸ್ವಾತಂತ್ರವುಅರ್ಥವತ್ತಾಗಬೇಕಾದರೆ ಆ ದೇಶದ ಜನತೆಗೆ ಎರಡು ಹೊತ್ತಿನ 
ಊಟ ದೊರೆತಾಗ ಮಾತ್ರ ಎಂದಿದ್ದಾರೆ, ನಮ್ಮ ದೇಶ ಬಡದೇಶ ಎಂದು ಹೇಳಿ 
ಕೊಳ್ಳುವಮಾತು ಶತಮಾನ ಕಳೆದರೂ ತಪ್ಪುವಂತಿಲ್ಲವೆಂಬ ಕೊರಗಾಗಿದೆ. ಒಂದು 
ಕಡೆ ಸರಕಾರ ನಾವು ಇಂದು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೇವೆ ಎಂದರೆ 
ಮತ್ತೊಂದೆಡೆ ಸು . 306 ದಶಲಕ್ಷ ಮಂದಿ ಬಡತನದ ಗೆರೆಯ ಕೆಳಗೇ ಜೀವನ ನಡೆ 
ಸುತ್ತಿದ್ದಾರೆ ಎನ್ನುವ ತಜ್ಞರ ಅಂಕಿ ಅಂಶ, ಒಪ್ಪತ್ತಿನ ತುತ್ತಿನ ಚೀಲವನ್ನು ತುಂಬಿಸಿ 
ಕೊಳ್ಳಲು ಎಂಜಲನ್ನಕ್ಕಾಗಿ ನಾಯಿಗಳೊಡನೆ ಹೋರಾಡುವ ದೃಶ್ಯವಾದರೆ , ಊಟ 
ಒಂದಕ್ಕೆ ನೂರಾರು ರೂಪಾಯಿಗಳ ವೆಚ್ಚ ಮಾಡುವ ಲಂಚಾವತಾರಿಗಳ ಪಂಚತಾರ 
ಹೋಟೆಲುಗಳಲ್ಲಿನ ಸಂತೋಷಕೂಟ ಬಡವನಶೋಷಣೆಯಿಂದ ಗಳಿಸಿದ ಧನಿಕನ ಹಣ 
ಒಟ್ಟಿಗೇ ಒಂದು ಕಡೆ ಸೇರಿ ಖರ್ಚು ಮಾಡುವ ಮಾರ್ಗವನ್ನು ಹುಡುಕುತ್ತಿದೆ. ಇದರ 
ಜೊತೆಗೆ ಪರರಾಷ್ಟ್ರಗಳ ಮತ್ತು ವಿಧರ್ಮಿಯರ ಸಮಸ್ಯೆ ನಮಗೆ ಹೊಸದೇನಲ್ಲ . 
ಅಸ್ಪೃಶ್ಯತೆ ಹಿಂದೂ ಧರ್ಮಕ್ಕೊಂದು ದೊಡ್ಡ ಕಳಂಕವೆಂಬ ರಾಷ್ಟ್ರಪಿತನ ಮಾತನ್ನು 
ಅಲಕ್ಷ್ಯಮಾಡುತ್ತಾ ಬಂದದ್ದೇ ಈ ವಿಪತ್ತಿಗೆ ಕಾರಣ ನಮ್ಮವರ ತಿರಸ್ಕಾರ ವಿಧರ್ಮಿ 
ಯರ ಬಲಾತ್ಕಾರದ ಆಮಿಷಕ್ಕೆ ಸಹಾಯಕವಾಗಿದೆ. ನಮ್ಮ ಅಲಕ್ಷದಿಂದಲೇ ನಮ್ಮವರೇ 
ನಮಗೆಶತ್ರುಗಳಾಗಬೇಕಾದ ಪ್ರಸಂಗ ಒದಗಿತು, ಹೊರಗಿನ ಆಪತ್ತುಗಳಿಗಿಂತ ಒಳಗಿನ 
ಆಪತ್ತು ಸಂಪೂರ್ಣ ಅನರ್ಥಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಆದ್ದರಿಂದ ದೇಶಸೇವೆ 
ಮಾಡಬೇಕೆನಿಸುವವರು ಸ್ವಾಮಿ ವಿವೇಕಾನಂದರು ದರಿದ್ರ ದೇವೋಭವ ಎಂದು ಹೇಳಿ 
ದಂತೆ ದೀನದಲಿತರ ಪತಿತರ , ಅಸ್ಪೃಷ್ಯರ ಸೇವೆಗೈಯಲಿ, ಅಸ್ಪೃಶ್ಯತೆಯ ಪಾಶವೀ 
ಬಂಧನದಿಂದ ಬಿಡುಗಡೆಮಾಡಿಇವ ನಮ್ಮವ ಇವ ನಮ್ಮವ' ಎಂದು ಘೋಷಿಸಿ ಆಚರಿಸಿ 
ತೋರಿಸಿದ ಬಸವಣ್ಣ ನವರ ಸಂದೇಶವನ್ನು ಅರಿತು ಆಚರಿಸಲಿ, ಬಸವಣ್ಣ ದೀನದಲಿತ 
ರನ್ನು ಅಪ್ಪಿಕೊಂಡಂತೆ ಅಪ್ಪಿಕೊಳ್ಳಲಿ , ಸಂಘ ಸಂಸ್ಥೆಗಳು ಧರ್ಮ ಗುರುಗಳು ಮಠಾಧಿ 
ಪತಿಗಳ ಕಾರ್ಯ ಅಸ್ಪೃಶ್ಯತೆಯು ಹಿಂದೂ ಧರ್ಮಕ್ಕೊಂದು ದೊಡ್ಡ ಕಳಂಕವೆಂಬ 
ಗಾಂಧೀಜಿಯವರ ಹಳೆಯ ಕೂಗಿಗೆ ಹೊಸ ಚೈತನ್ಯವನ್ನು ಕೊಡಲಿ, ಜಗತ್ತಿನ ಧರ್ಮ 
ಶಾಂತಿ ಸಂದೇಶಕ್ಕೆ ಹಿಂದೂ ಧರ್ಮ ಮತ್ತು ದೇಶದಕೊಡುಗೆ ಅಪಾರವಾದುದು ಹಿಂದೂ 
ಧರ್ಮಕ್ಕೆ ಮತ್ತು ಶಾಂತಿ ಸಂದೇಶಕ್ಕೆ ವಿನಾಶ ತಟ್ಟಿದದಿನ ಇಡೀ ಜಗತ್ತಿಗೆ ವಿನಾಶ ಎಂಬ 
ಮಾತನ್ನು ಜಗತ್ತಿನ ಶಾಂತಿ ದೂತರು ಇಂದು ಚಿಂತಿಸಬೇಕಾದುದು ಅಗತ್ಯವಾಗಿದೆ. 
ಆಗಸ್ , 1981 


ಉದ್ಯಾನಶಿವಯೋಗಿಗಳವರ ಅದ್ಭುತ ಘಟನೆಗಳು - ೧ 


- ಹಂ, ಚನ್ನಪ್ಪ ಎರೇಸೀಮೆ 


ಉದ್ಯಾನಾಶಿವಯೋಗಿಗಳು ಹುಟ್ಟು ಯೋಗಪುರುಷರು, ಬಾಲಲೀಲಾ 
ಮಹಾಂತ ಶಿವಯೋಗಿಗಳಂತೆ, ಅಥಣಿ ಶಿವಯೋಗಿಗಳಂತೆ ಇವರ ಜೀವನದಲ್ಲೂ 
ಅನೇಕ ಅದ್ಭುತ ಪವಾಡಗಳು ನಡೆದು ಹೋಗಿವೆ, ಮಹಾಘನಲಿಂಗವು ತನ್ನ ತಾನ 
ರ್ಚಿಸಿಕೊಂಬ ಲೀಲಾವಿಲಾಸದಿಂದ ದೇಹವೆಂಬ ಮನೆಯ ಮಾಡಿಕೊಂಡು ಶರಣ 
ರೂಪಾಗಿ ಅಖಂಡ ಜ್ಞಾನದೃಷ್ಟಿಯಿಂದ ವ್ಯವಹಾರಕ್ಕೆ ಲೋಕಲೌಕಿಕರಂತೆ ಕಂಡರೂ 
ಅವರ ಇರವಿನ ಪರಿಯೇ ಬೇರೆ, ಅವರು ದೇಹವಿಡಿದಿದ್ದರೂ ದೇಹಗುಣಮುಟ್ಟದಂತೆ 
ನಿರ್ಲೆಸರಾಗಿಯೆ ಜಗಜ್ಜಾಲದಲ್ಲಿ ವ್ಯವಹರಿಸುತ್ತಾರೆ. ಅಂಥವರ ಜೀವನವೇ ಒಂದು 
ಲೀಲೆ. ಆ ಲೀಲೆಯಲ್ಲಿನ ಅವರ ಅನೇಕ ಸಹಜಕ್ರಿಯೆಗಳೂ ಲೋಕಕ್ಕೆ ಪವಾಡ 
ವಾಗಿ ಕಾಣುವುದುಂಟು. ಪವಾಡಗಳನ್ನು ನಂಬದ ಕೆಲವು ವಿಜ್ಞಾನವಾದಿಗಳು ಈ 
ಬಗೆಗೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸುವುದುಂಟು. ಆದರೆ ಉದ್ದಾನಶಿವಯೋಗಿ 
ಗಳು ಅನೇಕ ಅದ್ಭುತ ಘಟನೆಗಳನ್ನು ಕಂಡವರು, ಇನ್ನೂ ಇದ್ದು ಅವರು ಆ 
ಘಟನೆಗಳ ಬಗೆಗೆ ಪ್ರಭಾವಿತರಾಗಿ ಹೇಳುತ್ತಿರುವುದನ್ನು ಕೇಳುತ್ತಿದ್ದೇವೆ. ಒಂದು 
ಕಾಲದಲ್ಲಿ ಪೂರ್ವಜನ್ಮ ಪುನರ್ ಜನ್ಮಗಳ ಬಗೆಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದ 
ವಿಜ್ಞಾನವಾದಿಗಳೇ , ಈಗ ಆ ವಿಷಯಲ್ಲಿ ಶ್ರದ್ದೆ ತಳೆದಿದ್ದಾರೆ. ಈ ಯುಗದ ಜಗ 
ಪ್ರಸಿದ್ದ ಯೋಗಪುರುಷರೆನಿಸಿದ ಅರವಿಂದಘೋಷರು ಪವಾಡಗಳನ್ನು ಅಲ್ಲಗಳೆದಿಲ್ಲ. 
ಅವರ ಜೀವಿತ ಒಂದು ಪವಾಡ ಮಯವೇ ಆಗಿತ್ತು . ಇದೇನೇ ಇರಲಿ ಉದ್ದಾನ 
ಶಿವಯೋಗಿಗಳು ಅದ್ಭುತ ಶಕ್ತಿಯುಳ್ಳ ಮಹಿಮರು. ಮಹಮ್ಮದೀಯರೂ ಕೂಡ 
ಇವರ ಅಸಾಧಾರಣ ಶಕ್ತಿಗೆ ಮಾರುಹೋಗಿ ಅವರನ್ನು ಬಾಯ್ತುಂಬ ಹೊಗಳು 
ತ್ತಾರೆ. ಅವರ ಪವಾಡಗಳನ್ನು ಬಣ್ಣಿಸುತ್ತಾರೆ. ಅನಂತರ ಪವಾಡಗಳನ್ನು ಇವರು 
ಮಾಡಿದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ಇಲ್ಲಿ ವಿವರಿಸಲಾಗಿದೆ. ಇವುಗಳಲ್ಲಿ 
ಕೆಲವು ಇವರ ಅದ್ಭುತವಾದ ಪರುಷಶಕ್ತಿಯಿಂದ ನಡೆದ ಘಟನೆಗಳು; ಈ ಹಿಂದೆ 
ವಿವರಿಸಿರುವ ಉದ್ದಾನಶಿವಯೋಗಿಗಳ ಚರಿತ್ರೆಯಲ್ಲಿಯೇ ಕೆಲವು ಪವಾಡಗಳ ವರ್ಣನೆ 
ಇದೆ. ಅವುಗಳನ್ನುಳಿದು ಉಳಿದವುಗಳು ಈ ಮುಂದೆ ಇವೆ. 
ಆಗಸ್ಟ್ 1981 


1) ಉದ್ದಾನಶಿವಯೋಗಿಗಳು ಪೂರ್ವಾಶ್ರಮದಲ್ಲಿ ರುದ್ರಪ್ಪ ಎಂಬ ಹೆಸರಿನಿಂದ 
ಪ್ರಸಿದ್ಧರಾಗಿದ್ದರಷ್ಟೆ ( ಮುಂದಿನ ಕಥೆಗಳಲ್ಲಿ ' ರುದ್ರಪ್ಪ' ಎಂದು ಬಂದೆಡೆಗಳಲ್ಲೆಲ್ಲ 
ಈ ಹೆಸರು ಉದ್ದಾನಶಿವಯೋಗಿಗಳ ಪೂರ್ವಾಶ್ರಮದ ಹೆಸರೆಂದು ಭಾವಿಸಬೇಕು.) 
ಇವರು ಸೇವಾಕಾಂಕ್ಷೆಯಿಂದ ಸಿದ್ದಗಂಗಾಮಠಕ್ಕೆ ಬಂದು ಸೇರಿದ ಮೇಲೆ ಮಠದ 
ದಾಸೋಹ ವ್ಯವಸ್ಥೆಗೊಂಡು ಅಪೂರ್ವ ಕೊಡುಗೆಯಂತಾಗಿದ್ದರು, ಸೌದೆಸೊಪ್ಪನ್ನು 
ಹೊಂದಿಸುವ ಭಾರವನ್ನೆಲ್ಲ ಅಡವೀಸ್ವಾಮಿಗಳು ಇವರಿಗೆ ಒಪ್ಪಿಸಿದ್ದರು. ಒಂದು 
ದಿನ ರುದ್ರಪ್ಪ ಐದಾರು ಗಾಡಿಗಳನ್ನು ಕಟ್ಟಿಸಿಕೊಂಡು ದೇವರಾಯನ ದುರ್ಗಕ್ಕೆ 
ಸೌದೆಗಾಗಿ ಹೋಗಿದ್ದ ಕ್ಯಾತಸಂದ್ರದ ಮಹಮ್ಮದೀಯ ಮಜಾರ್‌ಸಾಬಿ ಎಂಬು 
ವವನೂ ಈ ಗುಂಪಿನಲ್ಲಿದ್ದನು, ಗಾಡಿಗಳಲ್ಲಿ ಸೌದೆ ತುಂಬಿ ಹೊರಡುವ ವೇಳೆ 
ಗಾಗಲೆ ಕತ್ತಲಾಯಿತು. ಅದು ಮಳೆಗಾಲವಾದ್ದರಿಂದ ಆಕಾಶವೆಲ್ಲ ಮೇಘಾಚ್ಯಾ 
ದಿತವಾಗಿ ಕಗ್ಗತ್ತಲು ಎತ್ತೆತ್ತಲೂ ಹರಡಿಹೋಯಿತು, ದಾರಿಯೇ ಕಾಣದಂತಾ 
ಯಿತು. ರುದ್ರಪ್ಪನವರಿಗೆ ಗಾಡಿಯವರೆಲ್ಲ ಸ್ವಾಮಿ , ಈಗ ಗಾಡಿಗಳನ್ನೆಲ್ಲ ಇಲ್ಲಿಯೇ 
ಎತ್ತುಗಳ ಕೊರಳುಬಿಚ್ಚಿ ನಿಲ್ಲಿಸಿಬಿಡೋಣ, ಬೆಳಗಾದಮೇಲೆ ಮಠಕ್ಕೆ ಹೋದರಾ 
ಯಿತು. ಇನ್ನೂ ಮಠ ನಾಲೈದು ಮೈಲು ದೂರವಿದೆ. ರಾತ್ರಿ ಎಲ್ಲಿಯಾದರೂ 
ಗಾಡಿಗಳು ಉರುಳಿ ಆಗಬಾರದ ಅನಾಹುತವಾದರೆ ಗತಿಯೇನು' ಇತ್ಯಾದಿಯಾಗಿ 
ನುಡಿಯುತ್ತಿರಲು , ರುದ್ರಪ್ಪನವರು - ಇಲ್ಲ ಆಗಲೇ ಕೂಡದು, ಈಗ ಎಷ್ಟು ಹೊತ್ತಿ 
ದ್ದರೂ ಮಠಕ್ಕೆ ಹೋಗಿಯೇ ತೀರಬೇಕು ಅಡವಿಯಪ್ಪನವರು (ಸಿದ್ದಗಂಗಾಮಠದ 
ಆಡಳಿತ ನಡೆಸುತ್ತಿದ್ದ ಅಡವಿಸ್ವಾಮಿಗಳು) ಎಷ್ಟು ಹೊತ್ತಿದ್ದರೂ ಮಠಕ್ಕೆ ಈ ದಿನವೇ 
ಸೌದೆ ಬಂದು ಬೀಳಬೇಕೆಂದು ಆಜ್ಞೆ ಮಾಡಿದ್ದಾರೆ. ನೀವಾರು ಹೆದರಬೇಡಿರಿ . ಈಗ 
ಪಂಜಿನ ಬೆಳಕು ಬರುತ್ತೆ ಎನ್ನುತ್ತಿದ್ದಂತೆಯೇ ಗಾಡಿಗಳ ಮುಂಭಾಗದಲ್ಲಿ ಎರಡೂ 
ಕಡೆಗೂ ಎರಡು ಬೆಳಕುಗಳು ಮುಂದೆ ಮುಂದೆ ನಡೆಯತೊಡಗಿದವು. ಎಲ್ಲರಿಗೂ ಈ 
ವಿಚಿತ್ರವನ್ನು ಕಂಡು ಭಯಾಶ್ಚರೈಗಳೆರಡೂ ಉಂಟಾದವು. ರುದ್ರಪ್ಪ ಮುಂದೆ 
ಮುಂದೆ ನಡೆಯತೊಡಗಿದರು , ಗಾಡಿಗಳು ಹಿಂದೆ ಹಿಂದೆ ಬರತೊಡಗಿದವು. ಆ 
ಬೆಳಕು ಮಠದ ಆವರಣದವರೆಗೂ ಬಂದು ಮಾಯವಾದವು. 


ಈ ದೃಶ್ಯವನ್ನು ಕಂಡವರು ಮೊನ್ನೆ ಮೊನ್ನೆಯವರೆಗೂ ಇದ್ದರು, ಕ್ಯಾತ್ಸಂದ್ರದ 
ಮದಾರ ಸಾಬಿ ಎಂಬ ಮನುಷ್ಯ ಸ್ವತಃ ಈ ದೃಶ್ಯವನ್ನು ಕಂಡು ಕೊನೆಯವರೆಗೆ 
ಈ ಬಗೆಗೆ ಕಥೆಮಾಡಿ ಹೇಳುತ್ತಿದ್ದ. 

( ಜನಜನಿತ ಕಥೆ) 


( ಮುಂದುವರಿಯುವುದು) 


ಸಿದ್ದಗಂಗಾ 


సంబందరిలయ 


00 


ಶ್ರೀ ಸಿದ್ದಗಂಗಾ ಕ್ಷೇತ್ರವು ಅನೇಕ ಶಿವಯೋಗಾನಿಷ್ಠ ಗರಿಷ್ಠ ಯತಿ ಪುಂಗ 
ವರ ತಪೋಭೂಮಿ, ಈ ಮಹಾಮಠದ ಪವಿತ್ರವಾತಾವರಣವನ್ನು ಪ್ರವೇಶಿಸಿ 
ದೊಡನೆಯೇ ಎಂಥವರನ್ನೂ ಶಿವಭಾವಾಪನ್ನರಾಗಿಸಿ, ಗುರುಲಿಂಗ ಜಂಗಮ ಸೇವಾ 
ಕಾಂಕ್ಷೆಯ ಸಂಸ್ಕಾರ ಭಾವನೆಯನ್ನು ಉಂಟುಮಾಡುತ್ತದೆ. ಅವರ್ಣನೀಯ ಆನಂದ 
ವನ್ನುಂಟುಮಾಡಿ ತಲೆ ಬಾಗಿ ನಮಸ್ಕರಿಸುವಂತೆ ಮಾಡುವ ಪುಣ್ಯ ಪ್ರಭಾವ 
ಅನೇಕರಿಗುಂಟಾಗಿದ್ದರೆ ಅತಿಶಯೋಕ್ತಿ ಎನಿಸಲಾರದು, ಶ್ರೀ ಕ್ಷೇತ್ರದಲ್ಲಿ ನಡೆಯುವ 
ಒಂದೊಂದು ಕಾರದ ಹಿಂದೆಯೂ ಅಗಾಧ ಶಿವಸಂಕಲ್ಪ ಶಕ್ತಿಯ ಪ್ರಭಾವ ಅಡಗಿದೆ. 
ಅಘಟನ ಘಟನಾ ಶಕ್ತಿಯ ಮಹಾ ತಪಸ್ವಿಗಳ ಶಿವಯೋಗದ ಫಲ, ಶ್ರೀ ಶ್ರೀ ಶಿವ 
ಕುಮಾರ ಮಹಾಸ್ವಾಮಿಗಳವರು 3 - 3 - 1930 ರಂದು ಶ್ರೀ ಕ್ಷೇತ್ರದ ಉತ್ತರಾಧಿ 
ಕಾರಿಗಳಾಗಿ ಆಯ್ಕೆಗೊಂಡದ್ದು . ಅಂದಿನಿಂದ ಇಂದಿನವರೆವಿಗೆ CC ಸರ್ವ ಜನಾಃ 
ಸುಖನೋ ಭವಂತು ” ಎಂಬ ದಿವ್ಯ ಮಂತ್ರವನ್ನು ಚ್ಛರಿಸುತ್ತ ತ್ರಿಕರಣ ಪೂರ್ವಕ 
ಅನುಷ್ಠಾನಗೈದ ಕಾಯಕ ಯೋಗಿಗಳು, ಅವರ ಶಿವಯೋಗ ನಿಷ್ಠೆ , ಹಾಗೂ ಲಿಂಗ 
ತಪಸ್ಸುಗಳ ದಿವ್ಯ ಫಲವೇ ನಿಂತ ನೆಲಕ್ಕೆ ಬೆಲೆ . ಆ ಪುಣ್ಯ ಪುರುಷರ ನಿಷ್ಕಾಪಟ್ಯ 
ಲಿಂಗತಪಸ್ಸಿನ ಜಲಧಾರಾವರ್ಷ ಪ್ರಭಾವವೇ ಶ್ರೀ ಕ್ಷೇತ್ರದ ಔನ್ನತ್ಯ ಮತ್ತು ವೈಶಾ 
ಲ್ಯತೆಗೆ ಕಾರಣ . ಹೀಗಾಗಿ ನಾಡಿನ ಸರ್ವತೋಮುಖವಾದ ಅಭಿವೃದ್ಧಿಗೆ 50 ವರ್ಷ 
ಗಳ ನಿರಂತರ ಕರ್ಮ ಯೋಗದ ಭವ್ಯ ಇತಿಹಾಸವಿದೆ. ಅನೇಕ ಅಡ್ಡಿ ಆತಂಕಗಳು 
ಕಷ್ಟ, ನಿಷ್ಟೂರಗಳು ಗುಡ್ಡದಂತೆ ಬಂದು ಮಂಜಿನಂತೆ ಕರಗಿಹೋದ ಸೋಲಲರಿಯದ 
ಸಾಹಸದ ಚರಿತ್ರೆಯಿದೆ ತಪ್ಪಲನಾ ಸಹಸ್ರಾರು ಭಕ್ತಭಾವುಕರು, ಶಿಷ್ಯಕೋಟಿಗಳಿಗೆ 
ಮೇರಿಯಿಲ್ಲವಾಗಿದೆ. ಶ್ರೀ ಶ್ರೀಗಳವರ ಕೃಪಾಶೀರ್ವಾದ ಪ್ರಭಾವಕ್ಕೊಳಗಾದ ಅಪಾರ 
ಭಕ್ತ ವೃಂದದವರು ಸುವರ್ಣ ಮಹೋತ್ಸವ ಮತ್ತು ಶಿವ ಯೋಗ ನಿರ್ಮಾಣ ಗದ್ದುಗೆ 
ಕಾರ್ಯದಲ್ಲಿ ನಿರತರಾಗಿರುವುದು ಕೃತಜ್ಞತಾ ಸಮರ್ಪಣೆಗೆ ಜ್ವಲಂತ ಸಾಕ್ಷಿಯಾಗಿದೆ. 
ಶ್ರೀ ಶ್ರೀಗಳವರ ಮಹತ್ತು ಬೃಹತ್ತುಗಳಿಗೆ ಅನುಗುಣವಾಗಿ ಆಚರಿಸಬೇಕೆಂಬ ಸತ್ 
ಸಂಕಲ್ಪ ಸುತ್ಯಾತ್ಸಾರ್ಹವಾದುದು, ಅನೇಕ ದಾನಿಗಳು ಮುಂದೆ ಬಂದಿರುವುದು ಶುಭ 
ಸೂಚಕ, ಕೊಡುಗೈ ಕಲಿಗಳ ಉದಾರ ಕೊಡುಗೆಯ ಮುಂದೆ ಅಸಾಧ್ಯವೇನಿದೆ 
ಅವರ ಮನಸ್ಸು ದೊಡ್ಡದು. ಸಮಸ್ತ ಭಕ್ತ ಸಮೂಹಕ್ಕೆ ಶ್ರೀ ಶ್ರೀಗಳವರ ಕೃಪಾ 
ಶೀರ್ವಾದದ ವಜ್ರ ರಕ್ಷೆಯಿರಲೆಂದು ಆಶಿಸುತ್ತೇವೆ, 


ಸೆಪ್ಟೆಂಬರ್ 1981 


ಮುಂದುವರಿದ ಲೇಖನ 


ಉದ್ದಾನ ಶಿವಯೋಗಿಗಳವರ ಅದ್ಭುತ ಘಟನೆಗಳು 


-- ಪಂ , ಚನ್ನಪ್ಪ ಎರೇಸೀಮೆ 


ರಾಮಲಿಂಗೇಶ್ವರ ಬೆಟ್ಟದಲ್ಲಿರುವ ದೊಡ್ಡ ಸಿದ್ದಪ್ಪನ ಗವಿಗೆ ಉದ್ದಾನಶಿವ 
ಯೋಗಿಗಳು ಮನಸ್ಸು ಬಂದಾಗಲೆಲ್ಲ ಹೋಗಿ ಬರುತ್ತಿದ್ದರು. ಆ ಗವಿಯಿರುವುದು 
ಮಠದಿಂದ ಸುಮಾರು ಎರಡು ಎರಡುವರೆ ಮೈಲಿಗಳ ಅಂತರದಲ್ಲಿ ರಾಮಂಲಿ 
ಗೇಶ್ವರನ ಬೆಟ್ಟದ ಮಧ್ಯಭಾಗದ ದಟ್ಟಡವಿಯಲ್ಲಿ. ಅಲ್ಲಿಗೆ ಎರಡು ಕಾಲು ದಾರಿಗ 
ಳುಂಟು ಒಂದು ದಾರಿ ಸಿದ್ದಗಂಗಾ ಬೆಟ್ಟದ ತಪ್ಪಲಿನಿಂದ ನೇರವಾಗಿ ಬೆಟ್ಟದಲ್ಲಿಯೇ 
ಹಾದು ಹೋಗುವುದು ಇದು ಸ್ವಲ್ಪ ಸಮಿಾಪ, ಸುಮಾರು ಒಂದು ಒಂದುವರೆ 
ಮೈಲಿಯಾದೀತು. ಇನ್ನೊಂದು ರಾಮಲಿರಗನ ಬೆಟ್ಟವನ್ನು ಬಳಸಿ ಅವರ ಪೂರ್ವಾ 
ದಿಗ್ಯಾಗದಿಂದ ಬೆಟ್ಟವನ್ನೇರಿ ಹೋಗುವುದು, ಇದೇ ಬಳಸಿನದು, ಉದ್ದಾನಶಿವಯೋಗಿ 
ಗಳು ಸಿದ್ದಗಂಗಾಬೆಟ್ಟದ ತಪ್ಪಲಿನಿಂದ ಸಮಿಾಪದ ದಾರಿಯಿಂದಲೇ ಬಂದು ಅಮಾ 
ವಾಸ್ಯೆಯ ದಿನ ಹೊರಟರು. ಅವರ ಶಿವಪೂಜಾಮರಿ - ಬಾಳಪ್ಪ ' ಎಂಬುವವನಿದ್ದನು. 


ಸ್ವಾಮಿಗಳವರ ಆಪ್ತ ವ್ಯಕ್ತಿ ಆತ ಸ್ವಾ ಮಿ ಗಳು ಮುಂದೆ ಮುಂದೆ 
ಹೋದಂತೆಲ್ಲ ಕತ್ತಲಲ್ಲಿ ಅವರಿಗೆ ಕಾಣದಂತೆ ಈತನೂ ಹೊರಟ ಇನ್ನೇನು ಗವಿ 
ಸಮಾಸದಲ್ಲೇ ಬಂದಿತ್ತು, ಆಗ ಒಂದು ಧ್ವನಿ ಮನುಷ್ಯ ಸಂಗಾತವೇತಕ್ಕೆ ಎಂದು 
ಬಂತು, ಉದ್ದಾನಪ್ಪನವರು ಹಿಂದಕ್ಕೆ ಹೊರಳಿ ನೋಡಿದರು . ಹಿಂದೆ ಬೀಳುತ್ತೆ 
ಳುತ್ತಾ ' ಬಾಳಪ್ಪ ಬರುತ್ತಿದ್ದ . - ಬಾಳಪ್ಪ ನೀನೇಕೆ ಬಂದೆ ಹಿಂದಕ್ಕೆ ಹೊರಡು ) 
ಎಂದು ಒಂದು ಬಾಳೆಹಣ್ಣು , ಕೊಟ್ಟು ಕಳಿಸಿದರಂತೆ. ಬಾಳಪ್ಪನೂ ಆದಷ್ಟು ಧೈಯ್ಯ 
ಶಾಲಿಯೇ ಅದರೂ ಹಿಂದಕ್ಕೆ ಬರದೆ ಸ್ವಾಮಿಗಳು ದೊಡ್ಡ ಸಿದ್ದಪ್ಪನ ಗವಿಯನ್ನು 
ಸವಿತಾಪಿಸುತ್ತಿದ್ದಂತೆಯೇ ಎರಡು ದೀಪಗಳು ಅವರಿಗೆ ಮಾರ್ಗದರ್ಶನಗಳಾಗಿ ಹೋಗ 
ತೊಡಗಿದವು. ಸ್ವಾಮಿಗಳು ಗವಿಯನ್ನು ಪ್ರವೇಶಿಸಿದರು . ಬಾಳಪ್ಪ ಹೊರಭಾಗ 
ದಲ್ಲಿ ದೂರದ ಒಂದು ಕಲ್ಲುಬಂಡೆಯ ಮೇಲೆ ಇಡೀ ರಾತ್ರಿಯನ್ನು ಕಳೆದ ರಾತ್ರಿ 
ಗವಿಯಿಂದ ಘಂಟೆ ಜಾಗಟೆಗಳ ನಾದ ಕೇಳಿಬರುತ್ತಿತ್ತೆಂದು ಮಾತ್ರ ಹೇಳುತ್ತಿದ್ದ . 
( ಜನಜನಿತ ಕಥೆ ) . 


11 


ಸೆಪ್ಟೆಂಬರ್ 1981 


1945 ನೆಯ ಇಸ್ವಿ ನಾನು 32 ನನ್ನ ಸ್ನೇಹಿತರೊಂದಿಗೆ ಚಿಕ್ಕಳ್ಳಿಗೆ ಹೋಗಿದ್ದೆ 
33 ಸ್ನೇಹಿತರು ಊರಿನಲ್ಲಿರುವ ತಮ್ಮ ತೋಟಕ್ಕೆ ಎಳೆನೀರು ಕುಡಿದುಬರೋಣ 
ಎಂದು ನನ್ನನ್ನು ಕರೆದೊಯ್ದರುತೋಟಕ್ಕೆ ಹೋದೆವು. ನಾವು ಹೋದತೋಟದ 
ಪಕ್ಕದಲ್ಲಿಯೇ ಮಠಕ್ಕೆ ಭಕ್ತರು ಬರೆದು ಕೊಟ್ಟ ಒಂದು ಚಿಕ್ಕ ತೋಟವಿದೆ. ಆತೋಟ 
ದಲ್ಲಿ ಕುಳಿತೆವು, ಆ ತೋಟವನ್ನು ಮಠಕ್ಕೆ ಬರೆದುಕೊಟ್ಟವರೇ ಮಾಡುತ್ತಿದ್ದರು. 
ಅವರು ಸಿದ್ದಗಂಗಾ ಕ್ಷೇತ್ರದಿಂದ ನಾನು ಬಂದಿರುವೆನೆಂದು ತಿಳಿದು ಆದರಿಸಿದರು. 
ನಾವು ಆಗಲೇ ಎಳೆನೀರು ಕುಡಿದು ಬಂದಿದ್ದರಿಂದ ಅವರಿಂದ ಎಳೆನೀರು ಕುಡಿಯಲು 
ಒತ್ತಾಯ ಮಾಡಿದರೂ ಕುಡಿಯಲಿಲ್ಲ. ಆಗ ಅವರು ( ಆನಮ್ಮಪ್ಪ ಉದ್ದಾನಪ್ಪನೆ 
ಪುಣ್ಯವೇ ಪುಣ್ಯ ' ಎಂದು ಕೈಮುಗಿದು, ಈ ನಮ್ಮ ತೋಟವನ್ನು ಅವರಿಗೇ ಅರ್ಪಿಸಿ 
ಬಿಟ್ಟಿದ್ದೇವೆ ಎಂದು ತನ್ನ ತೋಟವನ್ನು ಅರ್ಪಿಸಿದುದರ ಹಿನ್ನೆಲೆಯ ಕಥೆಯನ್ನು 
ನಮ್ಮ ಆಗ್ರಹದ ಮೇರೆಗೆ ಹೇಳತೊಡಗಿದಳು, 


ಸ್ವಾಮಿ ನಮಗೆ ಒಬ್ಬನೇ ಒಬ್ಬ ಮಗ ಅಂತ ಇದ್ದಾ . ಚೆನ್ನಾಗೇ ಇದ್ದ , 
ಬಾಳಾಕಾಯ್ತಿ ಆಯ್ತು , ನಾವೂ ಕಂಡಕಂಡ ಮದ್ದು ಕೊಟ್ಟಿ, ಆದರೂ ಉಳಿಲಿಲ್ಲ, 
ಸತ್ತು ಹೋಗಿ ಬಿಟ್ಟ , ಸತ್ತು ಹೋದಸ್ವಲ್ಪ ಹೊತ್ತಿನಲ್ಲಿ ಮಿಸುಗಿದಾ' ಮೇಲೆ 
ನಮ್ಮೆಲ್ಲಾ ಸಂತೋಷಾಯ್ತು . ಎದ್ದು ಕೂಂಡಾ ಅವಾ ನಾನು ಸಿದ್ದಗಂಗೆಹೋಗಿದ್ದೆ . 
ಉದ್ದಾ ನಮ್ಮೋರು ಏನ್ಸ್ಂದೇ ಊಟಮಾಡ್ಕೊಗು ಎಂದರು ಊಟಾಮಾಡಿಬಂದೆ 
*" ಎಂದವನೇ ಮತ್ತೆ ಮಲಗಿದವು ಮಾಲ್ವೇಳ್ಳಿಲ್ಲ ಸ್ವಾಮಿ ” ಎಂದವಳೇ ಬಳಬಳ 
ಕಣ್ಣೀರು ಸುರಿಸಿದಳು. ಅವಳ ಈ ಕರಳು ಕೊರೆಯುವ ಕತೆ ಕೇಳಿ ನಮಗೂ ಕಸಿ 
ವಿಸಿಯಾಯಿತು. ಈ ಘಟನೆ ನಡೆದ ಮೇಲೆ ಸ್ವಲ್ಪ ತೋಟವನ್ನೇ ಸಿದ್ದ ಗಂಗೆಗೆ 
ಬರೆದುಕೊಟ್ಟು ನಾವೇ ಮಾಡುತ್ತಿದ್ದೇವೆಂದಳು, ಇದು ನಾವೇ ಪ್ರತ್ಯಕ್ಷ ಕೇಳಿದ 
ಕಥೆ, ಈ ಹೆಣ್ಣು ಮಗಳು ಅಗ್ನಿವಂಶ ಕ್ಷತ್ರಿಯ ಜನಾಂಗದವಳು. ( ಅಂದರೆ 
ತಿರುಳರು, - ಸ್ವತಃ ಲೇಖಕನು ಕೇಳಿದ್ದು , ) 


32) ನಾನು ಎಂದರೆ ಈ ಲೇಖನ ಬರೆದವ, 
33 ) ಮಡದಿಂದ ಸುಮಾರು ಮರುಮೈಲುಗಳ ಅಂತರದಲ್ಲಿರುವ ಹಿರೇಹಳ್ಳಿ ರೈಲ್ವೆ 

ಸ್ಟೇಷನ್ ಬಳಿಯಿರುವ ಹಳ್ಳಿ , 


( ಮುಂದುವರಿಯುವುದು ) 


2 


ಸಿದ್ದಗಂಗಾ 


సంబందరిలయ 


- ಭಾರತದಲ್ಲಿಂದು ಮತಾಂತರದ ಪಿಡುಗು ಸರ್ವತ್ರ ವ್ಯಾಪಿಸಿದೆ. ದಿನದಿನಕ್ಕೆ 
ಅದು ಉಲ್ಬಣಗೊಳ್ಳುತ್ತಿದೆ. ಒಂದು ಕಡೆ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡರೆ 
ಮತ್ತೊಂದು ಕಡೆ ಬೌದ್ಧ ಧರ್ಮಕ್ಕೆ ಲಕ್ಷಗಟ್ಟಲೆ ವಿಜಯದಶಮಿಯಂದು ಮತಾಂತರ 
ಗೊಂಡದ್ದನ್ನು ಪತ್ರಿಕೆಗಳಲ್ಲಿ ಓದಿದ್ದಾಯಿತು. ಇದು ಡಾ || ಅಂಬೇಡ್ಕರ್‌ರವರ ಅನು 
ಕರಣೆ ಎಂದೂ ಕಾರಣ ತಿಳಿಯಿತು. ಈ ಮತಾಂತರದ ಬಗ್ಗೆ ಕೆಲವು ನಾಯಕರು 
ಮಠಾಧಿಪತಿಗಳನ್ನು ದೂರಿದ್ದಾರೆ. ಕೆಲವರು ಸಂಪ್ರದಾಯ ಶರಣರನ್ನು ದ್ವೇಷಿಸಿದ್ದಾರೆ. 
ಮತ್ತೆ ಕೆಲವು ವಿದ್ವಾಂಸರು ಸಮಾಜದಲ್ಲಿನ ಮತ್ತು ದೇಶದಲ್ಲಿನ ಜಾತಿಪದ್ಧತಿಯನ್ನೇ 
ಧ್ವಂಸ ಮಾಡಿಬಿಡಬೇಕೆಂದು ಜಾತೀಯ ಮುಖಂಡರಿಗೆ ಕರೆಕೊಟ್ಟಿದ್ದಾರೆ. ಕೆಲವು 
ವಿಚಾರವಾದಿಗಳು ಮತಾಂತರಕ್ಕೆ ಕಾರಣ ಹುಡುಕುತ್ತಾ , ಜಟಕಾ ಹೊಡೆಯುವ ಒಬ್ಬ 
ಸಾಬಿಯಿಂದ ಹಿಡಿದು, ರಾಷ್ಟ್ರದ ಉಚ್ಚ ಸ್ಥಾನದಲ್ಲಿರುವ ಪ್ರಥಮ ಪ್ರಜೆ ಅಥವಾ 
ಪ್ರವಾದಿ ಪೈಗಂಬರ್‌ವರೆಗೆ ಮತ್ತು ಒಬ್ಬ ಗ್ಯಾರೇಜ್ ಕ್ಲೀನರ್‌ನಿಂದ ಹಿಡಿದು ಧರ್ಮ 
ಬೋಧಕ ಪೋಷ್ರವರೆಗೂ ಮಸೀದಿ ಚರ್ಚುಗಳಲ್ಲಿ ಸಮಾನತೆಯಿಂದ ಭಾಗವಹಿಸುವ 
ಅವಕಾಶವಿದೆ; ನಮ್ಮ ಗುಡಿಗೋಪುರಗಳಲ್ಲಿ ಊಟಉಪಚಾರಗಳಲ್ಲಿ ಹಿಂದೂವನ್ನೇ 
ಹಿಂದಕ್ಕೆ ತಳ್ಳಿ ತಿರಸ್ಕರಿಸುವ ತಾರತಮ್ಯವೇ ಕಾರಣವೆನ್ನುತ್ತಾರೆ. ಕೆಲವು ಹರಿಜನ 
ವಿದ್ಯಾವಂತ ಮುಖಂಡರೂ ಈ ಅಭಿಪ್ರಾಯವನ್ನೇ ಸೂಚಿಸಿ ಮತಾಂತರವನ್ನು ಸಮ 
ರ್ಥಿಸಿಕೊಂಡ ನಿದರ್ಶನಗಳು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದವು. ರಾಷ್ಟ್ರಕವಿ ಕುವೆಂಪು 
ರವರು ಮತಾಂತರಿಗಳನ್ನು ಕುರಿತು , ಮತಾಂತರ ಶಬ್ಬವು ವಿಚಾರಪಲ್ಲಟ ಎಂಬ ಅರ್ಥ 
ವನ್ನು ಕೊಡುತ್ತದೆ. ಆ ವಿಚಾರ ಆಧ್ಯಾತ್ಮ ದೃಷ್ಟಿಯಿಂದ ಹೃದಯ ಪರಿವರ್ತನೆ 
ಎಂಬ ಭಾವನೆಯನ್ನು ಕೊಡುತ್ತದೆ; ಆದರೆ ಈಗ ಮತಾಂತರಗೊಳ್ಳುವ ಜನರನ್ನು 
ನೋಡಿದರೆ ಒಂದು ಸಮಾಜವನ್ನು ತೊರೆದು ಮತ್ತೊಂದು ಸಮಾಜವನ್ನು ಸೇರುವುದೇ 
ವಿನಹ ಅದು ವ್ಯಕ್ತಿಯ ಆಚಾರ ವಿಚಾರ- ಸಂಸ್ಕಾರಗಳಲ್ಲಿ ಪರಿವರ್ತನೆಯನ್ನುಂಟು 
ಮಾಡುವ ಧಾರ್ಮಿಕ ಬದಲಾವಣೆಯಲ್ಲ ಎಂದಿದ್ದಾರೆ. ಮುಂದುವರಿದು ಬಾಣಲೆ 
ಯಿಂದ ಬೆಂಕಿಗೆ ಬೀಳಬೇಡಿ ” ಎಂದು ಮತಾಂತರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. 
ಇಷ್ಟೆಲ್ಲಾ ನಡೆಯುತ್ತಿದ್ದರೂ ಈ ಬಗ್ಗೆ ಸರಕಾರದ ಕಾರ್ಯಕ್ರಮ ಸ್ಪಷ್ಟವಾಗಿ ಗೋಚ 
ರಿಸುತ್ತಿಲ್ಲ. ಈ ಮತಾಂತರಕ್ಕೆ ಮೇಲೆ ಕೊಡುವ ಕೆಲವು ಕಾರಣಗಳು ಸತ್ಯವಾದರೂ 
ಅನ್ಯ ಧರ್ಮಿಯರ ಆಸೆ, ಆಮಿಷ ಮತ್ತು ರಾಜಕೀಯ ಕುಟಿಲ ನೀತಿಯೇ ಪ್ರಬಲ 
ಕಾರಣವೆಂಬುದಂತೂ ಸ್ಪಷ್ಟವಾಗಿದೆ. “ ಹುಲಿಗಂಜಿ ಹುತ್ತವ ಹೊಕ್ಕರೆ ಹಾವು 
ತಿಂಬುದಮಾದೇ” ಎಂಬ ಶರಣರ ಹಿತನುಡಿಯೊಡನೆ ಎಚ್ಚರಿಸಿ, ನಮ್ಮವರಲ್ಲಿ ಸಹ 
ಬಾಳ್ವೆಯ ಕಲೆಯ ಅರಿವು ಎಲ್ಲರಲ್ಲಿಯೂ ಮೂಡಿಸೋಣ. 
ಅಕ್ಟೋಬರ್ 1981 


ಮುಂದುವರಿದ ಲೇಖನ 


ಉದ್ದಾನ ಶಿವಯೋಗಿಗಳವರ ಅದ್ಭುತ ಘಟನೆಗಳು 

- ಪಂ !! ಚನ್ನಪ್ಪ ಎರೇಸೀಮೆ 


ದಾಸೋಹದ ಖರ್ಚಿಗೆ ರಾಗಿ ಮುಗಿದುಹೋಗಿದೆ ಎಂದು ದಾಸೋಹದವರು 
ಸ್ವಾಮಿಗಳ ಕಿವಿಗೆ ಸುದ್ದಿ ಮುಟ್ಟಿಸಿದರು . ಸ್ವಾಮಿಗಳು ತಾವೇ ದೊಡ್ಡ ಗಳು 
ವೊಂದನ್ನು ಪಣತದ ( ಕಣಜ) ಮೇಲಿನ ಬೆಳಕಿಂಡಿಯಿಂದ ನುಗ್ಗಿಸಿ, ಕುಟ್ಟಿ ನೋಡಿ 
ದರು ( ಡಣ್ ಡಣ್ ' ಎಂದು ನೆಲದ ಸಪ್ಪಳ ಕೇಳಿಸಿತ್ತು, ಓಹೋ ; ರಾಗಿ ಮುಗಿದು 
ಹೋಗಿವೆ, ಈಗ ರಾಗಿಯನ್ನೆಲ್ಲಿಂದ ಹೊಂದಿಸುವುದು ? ಎಂದುಕೊಂಡು ಬೆಟ್ಟ 
ವನ್ನೇರಿ ಯಾವಾಗಲೂ ಹೋಗಿ ಕುಳಿತುಕೊಳ್ಳುವ ಕಲ್ಲುಬಂಡೆಯ ಮೇಲೆ ಬಾಯ 
ಮೇಲೆ ಕೈಯಿಟ್ಟು ಮೂಗಿನ ಮೇಲೆ ಬೆರಳಾಡಿಸುತ್ತಾ ಕುಳಿತುಬಿಟ್ಟರು. ಆ ಕಲ್ಲು 
ಬಂಡೆಯ ವೈಶಿಷ್ಟ್ಯವೆಂದರೆ ಸೂಯ್ಯೋದಯವಾದೊಡನೆ ಇಲ್ಲಿ ಗೆ ನೇರವಾಗಿ 
ಸೂರ ಕಿರಣಗಳು ಬೀಳುತ್ತವೆಂದೂ ಉದ್ದಾನಸ್ವಾಮಿಗಳು ಅನೇಕ ಪ್ರಸಂಗಗಳಲ್ಲಿ 
ಬಂಡೆಯಮೇಲೆ ಕುಳಿತುಕೊಳ್ಳುತ್ತಿದ್ದರೆಂದೂ , ಅಲ್ಲಿ ಅವರು ಕುಳಿತುಕೊಂಡಮೇಲೆ 
ಅವರ ಮನಸ್ಸಿನ ಇಚ್ಚೆಯಂತೆ ಕಾಠ್ಯಗಳಾಗುತ್ತಿದ್ದವೆಂದೂ ಹೇಳಲಾಗುತ್ತಿದೆ 34 
ಇವರು ಈ ಕಲ್ಲುಬಂಡೆಯ ಮೇಲೆ ಕುಳಿತಾಗ ಅವರ ಬಳಿಗೆ ಯಾರೂ ಹೋಗು 
ತಿರಲಿಲ್ಲವಂತೆ. 


* ಈ ಸಮಯಕ್ಕೆ ಮೆಳೆಹಳ್ಳಿಯ ಭೀಮೇಗೌಡ ಎಂಬುವರು 35 ಊರಿನಿಂದ 
ಗಾಡಿಯನ್ನು ಕೂಡಿಸಿಕೊಂಡು ದಾಸೋಹಕ್ಕೆ ಸ್ವಲ್ಪ ದವಸಧಾನ್ಯಗಳನ್ನು ಹೇರಿ 
ಕೊಂಡು ತನ್ನ ಮಗ ಸಿದ್ಧಪ್ಪ ( ಸಿದ್ದೇಗೌಡ) ನ ಹೆಂಡತಿಯನ್ನು ಕರೆದುಕೊಂಡು 
ಮಠಕ್ಕೆ ಬಂದನು. ಅವನು ಸ್ವಾಮಿಗಳು ಬೆಟ್ಟದಮೇಲೇರಿ ಕುಳಿತಿರುವುದೆಂಬುದನ್ನು 
ಮಠದ ಜನಗಳಿಂದ ತಿಳಿದು ಸ್ವಾಮಿಗಳು ಕುಳಿತಲ್ಲಿಗೆ ಸೊಸೆಯೊಡನೆ ನೇರವಾಗಿ 
ಹೋದ, ಸ್ವಾಮಿಗಳು ತಾವೇ ತಾವಾಗಿ ನಿರ್ಲಿಪ್ತತೆಯಿಂದ ಕುಳಿತಿದ್ದರು. ಸಿದ್ದೇಗೌಡ 
ಸೊಸೆಯೊಡನೆ ಸ್ವಾಮಿಗಳವರಿಗೆ ನಮಸ್ಕರಿಸಿ ನಿಂತ, “ಏನು ಏನು, ಯಾವೂರು 


34 ) ಈಗ ಈ ಕಲ್ಲು ಬಂಡೆಯಾವುದೆಂಬುದರ ಪರಿಚಯ ಮಠದಲ್ಲಿ ಯಾರಿಗೂ ಇಲ್ಲ. 
35 ) ತುಮಕೂರಿನಿಂದ ಉತ್ತರಕ್ಕೆ ಆರೇಳು ಲುಗಳ ಅಂತರದಲ್ಲಿ ಶಿರಕ್ಕೆ ಹೋಗುವ 

ದಾರಿಯಿಂದ ಪೂರ್ವ ದಿಗ್ನಾಗದಲ್ಲಿರುವ ಒಂದು ಊರು. 
- ಅಕ್ಟೋಬರ್ 1981 


ಯಾವೂರು ? ಏನು ಬಂದುದ್ದು ? ಏನು ? . ..36 ಇತ್ಯಾದಿಯಾಗಿ ಕೇಳಿದರು, 
“ ಸ್ವಾಮಿ ದೇವರುಕೊಟ್ಟಂತೆ ಎಲ್ಲಾ ಬ್ಯಾಗ್ಯ ಇದೆ, ಇಗೋ ಇವಳೇ ನನ್ನ ಸೊಸೆ 
ನನ್ನ ಮಗ ಸಿದ್ದೇಗೌಡನ ಹೆಂಡತಿ ಮದುವೆಯಾಗಿ ಅನೇಕ ವರ್ಷಗಳಾಗಿಹೋಗಿ , 
ಮೊಮ್ಮಕ್ಕಳನ್ನು ಕಾಣುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಅ ದ ಕ್ಯಾ ಗಿ 
ಸ್ವಾಮಿಯ ಸನ್ನಿಧಿಗೆ ಬಂದಿದ್ದೇನೆ, ಇಷ್ಟೆ ಇಷ್ಟೆಯೋ ! ಹೋಗುಹೋಗು ದಾಸೋ 
ಹಕ್ಕೆ ಹತ್ತು ಕಂಡುಗ ಹತ್ತು ಕಂಡುಗ ರಾಗಿ ತಂದು ಹಾಕು ಹೋಗು ಎಂದರು. 
ಸ್ವಾಮಿಗಳು, ಭೀಮೇಗೌಡನೇನು ಸಾಮಾನ್ಯನಲ್ಲ ಅವನಿಗೂ ಭಕ್ತನ ಕೆಚ್ಚು ಇದ್ದ 
ಮನುಷ್ಯ ಇಷ್ಟೆಯೋ ಸ್ವಾಮಿ , ತಂದುಹಾಕುತ್ತೇನೆ ನಿಮ್ಮ ಮಾತು ಸುಳ್ಳಾದರೆ ?” 
ಎಂದ, ಸ್ವಾಮಿಗಳು ಅವನನ್ನೂ ಅವನ ಸೊಸೆಯನ್ನು ದಿಟ್ಟಿಸಿನೋಡಿ : ಸಿದ್ದ 
ಲಿಂಗೇಶ ಎಲ್ಲಾ ಎಲ್ಲಾ ಸುಖ ಮಾಡುತ್ತಾನೆ. ಗಂಗಾಸ್ನಾನ ಮಾಡಿಸಿ ಪ್ರಸಾದ 
ತಕೊಂಡು ಹೊರಡು ಹೊರಡು, ಊರಿಗೆ ಹೋಗಿ ರಾಗಿ ತಂದು ಹಾಕು ; ರಾಗಿ 
ತಂದು ಹಾಕು ' ಎಂದುಬಿಟ್ಟರು. ಭೀಮೇಗೌಡ, ಶ್ರೀಗಳವರು ಹೇಳಿದಂತೆ ಗಂಗಾ 
ಸ್ನಾನವನ್ನು ಸೊಸೆಗೆ ಮಾಡಿಸಿ ಪೂಜೆ ಮುಗಿಸಿಕೊಂಡು ಊಟಮಾಡಿ ಗಾಡಿ ಕಟ್ಟಿ 
ಕೊಂಡು ಊರಿಗೆ ಬಂದನು. ಊರಿಗೆ ಬಂದಮೇಲೆ ಶ್ರೀ ಮಠಕ್ಕೆ ಶ್ರೀಗಳವರು 
ಹೇಳಿದಂತೆ ಹತ್ತು ಕಂಡುಗ ರಾಗಿಯನ್ನು ನ್ಯಾಯವಾಗಿ ಅಳೆದು ಭಯಭಕ್ತಿಯಿಂದ 
ಮಠಕ್ಕೆ ಅರ್ಪಿಸಿ ಹೋದ, ಮುಂದೆ ಒಂದು ವರ್ಷದಲ್ಲಿ ಗಂಡುಮಗುವೊಂದು 
ಸೊಸೆಯ ಹೊಟ್ಟೆಯಲ್ಲಿ ಹುಟ್ಟಿತು, ಮಗುವಿಗೆ ಸಿದ್ಧಲಿಂಗೇಗೌಡ ಎಂದು ಹೆಸರಿಟ್ಟು 
ಮೊಮ್ಮಗ ಮಗ ಸೊಸೆಯರೊಡನೆ ಶ್ರೀ ಕ್ಷೇತ್ರಕ್ಕೆ ಪುನಃ ಇನ್ನಷ್ಟು ರಾಗಿಯನ್ನು 
ಹೇರಿಕೊಂಡು ಬಂದು ಅರ್ಪಿಸಿ ಸ್ವಾಮಿಗಳವರ ದರ್ಶನಾಶೀರ್ವಾದ ಪಡೆದನು. 
ಮುಂದೆ ಅವರೇ ಸಿದ್ಧಲಿಂಗೇಶ್ವರರ ಜಾತ್ರೆಯಲ್ಲಿ ಒಂದು ಕೊಪ್ಪಲನ್ನು ಕಟ್ಟಿ ೩ ಜನ 
ರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿಸತೊಡಗಿದರು, ಈಗಲೂ ಈ ಕೊಪ್ಪಲಿಗೆ 
ಮೆಳೆಹಳ್ಳಿ ಕೊಪ್ಪಲು ಎಂದೇ ಕರೆಯಲಾಗುತ್ತಿದೆ. ಈ ಮೆಳೆಹಳ್ಳಿಯವರ ಸೇವೆ 
ನಾನಾ ಮುಖದಲ್ಲಿ ಮಠಕ್ಕೆ ಈಗಲೂ ಸಂದಾಯವಾಗುತ್ತಲೇ ಇದೆ, 


(ಕರ್ನಕುಪ್ಪೆ ಛೇರ್‌ಮನ್ ರೇವಣ್ಣನವರು ಹೇಳಿದ್ದು ವಯಸ್ಸು ಸುಮಾರು 85 ) 


* 36 ) ಚಿಕ್ಕ ಚಿಕ್ಕ ಮಾತುಗಳನ್ನು ಎರಡೆರಡು ಮೂರು ಮರು ಸಲ ಮಾತನಾಡು 

ವುದು ಸ್ವಾಮಿಗಳವರ ಮಾತಿನ ಒಂದು ಶೈಲಿ. 


12 


ಸಿದ್ಧಗಂಗಾ 


ತುಮಕೂರು ತಾಲ್ಲೂಕಿನಲ್ಲಿ ' ಕರ್ನಕುಪ್ಪೆ ಪಾಳ್ಯ ' ಎಂಬ ಊರಿದೆ. ಇದಕ್ಕೆ 
ಮಾಯಮ್ಮನ ಪಾಳ್ಯವೆಂದೂ ಕರೆಯಲಾಗುತ್ತದೆ, ಅಲ್ಲಿ ಮರಿಯಪ್ಪನೆಂಬ ಒಬ್ಬ 
ರೈತ ಒಂದು ಹುಣಸೇಮರದ ತೋಪು ಬೆಳೆಸಿದ್ದ , ಉದ್ದಾನ ಶಿವಯೋಗಿಗಳು 
ಕರ್ನಕುಪ್ಪೆಗೆ ಭಿಕ್ಷಾಟನೆಗೆ ಬಂದು ಅಲ್ಲಿಯ ಕಾರ್ಯ ಮುಗಿಸಿಕೊಂಡು ಕರ್ನಕುಪ್ಪೆ 
ವೀರೇಗೌಡರೊಡನೆ ಕುದುರೆಯಮೇಲೆ ಬೇರೆ ಊರಿಗೆ ಪ್ರಯಾಣ ಬೆಳೆಸುವಾಗ ಆ 
ಹುಣಸೇಮರದ ತೋಪಿನ ಹತ್ತಿರಕ್ಕೆ ಬಂದರು . ಆ ಹುಣಸೇಮರಗಳನ್ನು ಬೆಳೆಸಿದ್ದ 
ರೈತನಾದ ಮರಿಯಪ್ಪ ಅಲ್ಲಿಯೇ ಇದ್ದ ಸ್ವಾಮಿಗಳು ಆ ತೋಪಿನಹತ್ತಿರ ಕುದುರೆ 
ಯನ್ನು ತಟ್ಟನೆ ನಿಲ್ಲಿಸಿದರು: ರೈತ ಓಡಿಬಂದು ಸ್ವಾಮಿಗೆ ನಮಸ್ಕರಿಸಿದ ಯಾರ 
ಮರ ಯಾರ ಮರ ಇವೆಲ್ಲ ಎಂದರು. ಮರಿಯಪ್ಪ ಸ್ವಾಮಿ , ಇವೆಲ್ಲ ನಾನು 
ಬೆಳೆದವು. ಇಷ್ಟು ದೊಡ್ಡ ಮರವಾದರೂ ಕಾಯಿಲ್ಲ, ಕಸರಿಲ್ಲ ಈ ವರ್ಷ ಎಲ್ಲ 
ವನ್ನು ಕಡಿಸಿಹಾಕಿಬಿಡುತ್ತೇನೆ ಎಂದ, ಆಗ ಸ್ವಾಮಿಗಳು ( ಆ ಮರಗಳನ್ನೆಲ್ಲ ದಿಟ್ಟಿಸಿ 
ನೋಡಿ, ಈ ವರ್ಷ ಬಿಡುವ ಫಸಲನ್ನೆಲ್ಲ ದಾಸೋಹಕ್ಕೆ ತಂದು ಹಾಕಿಬಿಡು? 
ಕಡಿಸಬೇಡ ಒಳ್ಳೆಯವರ ಮುಂದೆ ಸಿದ್ದಲಿಂಗೇಶ ಸುಖ ಮಾಡತ್ತಾನೆ ಎಂದು 
ಹೇಳಲೊಡನೆ ಅವನು ' ಸ್ವಾಮಿ , ಕಾಯಿ ಬಿಟ್ಟರಲ್ಲವೆ ದಾಸೋಹಕ್ಕೆ ತಂದು 
ಹಾಕೋದು' ಎಂದ ( ಹಾಕು ಹಾಕು ನಮಸ್ಕಾರ ಹಾಕು ಕಾಯಿಬಿಡುತ್ತೇ ಬಿಡುತ್ತೆ ; 
ತಿಳಿಯಿತಿ ಮರಕ್ಕೆ ಫಸಲು ತಂದು ಹಾಕೋದನ್ನು ಮರೆಯಬೇಡ ಮರೆಯಬೇಡ; 
ಎಂದರು. ಅದರಂತೆ ಹೇಳಿ ಮರಿಯಪ್ಪ ನಮಸ್ಕಾರ ಹಾಕಿದ, ಅದೇನು ಅತವೋ 
ಆ ವರ್ಷ ಎಲೆಗೊಂದು ಕಾಯಿ ಬಿಟ್ಟು ಮರಗಳು ಬೀರಿನಿಂತವು. ಶ್ರೀಗಳವರು 
ಅಪ್ಪಣೆ ಕೊಡಿಸಿದಂತೆ ಆ ವರ್ಷದ ಎಲ್ಲ ಹುಣುಸೇಹಣ್ಣನ್ನು ಬಡಿದು ತಂದು 
ಮಠಕ್ಕೆ ಹಾಕಿದ ಶ್ರೀಗಳವರ ದೃಷ್ಟಿ ಪರುಷಶಕ್ತಿ ಅದ್ಭುತವಾಗಿತ್ತು . 


( ಕರ್ನಕುಪ್ಪೆ ಛೇಮನ್ ರೇವಣ್ಣನವರು ಹೇಳಿದ್ದು ವಯಸ್ಸು ಸುಮಾರು 85 ) 

( ಮುಂದುವರಿಯುವುದು) 


ಪುಸ್ತಕ ವಿಮರ್ಶೆ 

- ಕೆ, ವಿರೂಪಾಕ್ಷಗೌಡ 
ನಮ್ಮ ಪತ್ರಿಕೆಗಳಿಗೆ ಪುಸ್ತಕವ ಕಳಿಸಿದರೆ 
(“ ಸಾದಾರ ಸ್ವೀಕಾರ ಮಾತ್ರ ಗತಿಯು 
ಪುಸ್ತಕದ ಒಳ ತಿರುಳು, ಹಿತವುಂಟೋ ? ಅಹಿತವೋ ? 

ಕಳಿಸಿದವ ಬದುಕಿಹನು ಅದೇಚ್ಯುತಿಯು. 
ಅಕ್ಟೋಬರ್ 1981 

13 


ಕನ್ನಡಿಗರ ಭವ್ಯ ಸಂಸ್ಕೃತಿಯನ್ನು ಮೆರೆದ 

ಕಲ್ಯಾಣ ನಗರ 


- ಚನ್ನಪ್ಪ ಎರೇಸೀಮೆ 


ಭಾರತದ ಚರಿತ್ರೆಯಲ್ಲಿ ಕರ್ನಾಟಕದ ಚರಿತ್ರೆಯನ್ನು ಕಡಿಮೆ ಮಾಡಿದರೆ 
ಉಳಿದ ಚರಿತೆಗೆ ಅಷ್ಟೊಂದು ಭವ್ಯತೆ ಬರಲಾರದು. ಇಲ್ಲಿ ಹುಟ್ರ ಬೆಳೆದು ಕಾಲಚಕ್ರದ 
ದವಡೆಗೆ ಸಿಕ್ಕಿ ನುಚ್ಚು ನೂರಾದ ಅನೇಕ ಚಕ್ರಾಧಿಪತ್ಯಗಳ ಇತಿಹಾಸವನ್ನವಲೋಕಿಸಿ 
ದರೆ ಪ್ರಾಚೀನ ಕರ್ನಾಟಕದ ಅನ್ಯಾದೃಶ ವೈಭವದ ಅರಿವಾಗದಿರದು, ಇಂಥ ಅನೇಕ 
ಚಕ್ರಾಧಿಪತ್ಯಗಳಲ್ಲಿ ಚಾಲುಕ್ಯ ಚಕ್ರವರ್ತಿಗಳು ಕಟ್ಟಿದ ಚಕ್ರಾಧಿಪತ್ಯವೂ ಒಂದು. 
ಇದರ ರಾಜಧಾನಿ ಕಲ್ಯಾಣನಗರ , 

ಕಲ್ಯಾಣ : - ಈ ಹೆಸರಿನ ಊರು ಬೀದರ ಜಿಲ್ಲೆಯ ಹುಮನಾಬಾದ್ ತಾಲ್ಲೂ 
ಕಿನ ಒಂದು ದೊಡ್ಡ ಊರಾಗಿ ತನ್ನ ಗತವೈಭವದ ಅನೇಕ ಹಗಲು- ಮುರುಕು ಅವಶೇಷ 
ಗಳಿಂದ ತುಂಬಿನಿಂತು ಕಣ್ಣೀರಿಡುವಂತೆ ಭಾಸವಾಗುತ್ತದೆ. ಗುಲ್ಬರ್ಗಾಕ್ಕೆ ರೈಲಿನಲ್ಲಾ 
ಗಲಿ, ಬಸ್ಸಿನಲ್ಲಾಗಲಿ ಹೋಗಿ ಅಲ್ಲಿಂದ ಪಶ್ಚಿಮಕ್ಕೆ ನಾಲ್ವತ್ತು ಮೈಲುಗಳ ಅಂತರದಲ್ಲಿ 
ರುವ ಈ ಊರನ್ನು ಬಸ್ಸುಗಳ ಮೂಲಕ ತಲುಪಬಹುದು. ಈ ಊರು ೬ನೇ ಶತ 
ಮಾನದಲ್ಲಿಯೇ ಬಾದಾಮಿಯ ಚಾಲುಕ್ಯ ಪುಲಕೇಶಿಯ ಮಹತ್ವದ ಪಟ್ಟಣವಾಗಿತ್ತೆಂದು 
ಕೆಲವರು ಹೇಳುವುದುಂಟು. ಆದರೆ ಇದು ಭವ್ಯವಾದಕೋಟೆಕೊತ್ತಳಗಳಿಂದಲೂ , 
ಶ್ರೇಷ್ಠ ವರ್ಗದ ಕಟ್ಟಡಗಳಿಂದಲೂ ಪ್ರಪಂಚ ವ್ಯಾಪ್ತಿಯ ಪ್ರಖ್ಯಾತಿ ಪಡೆದದ್ದು 
ಪ್ರತಾಪಶಾಲಿಯಾದ ಕಲ್ಯಾಣ ಚಾಲುಕ್ಯರ ಅರಸು ೧ನೇಯ ಸೋಮೇಶ್ವರ ತ್ರೈಲೋಕ 
ಮಲ್ಲನ ಕಾಲದಲ್ಲಿ ಈತನ ಕಾಲ ಕ್ರಿ . ಶ ೧೦೪೨ ರಿಂದ ೧೦೬೮ರ ವರೆಗೆ. 


ಈ ಕಲ್ಯಾಣ ನಗರದ ಘನತೆಯನ್ನು ಕುರಿತು ಕನ್ನಡದ ಅನೇಕ ಗ್ರಂಥಕರ್ತರು 
ವಚನಕಾರರು, ಸಂಸ್ಕೃತ ಕಾವ್ಯಕರ್ತರು, ಶಾಸನಕಾರರು, ಮನವಾರೆ ಹೊಗಳಿದ್ದಾರೆ, 
೬ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ( ಕ್ರಿ .ಶ. ೧೦೭೬ - ೧೧೨೫ ) ಕಾಶ್ಮೀರದಿಂದ ಬಂದು 
ಅವನ ಆಸ್ಥಾನ ವಿದ್ವಾಂಸನಾಗಿದ್ದ ಬಿಲ್ಲಣನು ತಾನು ಬರೆದ ವಿಕ್ರಮಶಾಂಕ ಚರಿತ್ರೆ ) 
ಎಂಬ ಸಂಸ್ಕೃತ ಗ್ರಂಥದಲ್ಲಿನ ಕಲ್ಯಾಣದ ವರ್ಣನೆ ಕಣ್ಣ ಮುಂದೆ ನಿಲ್ಲುವಂತೆ ಸತ್ವ 
ಭರಿತವಾಗಿದೆ. ಈ ನಗರವನ್ನು ವಿಕ್ರಮಾದಿತ್ಯನು ಬ್ರಹ್ಮಪುರಿಗಳಿಂದ ಕೂಡಿಕೊಂಡು 
ಬ್ರಹ್ಮಲೋಕದಂತೆ, ದೇವಲೋಕದಂತೆ ಶೋಭಿಸುವ ಹಾಗೆ ಮಾಡಿದನೆಂದು ಹೇಳು 
ನವೆಂಬರ್ 1981 

11 


ತ್ತಾನೆ. ಆದರೆ ಇದು ಕಾವ್ಯವಾದುದರಿಂದ ಉತ್ತೇಕ್ಷೆಯಿದ್ದರೂ ಚಾಲುಕ್ಯ ಚಕ್ರವರ್ತಿ 
ಗಳ ಕಾಲದಲ್ಲಿ ಕಲ್ಯಾಣದಲ್ಲೇ ಇದ್ದು ಅದನ್ನು ಕಣ್ಣಾರೆ ಕಂಡು ಬರೆದ ಗ್ರಂಥವಾದುದ 
ರಿಂದ ಆಲಂಕಾರಿಕ ಶೈಲಿಯನ್ನು ಹೊರಗಚ್ಚು ಮಾಡಿನೋಡಿಕಲ್ಯಾಣದ ಘನತೆಯನ್ನು 
ಊಹಿಸಲಿಕ್ಕೆ ಸಾಧ್ಯವಿದೆ, 


ಇದೇ ದೊರೆಯ ಇನ್ನೊಬ್ಬ ಆಸ್ಥಾನ ಪಂಡಿತನಾದ ವಿಜ್ಞಾನೇಶ್ವರನೆಂಬ ಘನ 
ವಿದ್ವಾಂಸನು ತನ್ನ ಮಿತಾಕ್ಷರ ಗ್ರಂಥದಲ್ಲೊಂದು ಕಡೆ ಕಲ್ಯಾಣದಂಥ ನಗರ ಹಿಂದೆ 
ಇರಲಿಲ್ಲ ; ಮುಂದೆ ನೋಡ ಸಿಗದು ; ವಿಕ್ರಮಾಂಕದೇವನಿಗೆ ಸಾಟಿಯಾದ ಚಕ್ರವರ್ತಿ 
ಯನ್ನು ಕಂಡೂ ಇಲ್ಲ ; ಕೇಳಿಯೂ ಇಲ್ಲ, ವಿಜ್ಞಾನೇಶ್ವರನು ಅನ್ನೊಪಮೆಯುಳ್ಳಂಥ 
ಏನನ್ನು ಯಾರನ್ನು ( ಅನವಶ್ಯಕವಾಗಿ) ಹೊಗಳುವವನಲ್ಲ ; ಈ ಮೂರು ಅಂದರೆ 
ಕಲ್ಯಾಣ, ವಿಕ್ರಮಾಂಕದೇವ, ವಿಜ್ಞಾನೇಶ್ವರ ಪಂಡಿತರು ಆಕಲ್ಪವೂ ಸ್ಥಿರವಾಗಿರಲಿ, 
ಎಂಬ ಅರ್ಥ ಬರುವಂತೆ 

“ ನಾಸೀದಸ್ತಿ ಭವಿಷ್ಯತಿ ಕ್ಷಿತಿತಲೇ ಕಲ್ಯಾಣ ಕಲ್ಪಂ ಪುರಂ | 
ನೋ ದೃಷ್ಟಃ ಶ್ರುತಏವವಾ ಕ್ಷಿತಿ ಪತಿಃ ಶ್ರೀ ವಿಕ್ರಮಾರ್ಕೋಪಮಃ|| 
ವಿಜ್ಞಾನೇಶ್ವರ ಪಂಡಿತೋ ನ ಭಜತೇ ಕಿ೦ಚಾನ್ಯದನ್ನೊಪಮಾ | 

ಮಾಕಲ್ಪಂ ಸ್ಥಿರವನ್ನು ಕಲ್ಪಲತಿಕಾ ಕಲ್ಪಂತ ದೇತತ್ವಯಂ||೫ 
ಈ ಪದ್ಯ ಬರೆದು ಕಲ್ಯಾಣದ ಘನತೆಯನ್ನು ಎತ್ತಿ ತೋರಿಸಿದ್ದಾನೆ. ಕನ್ನಡದಲ್ಲಿ ಹರಿ 
ಹರ ಮೊದಲ್ಗೊಂಡು ಇಂದಿನವರೆಗೆ ಬರೆಯಲಾಗಿರುವ ವೀರಶೈವ ಸಾಹಿತ್ಯ ಹಾಗೂ 
ಪೌರಾಣಿಕ, ಧಾರ್ಮಿಕ ಗ್ರಂಥಗಳಲ್ಲಿ ಕಲ್ಯಾಣ ಮತ್ತು ಬಸವಣ್ಣನವರಿಗೆ ಸಂಬಂಧಿಸಿದ 
ವಿಷಯದಲ್ಲಿ ಅನೇಕ ರೀತಿಯ ವರ್ಣನೆಯನ್ನು ಕಾಣುತ್ತೇವೆ. ಚಾಲುಕ್ಯರ ಇಲ್ಲಿನ 
ಕೆಲವು ಶಾಸನಗಳಿಂದ ಈ ಊರಿನ ಘನತೆ ಗೌರವಗಳು ಎಂಥವರನ್ನೂ ವಿಸ್ಮಯಗೊಳಿ 
ಸುತ್ತವೆ, ಪ್ರಕೃತ ಅವುಗಳ ವಿವರಣೆ ಅನಗತ್ಯ . 


ವಿಜ್ರ 


ಮುಸುಕು 
ಎತ್ತಿ ತೋರಿಸಿದ್ದ 
ಸಾಹಿತ್ಯ 


ಇಂಥ ಕಲ್ಯಾಣ ನಗರ ಸಮಕಾಲೀನ ಜಗತ್ತಿನ ಶ್ರೇಷ್ಠ ನಗರಗಳಲ್ಲಿ ಒಂದಾಗಿ 
ತೆಂದೂ , ಲಕ್ಷಾಂತರ ಜನವಸತಿಯಿಂದ ನಿಬಿಡವಾಗಿತ್ತೆಂದೂ ಅನೇಕ ಆಧಾರಗಳಿಂದ 
ಊಹಿಸಲು ಶಕ್ಯವಿದೆ. ಈ ಕಲ್ಯಾಣವು ಚಾಲುಕ್ಯರ ಅವನತಿಯ ಕಾಲದಲ್ಲಿ ಕ್ರಿ .ಶ. 
ಸು , ೧೫೬ ಅಥವಾ ೧೧೬೦ ಸುಮಾರಿನಲ್ಲಿ ಅವರ ಮಾಂಡಲಿಕರೇ ಆಗಿದ್ದ ಕಲ 
ಕೂರರ ಕೈಸೇರಿತ್ತು. ಈ ಕಾಲದಲ್ಲಿಯೇ ಕಲಚೂರಿ ಬಿಜ್ಜಳನ ಮಂತ್ರಿ ಸ್ಥಾನದಲ್ಲಿದ್ದ 
ಬಸವೇಶ್ವರನೆಂಬ ಮಹಾ ಕ್ರಾಂತಿವುರುಷನ ಕ್ರಾಂತಿಯ ಫಲವಾಗಿ ಭಾರತದ ವಿವಿಧ 
ಭಾಗದ ಜಿಜ್ಞಾಸುಗಳಿಂದ ಕಿಕ್ಕಿರಿದು ತುಂಬಿತು, ಸಾಹಿತ್ಯ ಕವಾಗಿ, ಸಾಮಾಜಿಕವಾಗಿ, 
ಆರ್ಥಿಕವಾಗಿ , ಧಾರ್ಮಿಕವಾಗಿ ಈ ಬಸವೇಶ್ವರ ಮತ್ತು ಅವನ ಅನುಯಾಯಿಗಳಿಂದ 
ಆದ ಆ ಕ್ರಾಂತಿ ಭಾರತದ ಜನತೆಯ ಆಲೋಚನೆಯ ದಿಕ್ಕನ್ನೇ ಬದಲಾವಣೆಗೊಳಿ 

ಸಿದ್ದಗಂಗಾ 


12 


ಸಿತು. ಬಸವಣ್ಣನವರ ಕ್ರಾಂತಿಯು ಕಾಠ್ಯ ರೂಪಕ್ಕೆ ಬರುವ ಪೂರ್ವದಲ್ಲಿಯೇ ಮಹಾ 
ವಿಪ್ಲವವುಂಟಾಗಿ, ಬಸವಣ್ಣನವರು ಮತ್ತು ಅವನ ಅನುಯಾಯಿಗಳೂ ಕಲ್ಯಾಣ 
ಬಿಟ್ಟು ತೆರಳಿದರು , ಮುಂದೆ ಕಲಚೂರರು ಕೆಲವೇ ವರ್ಷಗಳು ಎಂದರೆ ೧೧೮೩ರ 
ವರೆಗೆ ರಾಜ್ಯಭಾರ ಮಾಡಿದರು. ಅನಂತರ ಕಲ್ಯಾಣ ಕ್ರಮವಾಗಿ ಯಾದವಬಿಲ್ಲಮ , 
ದೇವಗಿರಿಯ ಯಾದವರುಗಳ ಕೈಸೇರಿ ಅವನತಿಯ ಹಾದಿಹಿಡಿಯಿತು. ಮಹಮ್ಮದ್ 
ಬಿನ್ ತೊಗಲಕನ ಕಾಲದಲ್ಲಿ ದಿಲ್ಲಿಯ ರಾಜ್ಯಕ್ಕೆ ಸೇರಿಹೋಯಿತು. ಇಂದು ನಾವು 
ಈ ನಗರದಲ್ಲಿ ನೋಡುವುದು ಬಸವೇಶ್ವರನ ಕಾಲದ ಕೆಲವು ಪಳೆಯುಳಿಕೆಗಳನ್ನು 
ಅನಂತರದ ಮಹಮ್ಮದೀಯರ ಕಾಲದ ಕೆಲವು ಗುರುತುಗಳನ್ನು ಕಾಣಬಹುದು, 
ಇವೆಲ್ಲವನ್ನು ನೋಡಿದ ಬಳಿಕ ನನ್ನ ಬಾಯಿಂದಲೂ ನಂದಳಿಕೆ ಲಕ್ಷ್ಮಿನಾರಾಣಪ್ಪ 
ನಂತೆ ಕಾಲ ಪುರುಷಂಗೆ ಗುಣಮಣಮಿಲ್ಲಂಗಡಾ !' ಎಂಬ ಉದ್ದಾರವು ಹೊರ 
ಹೊರಟು ಉಸಿರ್ಗಳೆದು ಸ್ಪಲ್ಪ ಕಣ್ಣೀರು ಸುರಿಸಿ ಬರುವುದೊಂದೇ ಉಳಿದಿರುವ ಕೆಲಸ 
ವಾಗುವುದು, ಪ್ರವಾಸದ ಗುರಿಗಳಲ್ಲಿ ಇದೂ ಒಂದು. ಗತಕಾಲದ ಉಳಿಕೆಗಳನ್ನು 
ನೋಡಿ ಅಂದಿನ ಸ್ಥಿತಿಯನ್ನು ಊಹಿಸುವುದು, ಆ ಸ್ಥಿತಿಗೆ ಕಾರಣವೇನೆಂಬುದನ್ನು 
ಯೋಚಿಸಿ, ಭವಷ್ಯದಲ್ಲಿ ಎಡವದಂತೆ ಸಾಗುವ ಶಿಕ್ಷಣವೂ ಮುಖ್ಯವಲ್ಲವೆ ? 


ಕಲ್ಯಾಣದಲ್ಲಿ ನೋಡಬೇಕಾದ ಮುಖ್ಯ ಸ್ಥಳಗಳು 


೧) ಕೋಟೆ: - ಸಾಮಾನ್ಯವಾಗಿ ಈಗಲೂ ಭದ್ರವಾಗಿರುವ ಈ ನಗರದ 
ಕೋಟೆಯು ಕಾಲಕಾಲಕ್ಕೆ ವಿವಿಧ ಅರಸರುಗಳಿಂದ ಬಲಗೊಳ್ಳುತ್ತ ಬಂದಂತಹುದು, 
ಚಾಲುಕ್ಯ ಚಕ್ರವರ್ತಿಗಳ ಕಾಲದ ಮತ್ತು ಇತ್ತೀಚಿನ ಮೊಗಲ ಚಕ್ರವರ್ತಿಗಳ ಕಾಲದ 
ಕೋಟೆಯ ಭಾಗಗಳನ್ನು ಗುರುತಿಸುವುದಕ್ಕೆ ಶಕ್ಯವಿದೆ, ಕರಿಯ ಕಲ್ಲಿನಲ್ಲಿ ಭದ್ರವಾಗಿ 
ಹಳೆಯ ಕಾಲದ ಮಾದರಿಯಲ್ಲಿ ಕಟ್ಟಿದ ಕೋಟೆಯ ಭಾಗವು ಚಾಲುಕ್ಯರದೆಂದೂ , 
ಉಳಿದುದು ಮುಸಲ್ಮಾನರ ಕಾಲದೆಂದೂ ಊಹಿಸಬಹುದು . ಕೋಟೆಯ ಒಳಭಾಗದಲ್ಲಿ 
ಮಹಮ್ಮದೀಯರ ಕಾಲದ ' ನಾಗಫಾಜಿ' ಎಂಬ ತೋಪು ೨೭ ಅಡಿ ಉದ್ದವಾಗಿದ್ದು 
ಕೋಟೆಯ ಗೋಡೆಯ ಮೇಲೆ ಇಡಲ್ಪಟ್ಟಿದೆ. ಇದೂ ಅಲ್ಲದೆ ಇನ್ನು ಕೆಲವುತೋಪು 
ಗಳೂ ಗುಂಡುಗಳೂ ಅಲ್ಲಿ ನಮಗೆ ನೋಡಸಿಗುತ್ತವೆ, ಮಹಮ್ಮದೀಯರ ಕಾಲದ 
ಅನೇಕ ಅವಶೇಷಗಳು ಕೋಟೆಯಲ್ಲಿವೆ 


ಕೋಟೆಯ ರಾಜಮಹಲಿನಲ್ಲಿ ಚಾಲುಕ್ಯರ ಕಾಲದ ಯಾವ ವಿಗ್ರಹಗಳೂ ಇಲ್ಲದ 
ದೇವಾಲಯವೊಂದಿದೆ. ಆದರೆ ಚೌಕಟ್ಟಿನ ಮೇಲೆ ಒಂದು ಗಣಪತಿ ಮಾತ್ರ ಇದ್ದು , 
ಈ ಗುಡಿಯು ಯಾರು ಕಟ್ಟಿಸಿದುದೆಂದು ಊಹಿಸುವುದು ಕಷ್ಟವಾಗಿದೆ. ಗುಡಿ ಮಾತ್ರ 


ನವೆಂಬರ್ 1981 


13 


ಲಕ್ಷ್ಮಿದೇವಿಗೆ ಸಂಬಂಧಿಸಿದುದೆಂದು ಕಂಡುಬರುತ್ತದೆ. ಮೂರ್ತಿಭಂಜಕರ ಹಾವಳಿಗೆ 
ಇದು ತುತ್ತಾಗಿರಬಹುದು. 


೨) ತ್ರಿಪುರಾಂತಕ ಕೆರೆ : - ಶರಣರ ಚರಿತ್ರೆಗಳಲ್ಲಿ ಈ ಕೆರೆಯ ಹೆಸರು 
ಬಹಳ ಕಡೆ ಬರುತ್ತದೆ, ಮಡಿವಾಳ ಮಾಚಯ್ಯನವರು ಈ ಕೆರೆಯಲ್ಲಿ ಶರಣರ ಬಟ್ಟೆ, 
ಬರೆಗಳನ್ನು ಮಡಿ ಮಾಡುವ ಕಾಯಕ ಮಾಡುತ್ತಿದ್ದರೆಂದು ಹೇಳಲಾಗುತ್ತಿದೆ. ಈಗ 
ಈ ಕೆರೆ ಕಲ್ಯಾಣದಿಂದ ಮೂರು ಮೈಲುಗಳ ದೂರದಲ್ಲಿ ಇದೆ, ಕೆರೆಯ ದಂಡೆಯ 
ಮೇಲೆ ತ್ರಿಪುರಾಂತಕೇಶ್ವರ ದೇವಾಲಯವಿದೆ. ಈ ಪ್ರದೇಶವು ಶರಣರ ಧರ್ಮ 
ಕ್ರಾಂತಿಯ ಮಧ್ಯ ಪ್ರದೇಶವೆನಿಸಿತ್ತು . ಈ ಕೆರೆಯ ವರ್ಣನೆ ಬಿಲ್ಲಣನ ವಿಕ್ರಮಾಂಕ 
ಚರಿತ್ರೆಯಲ್ಲಿ ವಿವರವಾಗಿ ಬಂದಿದೆ . ಈ ಕೆರೆಯಲ್ಲದೆ ಆನೆಕೆರೆ , ಗಂಜಿಕೆರೆ , ವ್ಯಾಸೀಕೆರೆ 
ಮೊದಲಾದ ಚಿಕ್ಕ ಪುಟ್ಟ ಕೆರೆಗಳೂ ಅಕ್ಕ ಪಕ್ಕದಲ್ಲಿವೆ. ಶಿವಶರಣರ ನಿವಾಸಗಳೆನಿಸಿದ್ದ 
ಅನೇಕ ಗವಿಗಳು ಈ ಕೆರೆಗಳ ಸುತ್ತ ಮುತ್ತ ಹರಡಿಕೊಂಡಿವೆ. ಇವೆಲ್ಲ ಕಾರಣಗಳಿಂದ 
ಈ ಕೆರೆಗಳು, ಗವಿಗಳು ಸಾಕಷ್ಟು ಹಳೆಯವೂ ಮತ್ತು ಶ್ರೇಷ್ಠ ಪಳೆಯುಳಿಕೆಗಳೂ ಎನ್ನ 
ಬಹುದು . 


೩) ತ್ರಿಪುರಾಂತಳ ಪುರೆ : 'ತ್ರಿಪುರಾಂತಕ” ಎಂಬ ಹೆಸರಿನ ಕೆರೆಯ ಪಕ್ಕ 
ದಲ್ಲಿರುವ ಒಂದು ಚಿಕ್ಕ ಹಳ್ಳಿ . ಈ ಹಳ್ಳಿ ಒಂದು ಕಾಲದಲ್ಲಿ ಕಲ್ಯಾಣ ಮಹಾನಗರದ 
ಒಂದು ಭಾಗವಾಗಿದ್ದಿ ತೆಂಬುದರಲ್ಲಿ ಸಂಶಯವಿಲ್ಲ: ಈ ಹಳ್ಳಿಯಲ್ಲಿ ನೋಡತಕ್ಕ ಯಾವ 
ಪ್ರಯೋಜನ ಅವಶೇಷಗಳೂ ಇಲ್ಲ, ಹನುಮಂತ ದೇವರ ಚಿಕ್ಕ ಪ್ರಾಚೀನ ಗುಡಿ 
ಹೊಂದಿದ್ದು ಅಲ್ಲಿ ದೇವನಾಗರಿ ಲಿಪಿಯಲ್ಲಿ ಒಂದು ಶಾಸನವಿದೆ. ದೇವಾಲಯದ 
ಎದುರಿನಲ್ಲಿ ವಿಷ್ಣು , ಅಕ್ಷಮಾಲೆ ಹಿಡಿದಿರುವ ಒಬ್ಬ ಪುರುಷ, ನಾಗನಾಗಿಣಿಯರು ಶಿವ 
ಪಾರ್ವತಿಯರು- ಮೊದಲಾದ ಮೂರ್ತಿಗಳಿವೆ. 


೪) ಅನುಭವ ಮಂಟಪ : - ತ್ರಿಪುರಾಂತಕ ಕೆರೆಯ ಮೇಲ್ಬಾಗದ ಎತ್ತರ 
ಪ್ರದೇಶದಲ್ಲಿ ಶರಣರ ಆಧ್ಯಾತ್ಮಿಕ ಚರ್ಚೆಯ ಪ್ರಸಿದ್ದ ಶಿವಾನುಭವಮಂಟಪ ಇತ್ತೆಂದೂ , 
ಇತರ ಮೂವತ್ತಾರು ಕಲ್ಲುಕಂಬಗಳನ್ನು ಮತ್ತು ಇನ್ನಿತರ ಕಲ್ಲುಗಳನ್ನೂ ಕಿತ್ತು ಪೀರ್ 
ಪಾಚ್ಚಾನ ದುರ್ಗಕ್ಕೆ ಉಪಯೋಗಿಸಲಾಗಿದೆಯೆಂದೂ ಹೇಳಲಾಗುತ್ತಿದೆ. ಈಗಲೂ 
ಕೆರೆಯ ದಂಡೆಯ ಮೇಲೆ, ಗಾರೆಯನೆಲಗಟ್ಟೋಂದನ್ನು ತೋರಿಸಲಾಗುತ್ತಿದೆ. ಇದು 
ಅಗೆತ ಮಾಡಿ ಸತ್ಯ ವಿಷಯವನ್ನು ಕಂಡುಹಿಡಿಯಬೇಕಾದ ಅಂಶವಾಗಿದೆ. ಶಿವಶರಣರ 
ಚರಿತ್ರೆಯಲ್ಲಿ ಈ ಅನುಭವ ಮಂಟಪದ ಸ್ಥಾನ ಅತ್ಯಂತ ಮಹತ್ವದ್ದು . ಇದು ಭಾರ 
ತದ ಸಮಗ್ರ ಭಾಗಗಳಿಂದ ಕಲ್ಯಾಣಕ್ಕೆ ಬಂದಿದ್ದ ಅನೇಕ ಜಿಜ್ಞಾಸುಗಳು ಸತ್ಯ ತಮ್ಮ 
ಮಂಥನ ಮಾಡಿದ ಒಂದು ಐತಿಹಾಸಿಕ ಮಹತ್ವದ ಸ್ಥಾನ. 


14 


ಸಿದ್ದಗಂಗಾ 


೫ ) ರುದ್ರಮುನಿ ಗವಿ : - ಇದು ತ್ರಿಪುರಾಂತಕ ಕೆರೆಯ ಪಶ್ಚಿಮ ದಿಗ್ಯಾಗ 
ದಲ್ಲಿ ಮರಿದೇವರಗುಡ್ಡ ಎಂದು ಕರೆಯಲ್ಪಡುವ ಒಂದು ಚಿಕ್ಕ ಬೆಟ್ಟದಲ್ಲಿದೆ . ಆದಷ್ಟು 
ಒಳ್ಳೆಯ ಸ್ಥಿತಿಯಲ್ಲಿರುವ ಗವಿ ಎನ್ನಬಹುದು. ವೀರಶೈವ ಸಾಹಿತ್ಯದಲ್ಲಿ ಪ್ರಖ್ಯಾತನಾಗಿ 
ರುವ ರೇವಣ ಸಿದ್ದೇಶ್ವರನ ಮಗನಾದ ರುದ್ರಮುನಿ ಶಿವಾಚಾರನು ವಾಸಿಸುತ್ತಿದ್ದ ಗವಿ 
- ಯೆಂದು ಗುರುತಿಸಲಾಗುತ್ತಿದೆ. ಈ ರುದ್ರಮುನಿ ಬರೆದ ಕಾಲಜ್ಞಾನ ಪ್ರಖ್ಯಾತ 

ವಾದದ್ದು . ರೇವಣ ಸಿದ್ದೇಶ್ವರರ ( ಕೆಂಗಲ್ಲುಮಂಟಪ' ಎಂಬ ಮಂಟಪ ಪ್ರದೇಶ 
ಇಲ್ಲಿಯೇ ಇದೆ. ಇದೊಂದು ಅವಶ್ಯ ದರ್ಶನೀಯ ಸ್ಥಾನವೆನ್ನಬೇಕು. 

೬ ) ಮಡಿವಾಳ ಮಾಚಿದೇವನ ಗುಡಿ : - ಈಗಿನ ವಿಜಾಪುರ ಜಿಲ್ಲೆಯ 
ಹಿಪ್ಪರಿಗೆ ಗ್ರಾಮದವನೂ , ವೀರಶರಣನೂ , ವೀರಭದ್ರವತಾರಿಯ ಎಂದು ಪ್ರಖ್ಯಾತ 
ನಾದ ಮಾಚಿದೇವರ ಗುಡಿ ಬಹುಶಃ ಈಚೆಗೆ ಮಹಮ್ಮದೀಯರ ಕಾಲದಲ್ಲಿ ಕಟ್ಟಿಸಿದ 
ಗುಡಿ ಆಗಿರಬೇಕೆಂದು ಅದರ ವಾಸ್ತುಶಿಲ್ಪದ ಮಾದರಿಯೇ ಹೇಳುತ್ತದೆ. ಗರ್ಭಗೃಹ 
- ದಲ್ಲಿ ಎರಡು ಲಿಂಗಗಳನ್ನು ಒಳಗೊಂಡ ಈ ಗುಡಿಯಲ್ಲಿ ಅಕ್ಕನಾಗಮ್ಮ ಲಿಂಗಪೂಜೆ 

ಮಾಡುತ್ತಿರುವ ದೃಶ್ಯ ಕೆತ್ತಲ್ಪಟ್ಟಿದೆ. ಈ ಗುಡಿಗೆ ಹೊ ?ಗಬೇಕಾದರೆ ಒಂದು ಚಿಕ್ಕ 
ನೀರಿನ ಮಡುವಿನಲ್ಲಿ ನಡೆದು ಹೋಗಬೇಕಾಗುವುದು, ಮಡಿವಾಳ ಮಾಚಿದೇವನು 
ಇಲ್ಲಿಯೇ ಶರಣರ ಬಟ್ಟೆಗಳನ್ನು ತೊಳೆಯುತ್ತಿದ್ದನೆಂದು ಹೇಳಿರುವುದುಂಟು. ಕೆಲವು 
ಕಡೆ ತ್ರಿಪುರಾಂತಕ ಕೆರೆಯ ಪ್ರಸ್ತಾಪವೂ ಉಂಟು. 

೭ ) ಪ್ರಭುದೇವರ ಗದ್ದುಗೆ : ಇದೂ ಕೂಡ ಮಹಮ್ಮದೀಯರ ವಾಸ್ತು 
ಶಿಲ್ಪದ ಮಾದರಿಯಲ್ಲಿ ಕಟ್ಟಲಾಗಿರುವ ಒಂದು ಜಂಗಮ ಸಂಪ್ರದಾಯದ ಮಠವಾಗಿದೆ. 
ಗರ್ಭಗೃಹದಲ್ಲಿ ಒಂದು ಗದ್ದುಗೆಯಿದ್ದು ಪ್ರಭುದೇವರ ಗದ್ದುಗೆಯೆಂದು ಹೇಳಲಾಗು 
ತಿದೆ. ಈ ಗದ್ದುಗೆಯಿದ್ದ ಸ್ಥಳದಲ್ಲಿಯೇ ಪ್ರಥಮತಃ ಪ್ರಭುದೇವರು ಕಲ್ಯಾಣಕ್ಕೆ 
ಬಂದಾಗ ಬಸವಣ್ಣನಿಂದ ಪೂಜೆಗೊಂಡನೆಂದೂ , ಇದೇ ಶೂನ್ಯ ಸಿಂಹಾಸನದ ಮೂಲ 
ಪೀಠವೆಂದೂ ಇಲ್ಲಿಯ ಜನ ಕಥೆ ಹೇಳುತ್ತಾರೆ. ಈ ಮಠ ಈಗಲೂ ಉತ್ತಮ ಸ್ಥಿತಿ 
ಯಲ್ಲಿಯೇ ಇದೆ. ಪ್ರಭುದೇವರು ಕೊನೆಯಲ್ಲಿ ಶ್ರೀಶೈಲಕ್ಕೆ ಹೋಗಿ ಲಿಂಗೈಕ್ಯರಾದ 
ರೆಂದು ಹೇಳುವ ಹೇಳಿಕೆಗಳೂ ಇವೆ. ಆದ್ದರಿಂದ ಇದು ಅವರ ಲಿಂಗೈಕ್ಯ ಸ್ಥಳವಾಗಿ 
ರಲಾರದೆಂದೂ , ಅವರ ಸ್ಮಾರಕದ ಗದ್ದುಗೆಯ ಸ್ಥಾನವಾಗಿರಬಹುದೋ ಏನೋ . 
ಇದು ವಿಚಾರ ಯೋಗ್ಯ ಅಂಶ, 

೮) ಬಸವಣ್ಣನವರ ಮಹಾಮನೆ: - ಇಲ್ಲಿ ಒಂದು ಕಡೆ ಒಂದು ದಿಣ್ಣೆಯ 
ಪ್ರದೇಶವನ್ನು ಬಸವಣ್ಣನವರ ಮಹಾಮನೆಯಿದ್ದ ಸ್ಥಳವೆಂದು ಹೇಳಲಾಗುತ್ತಿದೆ. 
ಇಲ್ಲಿ ಕಾಣುವ ಎರಡು ಗವಿಗಳನ್ನು ಬಸವೇಶ್ವರರ ಪೂಜೆಯ ಹಾಗೂ ಧ್ಯಾನದ 
ಸ್ಥಳಗಳೆಂದು ಹೇಳಲಾಗುತ್ತಿದೆ. ಒಂದು ಸ್ಥಳದಲ್ಲಿ ಹಳೆಗಾಲದ ಗಚ್ಚು ಕಾಣುತ್ತದೆ. 
ನವೆಂಬರ್ 1981 


15 


ಗವಿಗಳ ಮೇಲ್ಬಾಗದಲ್ಲಿ ಗಚ್ಚಿನ ನೆಲಗಟ್ಟು ಇದೆ . ಇದೇ ಅವರ ಮಹಾಮನೆಯ 
ಭಗ್ನಾವಶೇಷವಾಗಿರಬಹುದು ಎಂದು ಊಹಿಸಲು ಅನೇಕ ಸಾಕ್ಷಿಗಳು ಗೋಚರ 
ವಾಗುತ್ತಿವೆ. ಇಲ್ಲಿ ಒಂದು ಶಿವಲಿಂಗ ಸ್ಥಾಪಿತವಾಗಿದ್ದು , ಅದು ಯಾವಾಗ ಯಾರಿಂದ 
ಸ್ಥಾಪಿತವಾದುದೆಂಬುದನ್ನು ತಿಳಿಯುವುದು ಕಷ್ಟ , ಅದು ಬಸವಣ್ಣನವರ ಕಾಲ 
ದ್ದಂತೂ ಅಲ್ಲ, ಏಕೆಂದರೆ ಬಸವಣ್ಣನವರು ಸ್ಥಾವರಲಿಂಗ ಪ್ರತಿಷ್ಠೆಯನ್ನು ನಿಷೇಧಿ 
ಸಿದವರು, ಆದ್ದರಿಂದ ಇತ್ತೀಚೆಗೆ ಯಾರೋ ಭಾವುಕರಾದ ಭಕ್ತರು ಆ ಲಿಂಗವನ್ನು 
ಅಲ್ಲಿ ಸ್ಥಾಪಿಸಿರಬಹುದು, 

೯ ) ಅಕ್ಕನಾಗಮ್ಮನವರ ಗವಿ : - ಕಲ್ಯಾಣದ ಗವಿಗಳಲ್ಲೆಲ್ಲಾ ಈ ಗವಿ 
ಅತ್ಯಂತ ಪ್ರೇಕ್ಷಣೀಯವೆನಿಸಿದೆ. ಅಕ್ಕನಾಗಮ್ಮ ಬಸವಣ್ಣನವರ ಹಿರಿಯ ಸೋದರಿ ; 
ಚೆನ್ನಬಸವಣ್ಣನ ತಾಯಿ , ಗವಿಯ ಪವಾಂಗಣದ ದ್ವಾರವು ಉತ್ತರಮುಖವಾಗಿದ್ದು 
ಬಹು ಸುಂದರವಾದ ಕಲ್ಲಿನ ಕಂಬಗಳಿಂದ ಕೂಡಿದ ಇದು ಪ್ರಾಚೀನವಾದದ್ದು . 
ನೇರಳದಲ್ಲಿರುವ ೧೪ನೆಯ ಗವಿಯನ್ನು ಇದು ಹೋಲುವುದೆಂದು ಹೇಳಲಾಗುತ್ತಿದೆ. 
ಈ ಗವಿಯ ಒಂದು ಭಾಗದಲ್ಲಿ ಚವರಿಯನ್ನು ಹಿಡಿದು ನಿಂತಂತೆ ಕೆತ್ತಲಾಗಿರುವ 
ಸ್ತ್ರೀ ವಿಗ್ರಹವೊಂದನ್ನು ಅಕ್ಕನಾಗಮ್ಮ ಎಂದು ಹೇಳಲಾಗುತ್ತಿದೆ. ಆದರೆ ಈ ಹೇಳಿಕೆ 
ಸರಿಯೆಂದು ಹೇಳಲಾಗುವುದಿಲ್ಲ. 

೧೦ ) ನುಲಿಯ ಚಂದಯ್ಯನ ಗವಿ : - ಸೀವಣಿಗೇ ಗ್ರಾಮದಿಂದ ಬಂದು 
ಕಲ್ಯಾಣದಲ್ಲಿ ಹಗ್ಗ ಹೊಸೆದು ಮಾರಿಕೊಂಡು ಜೀವಿಸುವ ಕಾರ್ಯದಲ್ಲಿ ಮಗ್ನನಾಗಿದ್ದ 
ಚಂದಯ್ಯ ಅತ್ಯುಚ್ಚಮಟ್ಟದ ಶಿವಾನುಭಾವಿಯೆನಿಸಿದ್ದ . ಈ ಗವಿ ತ್ರಿಪುರಾಂತಕ 
ಹಳ್ಳಿಯ ಪಕ್ಕದಲ್ಲಿಯೇ ಇದೆ, ಶೂನ್ಯ ಸಂಪಾದನೆಯೆಂಬ ಶ್ರೇಷ್ಠ ವೀರಶೈವದರ್ಶನ 
ಗ್ರಂಥದಲ್ಲಿ ಇವನ ಸಂಬಂಧದ ಸಂಪಾದನೆ ಬಹು ಅರ್ಥವತ್ತಾದ ತಾತ್ವಿಕ ವಿಚಾರ 
ದಿಂದ ಕೂಡಿದೆ. ಗವಿಯು ಅಷ್ಟೊಂದು ದೊಡ್ಡದೇನೂ ಅಲ್ಲ 

೧೧) ಮೋಳಿಗೆ ಮಾರಯ್ಯನ ಗವಿ : - ಕಾಶ್ಮೀರದಿಂದ ತನ್ನ ರಾಜ್ಯವನ್ನು 
ತೊರೆದು ಕಲ್ಯಾಣಕ್ಕೆ ಬಂದ ಈ ದೊರೆಯು ಲೋಕಕ್ಕೆ ಕಾಯಕದ ಮಹತ್ವವನ್ನ 
ರುಹುವುದಕ್ಕಾಗಿ ಸೌದೆಮಾರಿ ತನ್ನ ಧ ನ ೯ ಪ ಶ್ರೀ ಮಹಾದೇವಿಯಮ್ಮನೊಡನೆ 
ಜೀವಿಸುತ್ತಿದ್ದನು. ಇವನ ಹೆಸರಿನ ಈ ಗವಿಯಿರುವುದು ಈಗ ಕಲ್ಯಾಣದಿಂದ ೧೪ 
ಮೈಲುಗಳ ದೂರದಲ್ಲಿ ಹುಮನಾಬಾದ ಮಾರ್ಗದಲ್ಲಿರುವ ' ಮೊಳಕೇರಿ' ಎ೦ಬ 
ಊರಿನಲ್ಲಿ, ಮೊಳಗೆಮಾರಯ್ಯನವರ ಕಾರಣದಿಂದಲೇ ಈ ಊರಿಗೆ ಮೊಳಕೇರಿ” 
ಎಂಬ ಹೆಸರು ಬಂದಿರಬಹುದು. ಸತಿಪತಿಗಳಿಬ್ಬರೂ ಉಚ್ಚಮಟ್ಟದ ಶಿವಾನುಭಾವಿ 
ಗಳಾಗಿದ್ದರೆಂಬುದನ್ನು ಅವರು ರಚಿಸಿದ ವಚನಗಳಿಂದ ತಿಳಿಯಬಹುದಾಗಿದೆ. ಈ 
ಶರಣನ ಬಗೆಗೆ ಮೊಳಿಗೆ ಮಾರಯ್ಯಗಳ ಪುರಾಣ ' ಹೊನ್ನವಳ್ಳಿಯ ಗೌರಾಂಕನೆಂಬ 

ಸಿದ್ದಗಂಗಾ 
16 


ಕವಿ ಬರೆದಿದ್ದಾನೆ. ಈ ಗವಿಯಲ್ಲಿ ಒಂದು ಶಿವಲಿಂಗ ಪ್ರತಿಷ್ಠಿತವಾಗಿದೆ. ಮೊಳ 
ಕೇರಿಯಲ್ಲಿ ಒಂದು ವೀರಭದ್ರ ದೇವಾಲಯವೂ ಇದೆ. 


೧೨) ಶಿವಪುರ : - ಕಲ್ಯಾಣದಿಂದ ಸುಮಾರು ಎರಡು ಎರಡೂವರೆ ಮೈಲು 
ಗಳ ದೂರದಲ್ಲಿರುವ ಈ ಊರಿನಲ್ಲಿ ಕ್ರಿ . ಶ. ಸುಮಾರು ೧೧ - ೧೨ ನೆಯ ಶತಮಾನ 
ದಲ್ಲಿ ಕಟ್ಟಲ್ಪಟ್ಟ ಸಿದ್ದೇಶ್ವರ ಅಥವಾ ಕಾಂಡಲೇಶ್ವರ ಗುಡಿಯಿದೆ, ಚಾಲುಕ್ಯ ವಾಸ್ತು 
ಶಿಲ್ಪ ಮಾದರಿಯಲ್ಲಿ ನಿರ್ಮಿತವಾಗಿರುವ ಈ ಗುಡಿಯ ಪೂರ್ವ ಮತ್ತು ಉತ್ತರದ 
ಕಡೆಗೆ ಪ್ರವೇಶ ದ್ವಾರಗಳಿವೆ. ಕೇಶಿರಾಜ ದಣ್ಣಾಯಕರ ಸಂಬಂಧ ಈ ಊರಿಗೆ 
ಇದ್ದಿತೆಂದು ಹೇಳಲಾಗುತ್ತಿದೆ. ವೀರಶೈವ ಸಾಹಿತ್ಯದಲ್ಲಿ ಕೇಶಿರಾಜ ದಣ್ಣಾಯಕರಿಗೆ 
ಒಂದು ಮಹತ್ವದ ಸ್ಥಾನವಿದೆ. ೧೨ ನೆಯ ಶತಮಾನದಲ್ಲಿ ಈ ಊರು ಕಲ್ಯಾಣ 
ಮಹಾ ನಗರದ ಒಂದು ಭಾಗವಾಗಿರಬಹುದೆಂದು ತೋರುತ್ತದೆ. 


೧೩ ) ನಾರಾಯಣಪುರ : ಕಲ್ಯಾಣದಿಂದ ಸುಮಾರು ನಾಲ್ಕು ಮೈಲು 
ದೂರದಲ್ಲಿರುವ ಈ ಊರು ಕಲ್ಯಾಣದ ಉಚ್ಛಾಯ ಸ್ಥಿತಿಯಲ್ಲಿ ಆ ಮಹಾನಗರದ 
ಒಂದು ಭಾಗವಾಗಿರಬಹುದೆಂದು ಊಹಿಸಲಾಗುತ್ತಿದೆ. ಈ ಊರಿನ ಕಲ್ಯಾಣದ 
ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದ ಒಂದು ಭವ್ಯ ದೇವಾಲಯವಿದ್ದು ಕಲ್ಯಾಣಕ್ಕೆ 
ಹೋದವರು ಅವಶ್ಯ ನಾರಾಯಣಪುರಕ್ಕೆ ಹೋಗಿ ಈ ದೇವಾಲಯವನ್ನು ನೋಡಿ 
ಬರಬೇಕು. ಇದರ ಗರ್ಭಗುಡಿಯ ಮೇಲ್ಬಾಗದಲ್ಲಿ ಗಜಲಕ್ಷ್ಮಿಯನ್ನು ಕೆತ್ತಲಾಗಿದೆ. 
ಇಲ್ಲಿರುವ ಮೆಟ್ಟಿಲುಗಳ ಹತ್ತಿರವಿರುವ ಎರಡೂ ಕಡೆಯ ಕಲ್ಲುಗಳನ್ನು ಅಂದವಾಗಿ 
ಕೆತ್ತಿ ಅವುಗಳ ಮೇಲೆ ಹಿರಣ್ಯಕಶ್ಯಪುವನ್ನು ಕೊಲ್ಲುವ ನರಸಿಂಹನ ಮತ್ತು ಗರುಡ 
ನನ್ನೇರಿರುವ ವಿಷ್ಣು ಮೊದಲಾದವನ್ನು ನೋಡಿದರೆ ಇದು ವೈಷ್ಣವ ದೇವಾಲಯವೇ 
ಆಗಿರಬೇಕೆಂದೂ ಇದೇ ಕಾರಣದಿಂದ ಈ ಊರಿಗೆ ನಾರಾಯಣಪುರವೆಂಬ ಹೆಸರು 
ಬಂದಿರಬಹುದೆಂದೂ ಊಹಿಸಬಹುದಾಗಿದೆ. ಈ ಗುಡಿಯ ನಾಲ್ಕು ಬದಿಯ ಗೋಡೆ 
ಗಳಲ್ಲಿ ಅನೇಕ ದೇವತೆಗಳ ಮತ್ತು ಇತರ ಸ್ತ್ರೀಯರುಗಳ ಚಿತ್ರಗಳು ಕೊರೆಯಲ್ಪಟ್ಟು 
ಇವು ದೇವಾಲಯದ ಭವ್ಯತೆಯನ್ನು ಸಾರುವಂತಿವೆ. ಚಾಲುಕ್ಯರ ಶಿಲ್ಪಕಲೆಯ 
ವೈಭವವನ್ನು ನೋಡಬೇಕಾದರೆ ಈ ದೇವಾಲಯವನ್ನು ನೋ ಡ ಬೇ ಕೆ೦ ದು 
ಹೇಳಲಾಗುತ್ತಿದೆ. 


ಇಷ್ಟಲ್ಲದೆ ಕಲ್ಯಾಣದಲ್ಲಿ ಇನ್ನೂ ಅನೇಕ ಅವಶೇಷಗಳನ್ನು ನೋಡಬಹುದಾಗಿದೆ 
ಅವುಗಳಲ್ಲಿ ಬಸವೇಶ್ವರರು ಸ್ಥಾಪಿಸಿದ ಒಂದು ಮಠ, ಸೋಮೇಶ್ವರ ದೇವಾಲಯ , 
ಪಂಚಸೂತ್ರದಗ , ಹಜಾರಕೊಠಡಿ, ಅಂಬಿಗರ ಚೌಡಯ್ಯನಗವಿ ಉರಿಲಿಂಗಪೆದ್ದಿಗಳ 
ಗವಿ ಸಿದ್ದೇಶ್ವರನಗುಡಿ, ಮಿತಾಕ್ಷರ ಸಂಹಿತೆಯ ಕರ್ತೃ ವಿಜ್ಞಾನೇಶ್ವರಪಂಡಿತನ ಗವಿ , 
ನವೆಂಬರ್ 1981 

17, 


ಕಂಬಳಿಮಠ, ಸದಾನಂದಸ್ವಾಮಿ ಮಠ ಮತ್ತು ಮಹಮ್ಮದೀಯರ ಕಾಲದ ಪೀರಾನ 
ದುರ್ಗ ಊರಿನ ಕಟ್ಟ ಕಡೆಯಲ್ಲಿರುವ ಚಿಕ್ಕಕೋಟೆಯ ಮಧ್ಯದಲ್ಲಿನ ನವಾಬರ ಅರಮನೆ 
ಮುಂತಾದವನ್ನು ಹೆಸರಿಸಬಹುದು. 
ಈ ಜಗತ್ತಿನಲ್ಲಿ ಮಹಾನಗರವೆಂಬ ಕೀರ್ತಿಗೆ ಪಾತ್ರವಾಗಿ ೧೧ - ೧೨ ನೆಯ ಶತ 
ಮಾನದಲ್ಲಿ ಮೆರೆದು ಸುಮಾರು ೧೦ ಲಕ್ಷ ಜನಸಂಖ್ಯೆಯಿಂದ ಕೂಡಿ, ಮಹಾ ಮಹಾ 
ಕವಿಗಳ ಕಾವ್ಯಗಳಲ್ಲಿ ವರ್ಣನೆಗೆ ಕಾರಣವಾಗಿದ್ದ ಕನ್ನಡಿಗರ ಒಂದು ಹೆಮ್ಮೆಯ 
ಪಟ್ಟಣವಿಂದು ಕಾಲನ ದವಡೆಗೆ ಸಿಕ್ಕು ನುಚ್ಚು ನೂರಾಗಿ ಹರಕು ಮುರುಕಾದ ಕೇವಲ 
ಕೆಲವು ಹಳೆಯುಳಿಕೆಗಳಿಂದ ಸಾಮಾನ್ಯ ಹಳ್ಳಿಯ ಮಟ್ಟಕ್ಕಿಳಿದಿರುವ ಈ ಕಲ್ಯಾಣ 
ಮಹಾನಗರ ಎ೦ಥ ವ ರ ಮನಸ್ಸಿನಲ್ಲೂ ನೋವನ್ನುಂಟುಮಾಡುವಂತಹುದಾಗಿದೆ, 
ಬಾದಾಮಿ ಬನವಾಸಿ, ಮಾನ್ಯಖೇಟ, ವಿಜಯನಗರ, ತಲಕಾಡು, ತಾಳಗುಂದ? 
ಬಳ್ಳಿಗಾವಿ, ಹಳೇಬೀಡು, ಬೇಲೂರು, ಛಂಕಾಪುರ, ಶಿವಗಂಗೆ ಮೊದಲಾದುವುಗಳ 
ಗತಿ ಹೀಗೆ ಆಗಿರುವುದನ್ನು ಜ್ಞಾಪಿಸಿಕೊಳ್ಳಬಹುದು. ಈ ಎಲ್ಲ ಸ್ಥಳಗಳನ್ನು ಕನ್ನ 
ಡಿಗರು ನೋಡಿ ಅವುಗಳ ಚರಿತ್ರೆಯನ್ನು ತಿಳಿಯುವುದು ಅವಶ್ಯಕವೆನ್ನದಿರಲಾರೆ, 


ನೀರಶೈವ ಕೋ - ಆಪರೇಟಿವ್ ಬ್ಯಾಂಕ್ ಲಿ .. 
ಅಕ್ಕಮಹಾದೇವಿ ರಸ್ತೆ , ಅಕ್ಕಿಪೇಟೆ : : ಬೆಂಗಳೂರು- 53 

- ಲಕ್ಷಗಳಲ್ಲಿ 
ಪಾವತಿಯಾದ ಷೇರು ಬಂಡವಾಳ ರೂ . 12 - 73 
೬ಆಪದ್ಧನಗಳು 

ರೂ . 4 - 39 ಲಾಭಾಂಶ ಹಂಚಿಕೆ 
ಠೇವಣಿಗಳು 

ರೂ . 61 - 31 ಶೇಕಡಾ 10 ರಂತೆ . 
ಸಾಲಗಳು 

ರೂ . 35 - 66 
ಹೂಡಿರುವ ಬಂಡವಾಳ 

ರೂ . 86 - 00 

ನಿಮ್ಮ ಠೇವಣಿಗಳಿಗೆ 
ವಿನ ರಕ್ಷೆ ; 

ಹೆಚ್ಚಿನ ಬಡ್ಡಿ ದರ ; 
ಸುರಕ್ಷಿತ ಹಾಗು ಹೆಚ್ಚಿನ ಲಾಭಕ್ಕಾಗಿ ನಿಮ್ಮ ಹಣವನ್ನು ನಮ್ಮ ಬ್ಯಾಂಕಿನ ಠೇವಣಿಯಲ್ಲಿ 

ಇಂದೇ ತೊಡಗಿಸಿ , 
ಶ್ರೀ ಸಿದ್ದಗಂಗಾ ಕ್ಷೇತ್ರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ನಿತ್ಯ ರುದ್ರಾಭಿಷೇಕ ಸೇವೆ 
ಸಲ್ಲಿಸಲಿಚ್ಚಿಸುವವರು ನಮ್ಮ ಬ್ಯಾಂಕಿನಲ್ಲಿರುವ ಖಾತೆಯಲ್ಲಿ ಹಣ ತೊಡಗಿಸಿ 

ಪೂಜಾ ವ್ಯವಸ್ಥೆ ಮಾಡಿಕೊಳ್ಳಬಹುದು. 
ಸೇಫ್ ಲಾಕರ್‌ಗಳು ದೊರೆಯುತ್ತವೆ. ಈ 
ಎಂ . ಶಿವಪ್ಪ , ಬಿ ಎ ಬಿ ಎಲ್., 

ಬಿ . ಬಸವರಾಜ್ , ಬಿ. ಎಸ್ಸಿ . ಬಿ. ಎಲ್ ., 
ಅಧ್ಯಕ್ಷರು 

ಉಪಾಧ್ಯಕ್ಷರು 
ಬಿ . ಎಸ್ . ಪರಮಶಿವಯ್ಯ , ಎಂ . ಎ. , ಬಿ. ಎಂ . ಶ್ರೀಕಂಠಸ್ವಾಮಿ , ಎಲ್ . ಇ. ಇ ., 
ಕಾರ್ಯನಿರ್ವಾಹಕ ನಿರ್ದೇಶಕರು 

ಖಜಾಂಚಿಗಳು 


ಸಿದ್ದಗಂಗಾ 


18 


ಲೇಖಕರಲ್ಲಿ ಮನವಿ 
C < ಸಿದ್ದ ಗುಗಾ' ' ಮಾಸ ಪತ್ರಿಕೆ | 

( ಸಿದ್ಧಗಂಗಾ' ನಾಡಿನ ಜನತೆಗೆ ಜ್ಞಾನ 
ಪ್ರಕಾಶಕರು 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಹೆಚ್ . ಬಿ. ಗಂಗಾಧರಯ್ಯ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ . 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ಸಂಪಾದಕ ಮಂಡಲಿ 

ನೀತಿ, ಧರ್ಮ, ದರ್ಶನ, ಇತಿಹಾಸ, 

ನೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 
ಪಂ ! ಚನ್ನಪ್ಪ ಎರೇಸೀಮೆ 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 

ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಎಂ . ರೇಣುಕಾರಾಧ್ಯ 

ಸೈಜಿನ ಕಾಗದದ ಒ೦ದೇ ಮಗು ಲಲ್ಲಿ 
ಪಿ . ಎನ್ . ಚಂದ್ರಶೇಖರಯ್ಯ 

ಸ್ಪಷ್ಟವಾಗಿ ಬರೆದಿರಬೇಕು, ಅಸ್ವೀಕೃತ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಬಸವರಾಜು 

ಅ೧ ಚೇ ಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಅ ಕ ಸ್ಮಾತ್ ಕಳೆದು 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 
ಮುದ್ರಕರು 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಮುದ್ರಣಾಲಯ ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 

ವಿಲ್ಲ, ಅನುವಾದ, ರೂಪಾಂತರ ಲೇಖನ 
ಪ್ರಕಟಣೆಯ ಸ್ಥಳ 

ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಪಡೆದಿರಬೇಕು. ಸ್ವೀ ಕೃ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಚಂದಾ ವಿವರ 

ಕಳುಹಿಸಿಕೊಡಲಾಗುವುದು . ಸ್ಥಿರ 
ಆ ಜೀವ ಸದಸ್ಯತ್ವ 151 - 00 ರೂ | ಶೀರ್ಷಿಕೆ ಪಡೆಯಲಿಚ್ಛಿಸುವ ಬರೆಹಗಾರ 

ರಿಗೆ ಆದ್ಯತೆ ಕೊಡಲಾಗುವುದು . 
ವಾರ್ಷಿಕ ಚಂದಾ 15 - 00 ರೂ 

( ಸಂಪಾದಕರು 

ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
(ಸಿದ್ದಗಂಗಾ' ಮಾಸಪತ್ರಿಕೆ ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ . 
ಶ್ರೀ ಸಿದ್ಧಗಂಗಾ ಮಠ - 572104 
ತುಮಕೂರು ಜಿಲ್ಲೆ . 

ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


ಪ್ರಕಾಶಕರು 


ಸಿದ್ದಗಂಗಾ 


సంబందరిలయ 


ಐವತ್ತನಾಲ್ಕನೆಯ ಸಾಹಿತ್ಯ ಸಮ್ಮೇಳನ ಪ್ರಕೃತಿಯ ಪ್ರಶಾಂತ ಸುಂದರ 
ತಾಣವಾದ ಮಡಕೇರಿಯಲ್ಲಿ ನಡೆಯಿತು, ಬನಸಿರಿಯ ಬಯಲಿನ ಆಯ್ಕೆ ಔಚಿತ್ಯ 
ಪೂರ್ಣವಾದುದು, ಸಂಶೋಧಕರಾದ ಡಾ | ಶಂ . ಬಾ . ಜೋಶಿಯವರು ಸಮ್ಮೇಳನದ 
ಅಧ್ಯಕ್ಷರು. ಜೋಶಿಯವರ ದೀರ್ಘ ಭಾಷಣ ನಿಜಕ್ಕೂ ವಿಚಾರಾರ್ಹ, ಸಂಶೋಧನಾ 
ಪೂರ್ಣ ವಿಚಾರ ಅಡಗಿದೆ, ಭಾಷಣದ ಒಟ್ಟಾರೆ ಅಭಿಪ್ರಾಯ ಸಭೆ ಸಮ್ಮೇಳನಗಳೇ 
ಕೃತಿಗಿಂತ ಅಧಿಕವಾಗಿವೆ. ಪ್ರಚಾರದ ದೊಂಬಿಯಲ್ಲಿ ಕೃತಿಯ ಕೂಸು ನುಸುಳಿ 
ಬದುಕಲು ಪ್ರಯತ್ನಿಸುತ್ತಿದೆ. ಕನ್ನಡಿಗರು ಅಭಿಮಾನದಿಂದ ತಲೆಯೆತ್ತುತ್ತಿಲ್ಲ, ಪಕ್ಕ 
ದವರನ್ನು ನೋಡಿ ಅನುಕರಿಸಲು ಹವಣಿಸುತ್ತಿದ್ದೇವೆ, ಐವತ್ತನಾಲ್ಕು ಸಮ್ಮೇಳನಗಳು 
ಮುಗಿದರೂ ರಾಜಧಾನಿಯಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಶೇ . 50ಕ್ಕೆ ಕೆಳ 
ಗಿಳಿಯುತ್ತಿರುವುದನ್ನು ಎಚ್ಚರಿಸಿದ್ದಾರೆ. ಇಂಗ್ಲೀಷಿನ ಪ್ರಾಬಲ್ಯ ಮತ್ತು ಮೋಹವನ್ನು 
ಖಂಡಿಸಿದ್ದಾರೆ. ಕನ್ನಡ ಆಡಳಿತ ಭಾಷೆ ಆಗಿಲ್ಲ, ಘೋಷಣೆಗೆ ಮಿತಿಯಿಲ್ಲ ನಾಡಿನ 
ಎಲ್ಲ ಹಂತಗಳಲ್ಲಿ ಕನ್ನಡವೇ ಸೌರ್ವಭೌಮತ್ವ ಪಡೆಯದ ಹೊರತು, ಸಮ್ಮೇಳನ 
ಮತ್ತು ವಿಶ್ವ ಸಮ್ಮೇಳನಗಳ ಆಚರಣೆ ಕೇವಲ ಅಧಿಕಾರದಲ್ಲಿರುವವರ ಡಂಗುರ ಬಾರಿ 
ಸುವ ಸಂದರ್ಭವಲ್ಲದೆ ಪ್ರಯೋಜನಕಾರಿಯಲ್ಲ ಎಂಬ ಶ್ರೀ ಜೋಶಿಯವರ ಮಾತು 
ಅನ್ವರ್ಥ ಪೂರ್ಣ, ಸಾಹಿತ್ಯ ಪರಿಷತ್ತು ಕನ್ನಡದ ಸಾಂಸ್ಕೃತಿಕ ಬದುಕಿಗೆ ಮಹತ್ವ 
ನೀಡಿದ ಸಂಸ್ಥೆ , ಆ ಮೂಲ ಆಶಯಕ್ಕೆ ಭಂಗತರುವ ಇಂದಿನ ಗುಂಪುಗಾರಿಕೆಯನ್ನು 
ಕುರಿತು ಪ್ರಸ್ತಾಪ ಮಾಡಿದ್ದಾರೆ, ಆ ಗುಂಪುಗಾರಿಕೆ ನಿಜಕ್ಕೂ ಹಾಸ್ಯಾಸ್ಪದ. 
ಕನ್ನಡಿಗ ಕೇವಲ ನರನಾಗಿದ್ದರೆ ಸಾಲದು ಮಾನವನಾಗಬೇಕು ಎಂಬುದನ್ನು ಮನ 
ದಟ್ಟು ಮಾಡಿಕೊಳ್ಳಬೇಕು. ಸಮ್ಮೇಳನವು ಸಂಭ್ರಮದಿಂದ ನಡೆಯಿತು. ಅಲ್ಲಿನ 
ತಳಿರು ತೋರಣ, ಬಣ್ಣ ಬಣ್ಣದ ರಂಗಿನ ಶೃಂಗಾರ ಹಿಂದಿನ 53 ಸಮ್ಮೇಳನಗಳ 
ವ್ಯವಸ್ಥೆಯನ್ನು ನಾಚಿಸುವಂತಿದ್ದವು. ಆದರೆ ಹೊಟ್ಟೆಗಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ 
ಹೂ ಎನ್ನುವ ಆಕ್ಷೇಪ ನಿಜಕ್ಕೂ ಅಕ್ಷಮ್ಯ . ಮುಂದಿನ ಸಮ್ಮೇಳನಗಳು ಈ ಆಕ್ಷೇಪ 
ಗಳಿಂದ ಮುಕ್ತವಾಗಲಿ ಎಂದು ಆಶಿಸೋಣ. 


ಡಿಶಂಬರ್ 1981 


ಮುಂದುವರಿದ ಲೇಖನ 


ಉದ್ದಾನ ಶಿವಯೋಗಿಗಳವರ ಅದ್ಭುತ ಘಟನೆಗಳು 

- ಪಂ ! ಚನ್ನಪ್ಪ ಎರೇಸೀಮೆ 


ಕಲ್ಲೆಯ 37 ಸೋಮಣ್ಣ ಕೃಷಿ ಕಾಯಕದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ತಳೆದ 
ಓರ್ವ ವ್ಯಕ್ತಿ , ಸದೃಢ ಶರೀರಿ, ಈತನಿಗೆ ಸಂತಾನ ಭಾಗ್ಯವೇ ಮೂವರು ಪತ್ನಿಯ 
ರಿಂದ ಲಭಿಸಲಿಲ್ಲ. ಅವರೆಲ್ಲ ಸತ್ತರು. ಇಷ್ಟಾದರೂ ಸಂತಾನ ವಿಷಯದಲ್ಲಿ ಅವನ 
ತೀವ್ರಾಸಕ್ತಿ ಮಾಯವಾಗಲಿಲ್ಲ, ಕಲ್ಯವನ್ನು ಬಿಟ್ಟು ಅಂಬಲಗೆರೆಗೆ 38 ಬಂದ 
ಅಲ್ಲೆ ಸ್ವಲ್ಪ ಭೂಮಿ ಕಾಣಿಕೆಯನ್ನು ಮಾಡಿಕೊಂಡು ಕೃಷಿ ಕಾಯಕದಲ್ಲಿ ನಿರತ 
ನಾದ ನಾಲ್ಕನೆಯ ಮದುವೆಯನ್ನು ಮಾಡಿಕೊಂಡ. ಅವರಿಂದಲೂ ಮಕ್ಕಳಾಗ 
ಲಿಲ್ಲ. ಅತಿ ದುಃಖಿತನಾದ ಸೋಮಣ್ಣ ಒಂದು ಸಲ ಅಂಬಲಗೆರೆಗೆ ಬಂದ ಉದ್ದಾನ 
ಶಿವಯೋಗಿಗಳ ಬೆನ್ನು ಬಿದ್ದು ಅವರ ದರ್ಶನ ಪಡೆದು ತನ್ನ ದುಃಖವನ್ನು ಹೇಳಿ 
ಕೊಂಡ ' ಸ್ವಾಮಿಯವರು ಆಶೀರ್ವದಿಸಿ ನನ್ನ ವಂಶದ ಕುಡಿ ಮುಂದುವರಿಯುವಂತೆ 
ಮಾಡಬೇಕೆಂದು ಬೇಡಿಕೊಂಡ. ಆತನ ಕೊರಗನ್ನು ಅರ್ಥಮಾಡಿಕೊಂಡ ಶ್ರೀಗಳ 
ವರು ಮೊದಲು ಗಂಡುಮಗುವಾಗುತ್ತೆ . ಮಗು ಹುಟ್ಟಿದಮೇಲೆ ಅಮ್ಮನವರ 
ಹೆಸರಿಟ್ಟು ಅವನ ತೂಕ ರೂಪಾಯಿ ತಂದು ದಾಸೋಹಕ್ಕೆ ಅರ್ಪಿಸು. ಹೋಗು 
ಹೋಗು' ಎಂದರು. ಹರ್ಷಿತನಾದ ಸೋಮಣ್ಣ ಮನೆಗೆ ಬಂದ ಅಂದು ಅವನಿಗೆ 
ವಿಲಕ್ಷಣಾನಂದವಾಯಿತು. ವರ್ಷ ತುಂಬುವುದರೊಳಗೆ ಗಂಡು ಮಗುವು ಜನನ 
ನಾಯಿತು, ಇದು ನಡೆದದ್ದು 1930 ನೆಯ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಮಗು 
ಎಗೆ ಶ್ರೀಗಳವರ ಆದೇಶದಂತೆ ಸಿದ್ದಗಂಗಪ್ಪ ಎಂದು ನಾಮಕರಣ ಮಾಡಿ , ನೂರು 


37 , 64, ಶೀಲಗಳನ್ನು 13 ನೇ ಶತಮಾನದಲ್ಲಿ ಆಚರಿಸುತ್ತಿದ್ದ ಸರ್ವಶೀಲೆ ಚೆನ್ನಮ್ಮ 
ನವರ ಊರು ಮಾಗಡಿ ತಾಲ್ಲೂಕಿನಲ್ಲಿದೆ. ಪಾಲ್ಕುರಿಕೆ ಸೋಮನಾಥರ ಸಮಾಧಿ ಸ್ಥಳವೂ 
ಇದೆ. ಇಲ್ಲಿ ಈಗಲೂ ಸೋಮಣ್ಣ ಎನ್ನುವ ಹೆಸರಿನವರು ಬಹಳ, 

39 , ದೊಡ್ಡಬಳ್ಳಾಪುರ ತಾಲ್ಲಣ ಕಿನಲ್ಲಿರುವ ಒಂದು ಹಳ್ಳಿ . ಉದ್ದಾನೆಸ್ವಾಮಿಗಳವರ 
ಅತ್ಯಂತ ಪ್ರೀತಿಪಾತ್ರವಾದ ಒಂದು ಹಳ್ಳಿ . ಇಲ್ಲಿನವರ ಸೇವೆ ಮಠಕ್ಕೆ ಈಗಲೂ ಬೃಹತ್ 
ಪ್ರಮಾಣದಲ್ಲಿ ನಡೆಯುತ್ತಾ ಇದೆ. 
ಡಿಶಂಬರ್ 1981 


ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗಳಿಗೆ ಅರ್ಪಿಸಿದ. ಸ್ವಾಮಿಗಳು 
( ಈ ನೂರು ರೂಪಾಯಿಗಳು ಮಗುವಿನ ತೂಕ ತೂಗುವುದಿಲ್ಲ, ಹೋಗುಹೋಗು 
ತೆಂಗಿನಕಾಯಿ ತಂದು ತೂಗು” ಎಂದರು . ಅದರಂತೆ ಮಗುವಿನ ತೂಕಕ್ಕೆ ನೂರು 
ರೂಪಾಯಿ , ತೆಂಗಿನಕಾಯಿಗಳನ್ನೂ ತೂಗಿ ಅರ್ಪಿಸಿ ಬ೦ ದ ನು , ಶ್ರೀಗಳವರು 
ಅಂಬಲಗೆರೆಗೆ ಬಂದು ಸೋಮಣ್ಣನ ಮನೆಯ ಮುಂಭಾಗದ ಚಪ್ಪರದಲ್ಲಿ ಕುಳಿತು 
ಕೊಂಡು ತಾವೇ ದುಡ್ಡು ಕೊಟ್ಟು ದಾಬಸ್‌ಪೇಟೆಯಿಂದ ಒಂದು ಚೀಲ ಪುರಿ , 
ಕಡಲೆ, ಕಲ್ಲುಸಕ್ಕರೆ, ಉತ್ತತ್ತಿಗಳನ್ನು ತರಿಸಿ ಊರಿಗೆಲ್ಲ ಹಂಚಿಸಿ ಮಗುವನ್ನು ಕೈ 
ಗೆತ್ತಿಕೊಂಡು ಮುದ್ದಾಡಿ ಬಂದರು, ಮಗು ಬೆಳೆದು ದೊಡ್ಡದಾದಾಗ ಒಮ್ಮೆ 
ಅಂಜಲಗೆರೆಗೆ ಬಂದಾಗ ಅದನ್ನು ಗುರುತಿಸಿ ಏಯ ”, ಹೋಗು, ಹೋಗು, ನಿಮ್ಮಪ್ಪ 
ನಿನ್ನ ತೂಕದ ರೂಪಾಯಿ ಕೊಡುತ್ತೇನೆ ದಾಸೋಹಕ್ಕೆ ಎಂದಿದ್ದ ತೆಗೆದುಕೊಂಡು 
ಬಾಹೋಗು. ಎಂದರಂತೆ ಹುಡುಗ ತಂದೆಯನ್ನು ಬೇಡಿ ಹಣವನ್ನು ಪಡೆದು 
ಗುರುತಿಸಿದ್ದುಂಟು. 

( ಅಂಬಲಗೆರೆಯ ಜನರ ಬಾಯಲ್ಲಿರುವ ಕಥೆ ) 


ದೇವರಾಯಪಟ್ಟಣದಲ್ಲಿರುವ ಮಠದ ಹೊಲದಲ್ಲಿ ಮೆಣಸಿನ ಗಿಡ ಹಚ್ಚಿಸ 
ಲಾಗಿತ್ತು . ದೇವರಾಯ ಪಟ್ಟಣದಲ್ಲಿದ್ದ ಸಂಜೀವಯ್ಯ ಎಂಬುವನು ಅಭಿಚಾರ ವಿದ್ಯೆ 
ಯಲ್ಲಿ ಹೆಸರುವಾಸಿಯಾಗಿದ್ದ ಮನುಷ್ಯ , ಆತನು ತನ್ನ ಅಭಿಚಾರ ನಿಧಿಯಿಂದ ಗಿಡಗ 
ಬೆಲ್ಲ ಒಣಗಿಹೋಗುವಂತೆ ಮಾಡಿದನಂತೆ. ಅದಕ್ಕಾಗಿ ಅವನನ್ನು ಮಠಕ್ಕೆ ಕರೆಯಿಸಿ, 
ಅಯ್ಯ ಸಂಜೀವಯ್ಯ , ನಮ್ಮ ದಾಸೋಹಕ್ಕೆ ಬೇಕೆಂದು ಹೊಲದಲ್ಲಿ ಮೆಣಸಿನ ಗಿಡ 
ಹಚ್ಚಿದರೆ ಅವು ಒಣಗಿಹೋಗುವಂತೆ ಮಾಡಬಹುದೇ ?' ಎಂದರು. ಅದಕ್ಕೆ ಆತನು 
( ನಾನು ಮಾಡಿಲ್ಲ ಎಂದ'. ಅವನು ತನ್ನ ಅಭಿಚಾರ ಸಾಮಗ್ರಿ ಸಮೇತ ಅಲ್ಲಿಗೆ 
ಬಂದಿದ್ದ . ಆಗ ಉದ್ಘಾನಪ್ಪನವರು (ಎಲೋ , ನಿಜ ಹೇಳುವೆಯೋ ಬೇಕೋ ನಿನಗೆ? 
ಎಂದು ಕೈ ಬೆತ್ತವನ್ನು ಮೇಲಕ್ಕೆತ್ತಿದರು. ಆಗ ಅವನು “ಸ್ವಾಮಿಗಳ ಕೈ ತನಗೆ 
ಬೀಳದಹಾಗೆ ಕೈ ಮೇಲಕ್ಕೆತ್ತಿರುವಂತೆಯೇ ಮಾಡಿ ಬಿಟ್ಟ , ಆಗ ಸ್ವಾಮಿಗಳು ಎಲೋ 
ದೃಷ್ಟ , ನನ್ನ ಮೇಲೆಯೇ ನಿನ್ನ ಶಕ್ತಿ ಪ್ರಯೋಗ ಮಾಡುವೆಯಾ ಎಂದು ಎಡಗೈ 
ಯಿಂದ ಒಂದು ನಿಂಬೆಹಣ್ಣನ್ನು ಅವನ ಮೇಲೆ ಹಾಕಿದರು, ಆ ಕೂಡಲೇ ಅವನು 
ನೆಲಕ್ಕೆ ಬಿದ್ದ . ಆಗ ಉದ್ದಾನಪ್ಪನವರು ಬೆತ್ತವನ್ನು ಹಿಡಿದು ನಡೆ ನಡೆ, ಎನ್ನು 
ತಿದ್ದಂತೆಯೇ ಅವನು ಭೂಮಿಯ ಮೇಲೆ ಉರುಳುತ್ತಾ ನ ಡ ದ ನು , ಅಪ್ಪಾ 
ಉದ್ದಾನಪ್ಪನವರೇ ಇನ್ನು ಮೇಲೆ ಸಾಯೋತನಕ ನಿಮ್ಮ ತಂಟೆಗೆ ಬರುವುದಿಲ್ಲ, 
ನಾನು ಮಾಡಿದ್ದು ತಪ್ಪು ಸಾಕು ಸಾಕು' ಎಂದ, ಸ್ವಾಮಿಗಳು ಈ ಮೂರ್ಖ 
12 

ಸಿದ ಗಂಗಾ 


ನಿಗೆ ಸರಿಯಾದ ಪಾಠ ಕಲಿಸಬೇಕೆಂದು, ಎಲೋ ಸಂಜೀವಯ್ಯ ನನ್ನ ಮೇಲೆ 
ಮಠದ ಮೇಲೆ ಮಾಡುವುದಿರಲಿ ಇನ್ಯಾರ ಮೇಲೂ ಆ ಅಭಿಚಾರ ಪ್ರಯೋಗ 
ಮಾಡುವುದಿಲ್ಲವೆಂದು ಸಿದ್ದಲಿಂಗೇಶ್ವರನ ಮೇಲೆ ಆಣೆ ಇಟ್ಟರೆ ನಿನ್ನನ್ನು ಕೈ ಬಿಡು 
ತೇನೆ. ಇಲ್ಲದಿದ್ದ ನಿನ್ನನ್ನು ಹಾಗಯೇ ಕ್ಯಾತ್ಸಂದ್ರದವರೆಗೆ ಉರುಳಿ ಹೋಗುವಂತೆ 
ಮಾಡುತ್ತೇನೆ' ಎಂದರು. ಸಂಜೀವಯ್ಯ ಮೇಲೆಳಲೇ ಆಗಲಿಲ್ಲ, ಉದ್ದಾನಪ್ಪನವರು 
“ ನಡೆ ನಡೆ. ..' ಅಂದಂತೆ ಅವನು ಉರುಳುತ್ತಲೇ ಇದ್ದ, ಉರುಳಿ ಉರುಳಿ ಸುಸ್ತಾಗಿ 
ಹೋಗಿದ್ದ . ಇನ್ನು ಈ ಉದ್ದಾನಪ್ಪ ನನ್ನನ್ನು ಕೈ ಬಿಡುವುದಿಲ್ಲವೆಂಬುದನ್ನು ಅರಿತು 
ಕೊಂಡ ಆಗ ತನ್ನ ಬಗಲಲ್ಲಿದ್ದ, ತನ್ನೊಡನೇ ಇದ್ದ ಜೋಳಿಗೆಯನ್ನು ತೆಗೆದು 
ಇಟ್ಟು '. ಅಪ್ಪಾ , ಇನ್ನು ಮೇಲೆ ಈ ಜೋಳಿಗೆಯನ್ನು ಮುಟ್ಟುವುದಿಲ್ಲ. ಸಿದ್ಧ 
ಲಿಂಗೇಶ್ವರನ ಆಣೆಯಾಗಿ ಯಾರ ಮೇಲೂ ಅಭಿಚಾರ ಪ್ರಯೋಗ ಮಾಡುವುದಿಲ್ಲ? 
ಎಂದು ಭಾಷೆ ಕೊಟ್ಟ ಮೇಲೆ ಶ್ರೀಗಳವರು ಹೇಳು ಹಾಗಾದರೆ ಎಂದು ಎಬ್ಬಿಸಿ 
ಅವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಕಳಿಸಿಕೊಟ್ಟರು . ಅಂದಿನಿಂದ ಅವನು 
ಅಭಿಚಾರ ಪ್ರಯೋಗವನ್ನು ಬಿಟ್ಟು ಬಿಟ್ಟನು. 

ಶ್ರೀ ಶಿವಯೋಗಿಗಳಿಗೆ ಇಂಥ ವಿದ್ಯೆಯ ಪರಿಚಯ ಚೆನ್ನಾಗಿ ಗೊತ್ತಿತ್ತು . 
ವಿದ್ಯೆಗಳನ್ನೆಲ್ಲಾ ಪೂರ್ವಾಶ್ರಮದಲ್ಲಿ ಕಲಿತಿದ್ದರು. ಮುಂದೆ ಅವುಗನ್ನೆಲ್ಲ ಅಡವೀ 
ಸ್ವಾಮಿಗಳ ಆಜ್ಞೆಯ ಮೇರೆಗೆ ಕೈ ಬಿಟ್ಟರು. ಆದರೆ ದುಷ್ಟರಿಗೆ ಬುದಿಕ್ಷಲಿಸುವ 
ಸಮಯ ಬಂದಾಗ ಈ ರೀತಿ ಪ್ರಯೋಗ ಮಾಡುತ್ತಿದ್ದರು. 

( ದೇವರಾಯಪಟ್ಟಣದಲ್ಲಿನ ಜನಜನಿತ ಕಥೆ ) 


ಒಮ್ಮೆ ದಾಬಸಪೇಟೆಯಲ್ಲಿ ವಾಸಿಸುತ್ತಿದ್ದ ಮಹಮದೀಯನೊಬ್ಬ ಸಿದ್ದಗಂಗಾ 
ಮಠಕ್ಕೆ ಬಂದ. ಅವನು ಅಭಿಚಾರ ವಿದ್ಯೆಯಲ್ಲಿ ಮಹಾಸಮರ್ಥನೆಂದು ಹೆಸರು 
ವಾಸಿಯಾಗಿತ್ತು . ಆತನು ಆಟವೀಸ್ವಾಮಿಗಳ ಮೇಲೆ ತನ್ನ ಅಭಿಚಾರವಿದ್ಯೆಯನ್ನು 
ತೋರಿಸಲು ಬಂದಿದ್ದ . ಆಗ ಅಲ್ಲಿಯೇ ಇದ್ದ ರುದ್ರಪ್ಪನಿಗೆ ಈ ವಿಷಯ ಗೊತ್ತಾ 
ಯಿತು. ಅವನೂ ಅಡವೀಸ್ವಾಮಿಗಳ ಹತ್ತಿರವೇ ನಿಂತಿದ್ದ . ಆ ಸಾಬಿಯು ಅಡವಿ 
ಸ್ವಾಮಿಗಳವರ ಮೇಲೆ ಅಭಿಚಾರ ವಿದ್ಯೆಯನ್ನು ಪ್ರಯೋಗಿಸಿದ, ಇದು ಅಡವಿ 
ಸ್ವಾಮಿಗಳಿಗೆ ಗೊತ್ತಾಯಿತು. ಆಗ ರುದ್ರಪ್ಪ ಅವನಿಗೆ ಪ್ರತೀಕಾರ ಮಾಡಲೆಳಸಿ 
ಕೈಗೆ ನಿಂಬೆಹಣ್ಣನ್ನು ಹಿಡಿದ, ಅಡವಿಸ್ವಾಮಿಗಳು ರುದ್ರಪ್ಪನಕಡೆ ಹೊರಳಿ 
“ ರುದ್ರಪ್ಪ , ನನಗೆ ಗೊತ್ತಾಯಿತು ಈತನ ಅಭಿಚಾರ ವಿದ್ಯೆ ನನ್ನ ಮೇಲೆ ನಾಟು 
ವುದಿಲ್ಲ. ನೀನು ಇವನ ಮೇಲೆ ಪ್ರತೀಕಾರ ಮಾಡಬೇಡ, ಕ್ಷಮಿಸಿ ಮಠಬಿಟ್ಟು 
ಡಿಶಂಬರ್ 1981 


13 


ಕಳಿಸಿಬಿಡು' ಎಂದರು, ರುದ್ರಪ್ಪ ಆತನ ಕೈ ಹಿಡಿದು ಎಳೆದುಕೊಂಡು ಕ್ಯಾತ್ಸಂದ್ರದ 
ವರೆಗೆ ಹೋಗಿ, ಇನ್ನು ಮೇಲೆ ಈ ಮಠದ ತಂಟೆಗೇನಾದರೂ ಬಂದರೆ ನಿನ್ನ ಗತಿ 
ಕಾಣಿಸಿಬಿಡುತ್ತೇನೆಂದು ಹೆದರಿಸಿ ಕಳುಹಿಸಿದರು. ಅಂದಿನಿಂದ ಮಠದ ಕಡೆಗೆ ಅವನು 
ಬರಲಿಲ್ಲ, ರುದ್ರಪ್ಪನ ಸಾಮರ್ಥ್ಯದ ಅರಿವೂ ಅವನಿಗೆ ಇತ್ತು , 

( ಶ್ರೀ ಮಠದ ವೃದ್ಧ ಜನಜನಿತ ಕಥೆ ) 
ಈ ಮೇಲೆ ವಿವರಿಸಿದ ಘಟನೆಗಳಲ್ಲದೆ, ಸಕಲೇಶಪುರದ ತೊ ಟ ಗದ್ದೆ 
ಎಸ್ಕೇಟಿನ ದೇವಪ್ಪಗೌಡರ ಭೂತ ಚೇಷ್ಟೆಯ ನಿವಾರಣೆಯ ಹಿಂದಿರುವ ಪೂರ್ವ 
ಜನ್ಮ ಸ್ಮರಣೆಯೇ ಮೊದಲಾದ ನೂರಾರು ಘಟನೆಗಳು ಅವರ ಜೀವನದಲ್ಲಿ ನಡೆದು 
ಹೋಗಿವೆ. ಅವನ್ನೆಲ್ಲ ವಿವರಿಸುವುದು ನಮ್ಮ ಉದ್ದೇಶವಲ್ಲ , 39 ಕೆಲವು ಘಟನೆ 
ಗಳನ್ನು ಮಾತ್ರ ಇಲ್ಲಿ ವಿವರಿಸಿದೆ, ಅವರ ವಾಕ್ ಸಿದ್ದಿ , ಪ್ರಬಲ ಸಂಕಲ್ಪ , ದೃಷ್ಟ 
ಶಿಕ್ಷೆ , ಶಿಷ್ಟ ಪಾಲನಾಧಿಗಳು ಈ ಘಟನೆಗಳಿಂದ ತಿಳಿದು ಬರುವುವು. 

ಆ ( ಮುಗಿಯಿತು ) 


39. ತೋಟಗದ್ದೆ ಎಸ್ಟೇಟಿನ ದೇವಪ್ಪಗೌಡರ ಭೂತ ಚೇಷ್ಟೆ ಯನ್ನು ನಿವಾರಿಸಿದ 
ಕಥೆ ಅವರ ಜೀವನ ಚರಿತ್ರೆ ಯ ಒಂದಂಗವಾಗಿ ಈ ಹಿಂದೆಯೇ ಬಂದಿದೆ, ಅಲ್ಲಿ ಅವಲೋ 
ಕಿಸುವುದು , 


ಜಾನಪದ ಜೋಗತಿ ಪದ 

- ಕೆ, ವಿರೂಪಾಕ್ಷಪೌಡ 
ತಂದನಾನ ತಾನಂದುನಾನ 
ತಾನೆ : ಬಂದಾಳ ದೇವಿ ತಂದುನಾನ | ಪ॥ 
ಮಾಯ. ಕಾರ್ತಿ ಹುಲಿಗೆ ತಂದುನಾನ 
ಮಾಯತಂತ್ರ ಆಗತಾಳ ತಂದುನಾನ | 
ಗಂಜಿ ಸೀರಿ ಉಟ್ಟಾಳ ನೋಡು ತಂದುನಾನ | 
ಗಂಧದ ಬಟ್ಟು ಇಟ್ಟಾಳ ನೋಡು ತಂದುನಾನ .. 
ಓರಗಲ್ಲು ಪಟ್ಟಣದೊಳಗ ತಂದುನಾನ 
ಹುಳುಕ ಬಳುಕ ಬಡ್ನಿ ಕಾಯಿ ತಂದುನಾನ ! 
ಪೆಟ್ಟಬಡದ ಉಳ್ಳಾಗಡ್ಡಿ ತಂದುನಾನ 
ತುಂಬು ಕೊಳೆತ ಮೆಣಸಿನಕಾಯಿ ತಂದುನಾನ 
ಮುರಿದ ಮೂಲಂಗಿಗಡ್ಡಿ ತಂದುನಾನ , 
ಶಾವಿಲ್ಲಿ ಚಿಕ್ಕಿಪಲ್ಲೆ ತಂದುನಾನ || 

ಸಿದ್ದಗಂಗಣ 


14 


ಸಂಪಾದಕೀಯ 
“ಸಿದ್ದಗಂಗಾ ” ಮುವತ್ತೊಂದನೆ ಸಂಪುಟವಾಗಿ ಪ್ರಕಟವಾದೆ- ಈ 
ಜನವರಿ 1995 ರಿಂದ ಮುವತ್ತು ವರ್ಷಗಳಿಂದ ನಡೆದು ಬಂದಿರುವ ನಿಮ್ಮ 
ಸಿದ್ದಗಂಗಾ ' ಪತ್ರಿಕೆಗೆ ನೀವುತೋರಿಸುತ್ತ ಬಂದಿರುವ ಪ್ರೀತಿಗೆ, ನೀಡುತ್ತ 

ಬಂದಿರುವ ಸಹಕಾರಕ್ಕೆ , ಲೇಖಕರಾದ ಸಹೃದಯರಿಗೆ , ಜಾಹಿರಾತು ನೀಡಿ 
ಈ ಬೆನ್ನು ತಟ್ಟುತ್ತಿರುವ ಹಿತೈಷಿಗಳಿಗೆ , ಆಜೀವ ಸದಸ್ಯರುಗಳಿಗೆ ವಾರ್ಷಿಕ ಚಂದಾ 
ಈ ದಾರರಿಗೆ ಮುದ್ರಣಾಲಯದವರಿಗೆ ವಂದನೆಗಳನ್ನು ಸಲ್ಲಿಸುತ್ತದೆ. 


ಶ್ರೀ ಮಠದ ಹಳೆಯ ವಿದ್ಯಾರ್ಥಿಸಂಘದ ಪ್ರೀತಿಯ ಪತ್ರಿಕೆಯಾದ 
ಸಿದ್ದಗಂಗಾ ಮೈಮಾಸಿಕವಾಗಿ ಅಂಕುರಿಸಿ, ಮಾಸಿಕವಾಗಿ ಮುನ್ನಡೆದಿದೆ. ಪತ್ರಿ 
ಕೆಯ ಶ್ರೀ ರಕ್ಷೆಯಾಗಿ ಪರಮ ಪೂಜ್ಯ ಶ್ರೀ ಶ್ರೀಗಳವರು ಆಶೀರ್ವಾದದ ನೆರಳಿತ್ತಿ 
ದ್ದಾರೆ. ಸಂಘ ಸಮಯೋಚಿತ ಮಾರ್ಗದರ್ಶನ ಮಾಡುತ್ತ ಬಂದಿದೆ . ಹಿರಿಯ 
ವಿದ್ವಾಂಸರು, ಶ್ರೀ ಮಠದ ಮೇಲಿನ ಅಭಿಮಾನದಿಂದ ಸಂಪಾದಕರಾಗಿ ಸಹಸಂ 
ಪಾದಕರಾಗಿ ಸೇವೆ ಸಲ್ಲಿಸುತ್ತ ಬಂದಿದ್ದಾರೆ. ಪ್ರಕಾಶನದ ಹೊರೆ ಹೊತ್ತಿರುವ 
ಮಿತ್ರರು ನಿಷ್ಠೆ ವಿಶ್ವಾಸಗಳ ಪ್ರತಿರೂಪವಾಗಿ ಸಹಕರಿಸುತ್ತಿದ್ದಾರೆ. ವಾಚಕರು 
ಪತ್ರಿಕೆಯ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡುವುದರ ಮೂಲಕ ಮೆಚ್ಚಿಗೆ 
ಯನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಸಲಹೆ ನೀಡುತ್ತಿದ್ದಾರೆ. ಎಲ್ಲರಿಗೆ “ ಸಿದ್ದಗಂಗಾ” 
ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 


3 ಶ್ರೀ ಮಠದಲ್ಲಿ ಸಿದ್ದೇಶ್ವರ ಪುರಾಣದ ಪ್ರವಚನ ನಡೆದಿದೆ. ಸ್ವಾಧ್ಯಾಯ 

ಪ್ರವಚನಗಳೆರಡೂ ಸುಸಂಕೃತ ಜೀವನಕ್ಕೆ ಸುಲಭೋಪಾಯಗಳು . ಪುರಾಣ 
ನಮ್ಮ ಪಾರಂಪರಿಕ ಜೀವನದ ಪರಿಚಯ ದರ್ಶಿಕೆ. ಪ್ರಾಚೀನ ಮನಸ್ಸು ” ಗಳು 
ರೂಪಿತವಾದ ರೀತಿ ನೀತಿಗಳನ್ನು ಕಂಡುಕೊಳ್ಳಲು ಇರುವ ಮಾಧ್ಯಮಗಳು 

ಜನಸಾಮಾನ್ಯರನ್ನು ಶಿಕ್ಷಣಗೊಳಿಸುತ್ತ ಬಂದಿರುವ ಸುಳಿವ ಶಾಸನ ' ಗಳು. 
* ನೈತಿಕ ಶಿಕ್ಷಣದ ಮಹತ್ವದ ಬಗ್ಗೆ ಇಂದು ಎಲ್ಲೆಲ್ಲೂ ಕೇಳಿಬರುತ್ತಿದೆ. ಪುರಾಣ 


ಸಂಪಾದಕೀಯ 


ಏಪ್ರಿಲ್ ಒಂದು ಮೂರ್ಖರ ದಿನ ಎಂಬ ಪ್ರತೀತಿ ಇದೆ. ಆದರೆ ಸಿದ್ದಗಂಗೆಯ 
ಭಕ್ತಾದಿಗಳಿಗೆ , ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ , ಹಳೆಯ ವಿದ್ಯಾರ್ಥಿಗಳಿಗೆ ಪರಮ 
ಪವಿತ್ರವಾದ ದಿನ. ಸಿದ್ದಗಂಗೆಯ ಶ್ರೀ ಗಿರಿಗೆ ಬೆಳಕಿನ ತಿಲಕವಿಟ್ಟ ಪುಣ್ಯ ಪುರುಷರ 
ಜನ್ಮದಿನ. ಕಾಯಕ ದಾಸೋಹ ತತ್ವಗಳಿಗೆ ಭಾಷ್ಯ ಬರೆದ ಕಾರಣ ಪುರುಷರನ್ನು 
ಭಕ್ತಿ ಶ್ರದ್ಧೆಗಳಿಂದ ಕೃತಜ್ಞತೆಗಳನ್ನು ಅರ್ಪಿ :ುವ ದಿನ. ಮಣ್ಣಲ್ಲಿ ಮಣ್ಣಾಗಿ ಉಳ್ಳ 
ವರ ಕಾಲ ಕಸವಾಗಿ ಬಾಳೊಂದು ಕಣ್ಣೀರ ಕಾಲುವೆಯಾಗಿ ಕಷ್ಟ ನಷ್ಟಗಳ ಕುಲುಮೆ 
ಯಲ್ಲಿ ಕರಕಾಗಿ ಹೋಗಬಹುದಾಗಿದ್ದ ಸಹಸ್ರ ಸಹಸ್ರ ಜೀವಗಳ ಬಾಳಿಗೆ “ ಕರುಣಾಳು 
ಬೆಳಕಾಗಿ ಕೈ ಹಿಡಿದು ನಡೆಸುತ್ತ ” ಬಂದ ' ಅನಿಮಿತ್ತ ಬಂಧು ' ವನ್ನು ಆರಾಧಿಸುವ 
ದಿನ. “ ವಿರಕ್ತ ” ಶಬ್ದಕ್ಕೆ ಅರ್ಥ ಬರೆದ , ಶುದ್ಧ ಚಾರಿತ್ರಕ್ಕೆ ತಾತ್ಪರವಾದ ಕರ್ಮ. 
ಯೋಗಿಯನ್ನು ಗೌರವಿಸುವ ದಿನ. ಮಾನವೀಯತೆಯನ್ನೇ ಸದಾ ಪೂಜೆಯೆಂದೆ 
ನಿಷಮ ನಿಷ್ಠೆಯಿಂದ ಅನುಸಂಧಾನ ಮಾಡುತ್ತ “ ದೀಪದ ಹೆಜ್ಜೆ ” ಗಳನ್ನಿಡುತ್ತ 
ನಡೆದಿರುವ “ ನಡೆದಾಡುವ ಭಗವಂತ ' ನೆಂದೇ ಆಸ್ತಿಕ ಬಂಧುಗಳ ಹೃನ್ಮನದಲ್ಲಿ ಬೆಳಗು 
- ತಿರುವ ಮಂಗಳ ಮೂರ್ತಿಯನ್ನು ಭಕ್ತಿ ಪುಷ್ಪಗಳಿಂದ ಅಲಂಕರಿಸಿ ಕಣ್ಣುಂಬ 
ನೋಡುವ ಅವಿಸ್ಮರಣೀಯ ದಿನ. ಸಿದ್ದಗಂಗಾ ಸಾಣೆಗೈತಂದ ಗಂಧ ಮೂರ್ತಿಯ 
“ ಗುರುವಂದನ ” ಪುಣ್ಯದಿನ. 


ಶ್ರೀ ಸಿದ್ದಗಂಗಾ ಗುರು ಪರಂಪರೆಯಲ್ಲಿ ಸುವರ್ಣ ಯುಗವನ್ನೇ ಸೃಷ್ಟಿಸಿದವರು 
ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು. ಶಿವಯೋಗಿ ಶ್ರೀ ಉದ್ದಾನ 
ಸ್ವಾಮಿಗಳ ಕರಕಮಲ ಸಂಜಾತರಾಗಿ ಬಂದ ಪೂಜ್ಯರು ಪವಾಡಗಳನ್ನು ನಂಬದ 
ವಿಚಾರಯುಗದಲ್ಲಿ ಅದ್ಭುತ ಪವಾಡವನ್ನೇ ಮೆರೆದಿರುವ ಸಾಹಸಿಗಳು. ಶ್ರೀಗಳು 
ನಡೆಸಿರುವ ಪವಾಡ “ ಸಹಜ ಶಿವಯೋಗ' ದ ಅನ್ನು ತಫಲ, ಭಸ್ಮ ಘಟಕೆ, ಗಡಿ 

ಯಾರಗಳನ್ನು ಕೊಡಲಿಲ್ಲ ಶ್ರೀಗಳು , ಹಸಿದು ಬಂದ ಹೊಟ್ಟೆಗೆ ಪ್ರಸಾದ ನೀಡಿದರು . 
- ಕತ್ತಲಲ್ಲಿದ್ದ ಬಡ ಗುಡಿಸಲಲ್ಲಿ ಒಂದು ದೀಪ ಹಚ್ಚಿದರು. ಪ್ರಾಕೃತಿಕವಾದದ್ದನ್ನು 
ಸಾಂಸ್ಕೃತಿಕ ಗೋಳಿಸಿದರು “ ಹಳೆ ಬೇರು ಹೊಸ ಚಿಗುರು ” ಮೇಳವಿಸಿದರು . ಬಸವಾದಿ 
ಪ್ರಮಥರ ತತ್ವಗಳಿಗೆ ಪ್ರಯೋಗಶಾಲೆ ತೆರೆದರು . ದಿನ ನಿತ್ಯ ಸಹಸ್ರ ಸಹಸ್ರ ಜೀವಿಗಳಿಗೆ 
ಪ್ರಸಾದವಿಡುತ್ತ ಪ್ರಸಾದ ಮಹತ್ವ ಬಿತ್ತರಿಸಿದರು. ಪರಮ ಪೂಜ್ಯರು ಪದಾರ್ಥ 
ಜೀವನವನ್ನು ಪ್ರಸಾದ ಜೀವನವನ್ನಾಗಿ ಪರಿವರ್ತಿಸುತ್ತ ಸಾಗಿದ್ದಾರೆ. ತಮ್ಮ ಸೇವಾ 
ಜೀವನದ ಉದ್ದಕ್ಕೂ ಶ್ರೀಗಳು ನೆಡುತ್ತ ಬಂದಿರುವ ಸಾರ್ಥಕ್ಯದ ಸಂಕೇತ ಮೈಲಿ 
ಗಲ್ಲುಗಳು ಎಂಬತ್ತೇಳು ಮುಗಿದು ಎಂಬತ್ತೆಂಟರ ಮುಖ ಮಾಡಿವೆ . ಲೋಕ ಜೀವನ 
ಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡ ಪೂಜ್ಯ ರಂಥವರು ವಿರಳ, ಮಧ್ಯ ರಾತ್ರಿಯ 
ನಂತರ ಎರಡೂವರೆಗೆ ಏಳುವ ಕ್ಷಣದಿಂದ ಮುಂದಿನ ರಾತ್ರಿ ಹನ್ನೊಂದರವರೆಗೆ ನಿರಂತರ 
ವಾಗಿ ಪರಹಿತಕ್ಕಾಗಿ ದಣಿವರಿಯದೆ ದುಡಿಯುವ ತ್ಯಾಗ ಸಮರ್ಪಣೆಗಳಿಗೆ ಸಾಕಾದ 


ವಾದ ಚೆಂಗಾವಿಯ ನೊಸಲ ವಿಭೂತಿಯ ಮೃದುಮೂರ್ತಿ ಸದುವಿನಯದ ಸದಾ 
ಶಿವನ ಒಲುಮೆಯ “ ಶಿವಕುಮಾರರ ” ಬದುಕು ಯುಗದ ಅಪರೂಪದ ಉದಾಹರಣೆ. 
ಲೋಕದ ಚರಿತ್ರೆಯಲ್ಲಿ ಉಳಿದು ಬರುವ ಪವಿತ್ರ ನಿದರ್ಶನ. ಎಂದೇ ಪೂಜ್ಯರ ಜನ್ಮ 
ದಿನಾಚರಣೆ - ಗುರುವಂದನ. 

“ ಸಿದ್ದಗಂಗಾ ” ಎಂಬತ್ತೆಂಟಕ್ಕೆ ಪಾದಾರ್ಪಣ ಮಾಡುತ್ತಿರುವ ಪರಮ ಪೂಜ್ಯ 
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತದೆ. 


@ 
ucle 
/ GxGw 


@ 


@ 
@ 
@ 
@ 


ಏಪ್ರಿಲ್ 1, 1995 ಶ್ರೀ ಸಿದ್ದಗಂಗೆಯ ಪೂಜ್ಯ 
ಡಾ . ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳು 
88 ನೇ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಇದರ ಪುಣ್ಯ 
ನೆನಪಿಗಾಗಿ ನಾಡಿನ ಭಕ್ತ ಕೋಟಿ ಜನ್ಮದಿನೋತ್ಸವ- ಗುರುವಂದನಾ 

ಮಹೋತ್ಸವವನ್ನು 2 -4 - 1995 ಏರ್ಪಡಿಸಿದೆ. 
ಅಧ್ಯಕ್ಷತೆ : ಸುತ್ತೂರು ವೀರಸಿಂಹಾಸನಾಧೀಶ್ವರ 
ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು 
ಸುತ್ತೂರು ಮಠ, ಮೈಸೂರು. 

ಉದ್ಘಾಟನೆ : 
- ಶ್ರೀ ಹೆಚ್ . ಡಿ . ದೇವೇಗೌಡರು 
ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ. 
ಶ್ರೀ ಶ್ರೀಗಳ ಭಾವಚಿತ್ರ ಅನಾವರಣ : 

ಶ್ರೀ ಜೆ . ಹೆಚ್ . ಪಟೇಲ್ 
ಉಪ ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ. 

ಭಕ್ತಿ ಸಮರ್ಪಣೆ : 
ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು 

ಉತ್ತರಾಧಿಕಾರಿಗಳು, ಶ್ರೀ ಸಿದ್ದಗಂಗಾ ಮಠ. 
ಪೂಜ್ಯರಿಗೆ ನಾಡಿನ ಲಕ್ಷಾಂತರ ಮಂದಿ ಹಳೆಯ ವಿದ್ಯಾರ್ಥಿಗಳ ಪ್ರಣಾಮಗಳು . 

- ಹಳೆಯ ವಿದ್ಯಾರ್ಥಿ ಸಂಘ, 

- ಶ್ರೀ ಸಿದ್ದಗಂಗಾ ಮಠ. 
@ @ @ @ @ @ @ @ @ @ @ @ ? 


(GMO 
GWBC 
GW 
Malowa 


@ 
G 


. 
COGG 
@ 


@ 
@ 
@ 


@ 


ಸಂಪಾದಕೀಯ 


ಏಪ್ರಿಲ್ ಎರಡರಂದು ಶ್ರೀ ಮಠಗಲ್ಲಿ ಗುರುವಂದನ' ಸಮಾರಂಭ ನಡೆಯಿತು. 
ಪರಮ ಪೂಜ್ಯ ಡಾ . ಶ್ರೀ ಶ್ರೀ ಶಿವಕುಮಾರನುಹಾಸ್ವಾಮಿಗಳವರ 88ನೆಯ ಜನ್ಮ 
ದಿನಾಚರಣೆಯ ಪುಣ್ಯ ಸಂದರ್ಭದಲ್ಲಿ ಗುರುವಂದನ' ಭಕ್ತಾದಿಗಳು , ಅಭಿಮಾನಿಗಳು , 
ಹಳೆಯ ವಿದ್ಯಾರ್ಥಿಗಳು , ಶ್ರೀ ಸಿದ್ದಗಂಗಾ ವಿದ್ಯಾಸಂಸ್ಥೆಯ ವಿವಿಧ ಶಿಕ್ಷಣ ಸಂಸ್ಥೆ 
ಗಳಲ್ಲಿ ಸೇವೆಸಲ್ಲಿಸುತ್ತಿರುವ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಬಂಧುಗಳು ಸಾರ್ವಜನಿಕವಾಗಿ 
ಆಚರಿಸಿದ ಸಮಾರಂಭ ಅವಿಸ್ಮರಣೀಯ ವೆನಿಸಿತು. ಒಂದುನೂರಕ್ಕೂ ಹೆಚ್ಚು ವಿವಿಧ 
ಮಠಗಳಿಂದ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಗು ರು ವ೦ ದನದಲ್ಲಿ 
ಪಾಲ್ಗೊಂಡರು. ನಾಡಿನ ಮೂಲೆಮೂಲೆಯಿಂದ ಭಕ್ತಾದಿಗಳು ಆಗಮಿಸಿದ್ದರು. 


ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ಸುತ್ತೂರು ವೀರಸಿಂಹಾಸನಾಧೀಶ್ವರ 
ದಗದ್ದು ರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿ ಕಾರ್ಯ 
ಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಆಶೀರ್ವದಿಸಿದರು. 
* ಸಮಾರಂಭವನ್ನು ರಾಜ್ಯದ ಜನತೆಯ ಪರವಾಗಿ ಉದ್ಘಾಟಿಸಿದ ಮುಖ್ಯ 
ಮಂತ್ರಿಗಳಾದ ಮಾನ್ಯ ಶ್ರೀ ಹೆಚ್ . ಡಿ ದೇವೇಗೌಡರು ಶ್ರೀ ಮಠದ ಸೇವೆಯನ್ನು 
ಪ್ರಶಂಶಿಸುತ್ತ ಪೂಜ್ಯ ಶ್ರೀ ಶ್ರೀಗಳವರ ಅನುಪಮ ವ್ಯಕ್ತಿತ್ವವನ್ನು ಕುರಿತು ಗುಣಗಾನ 
ಮಾಡಿದರು. ಭಕ್ತಿ ಪುಷ್ಪಮಾಲೆಯನ್ನರ್ಪಿಸಿ ಪೂಜ್ಯ ಶ್ರೀಗಳು ನೂರುಕಾಲ ಬಾಳಲಿ 
ಎಂದು ಪ್ರಾರ್ಥಿಸಿದರು. 


ಪರಮಪೂಜ್ಯ ಶ್ರೀ ಶ್ರೀಗಳ ಭಾವಚಿತ್ರವನ್ನು ಅನಾವರಣ ಮಾಡಿದ ರಾಜ್ಯದ 
ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಜೆ. ಹೆಚ್ . ಪಟೇಲ್ ಅವರು ಶ್ರೀ ಮಠದ 
ನಿಷ್ಕಾಮ ಸೇವೆಯನ್ನು ಶ್ಲಾಘಿಸಿದರು. 


ಸಚಿವರಾದ ಮಾನ್ಯ ಶ್ರೀ ಎಂ . ಪಿ . ಪ್ರಕಾಶ್ ಅವರು ಅಭಿನಂದನಾ ಭಾಷಣ 
ಮಾಡುತ್ತ ಬಸವಾದಿ ಶರಣರ ತತ್ವಗಳನ್ನು ಸಂದೇಶವನ್ನು ಕೃತಿರೂಪದಲ್ಲಿ ಉಳಿಸಿ 
ಕೊಂಡು ಬಂದಿರುವ ಪೂಜ್ಯ ಶ್ರೀಗಳವರ ಮಾರ್ಗವನ್ನು ಯುವ ಜನಾಂಗ ಅರಿತು 
ನಡೆಯಬೇಕು ಎಂದರು. 


ಈ ಸಮಾರಂಭದಲ್ಲಿ ಲೋಕಸಭೆಯ ಉಪಸಭಾಪತಿಗಳಾದ ಮಾನ್ಯ ಶ್ರೀ ಎಸ್ . 
ಮಲ್ಲಿಕಾರ್ಜುನಯ್ಯನವರು ಮಾತನಾಡುತ್ತ ಶ್ರೀ ಸಿದ್ದಗಂಗಾ ಮಠದಲ್ಲಿ ಓದಿದ 
ವಿದ್ಯಾರ್ಥಿಯೆಂದರೆ ಅವನಿಗೊಂದು ವೈಶಿಷ್ಟ್ಯವಿರುತ್ತದೆ. ಶ್ರೀ ಸಿದ್ದಗಂಗಾ ವಿದ್ಯಾ 
ಸಂಸ್ಥೆಯಲ್ಲಿ ಕೆಲಸ ಮಾಡುವ ಬಂಧುವೆಂದರೆ ಅವನಿಗೊಂದು ವಿಶೇಷತೆಯಿರುತ್ತದೆ 
ಎಂದು ನುಡಿದರು. 


ವಿಧಾನ ಪರಿಷತ್ತಿನ ಉಪಾಧ್ಯಕ್ಷಿಣಿಯಾದ ಶ್ರೀಮತಿ ರಾಣಿಸತೀಶ್ ಅವರು 
ಶಾಸಕರಾದ ಮಾನ್ಯ ಶ್ರೀ ಎಸ್ . ಶಿವಣ್ಣನವರು ಮಾತನಾಡಿದರು. 

ಸಮಾರಂಭದಲ್ಲಿ ಸಮಾಜ ಸೇವೆಸಲ್ಲಿಸಿದ ನ್ಯಾಯನಿಷ್ಟುರಿ ನಿಜಶರಣ ಡಾ || 
ಪಾಟೀಲ ಪುಟ್ಟಪ್ಪ, ಪ್ರಾಧ್ಯಾಪಕ ಪ್ರಶಾಂತ ಡಾ|| ಹಾ . ಮಾ . ನಾಯಕ 
ರಾಜಕೀಯ ಮುತ್ಸದ್ದಿ ಮಾನ್ಯ ಶ್ರೀ ಕೆ. ಹೆಚ್ . ರಂಗನಾಥ್ , ಮತ್ತು ವಣಿಕ 
ಮಾಣಿಕ್ಯ ಮಾನ್ಯ ಶ್ರೀ ಟಿ . ಅನಂತರಾಮು ಶ್ರೇಷ್ಠಿ ಯವರನ್ನು ನೆನಪಿನಕೊಡುಗೆ 
ಗಳನ್ನಿತ್ತು ಸನ್ಮಾನಿಸಲಾಯಿತು. 

ಪರಮ ಪೂಜ್ಯ ಶ್ರೀ ಶ್ರೀಗಳವರು ಆಶೀರ್ವಚನ ಮಾಡುತ್ತ ನೈತಿಕ ದಿವಾಳಿ 
ಯಿಂದ ಸಮಾಜ ಮುಕ್ತವಾಗಬೇಕಾದರೆ ಭಗವಾನ್ ಬಸವಣ್ಣನವರ ಧೈಯಾದರ್ಶ 
ಗಳನ್ನು ನಾವಿಂದು ಪಾಲಿಸಬೇಕಾಗಿದೆ ಎಂದು ನುಡಿದರು . 

ಶಿವಾನುಭವ ಗೋಷ್ಠಿಯಲ್ಲಿ ಡಾ !! ಪಿ ವಿ. ನಾರಾಯಣ ಅವರು ಕಾಯಕ 
ಮತ್ತು ದಾಸೋಹವನ್ನು ಕುರಿತು ವಿಚಾರ ಪೂರ್ಣವಾದ ಉಪನ್ಯಾಸ ನೀಡಿದರು. 
ಮಾನ್ಯ ಶ್ರೀ ಷಣ್ಮುಖಯ್ಯ ಅಕ್ಕೂರು ಮಠ ಅವರು ಗುರು - ಲಿಂಗ- ಜಂಗಮದ 
ಮಹತ್ವವನ್ನು ಕುರಿತು ಉತ್ತಮ ವಿಚಾರಗಳನ್ನು ಸಭೆಯ ಗಮನಕ್ಕೆ ತಂದರು. 

ಬೆಳಗಿನ ಅಧಿವೇಶನವನ್ನು ಬೆಂಗಳೂರು ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳಾದ 
ಮಾನ್ಯ ಶ್ರೀ ಸಿ. ಸೋಮಶೇಖರ್ ಅವರು ಕಾರ್ಯಕ್ರಮ ನಿರೂಪಿಸಿದರು. 

. ಎರಡನೆಯ ಅಧಿವೇಶನವಾದ ಶಿವಾನುಭವಗೋಷ್ಠಿಯಲ್ಲಿ ಪರಮ ಪೂಜ್ಯ ಶ್ರೀ 
ಶ್ರೀಗಳವರ ವಜ್ರಮಹೋತ್ಸವ ಯೋಜನೆಗೆ ಉದಾರವಾಗಿ ದಾನ ಮಾಡಿದ ಅಭಿಮಾನಿ 
ಬಂಧುಗಳನ್ನು ನೆನಪಿನ ಕೊಡುಗೆಯಾಗಿ ಕೈಗಡಿಯಾರವನ್ನು ನೀಡಿ ಸನ್ಮಾನಿಸಲಾ. 
ಯಿತು. ಈ ಕಾರ್ಯಕ್ರಮವನ್ನು ವಜ್ರ ಮಹೋತ್ಸವದ ಕಾಶ್ಯಾಧ್ಯಕ್ಷರಾದ ಮಾನ್ಯ 
ಶ್ರೀ ಬಿ . ಎಸ್ . ಮುದ್ದಪ್ಪನವರು ನಡೆಸಿಕೊಟ್ಟರು. 

' ಗುರುವಂದನ' ಸಮಾರಂಭ ಅರ್ಥಪೂರ್ಣವಾಗುವಂತೆ ಮುಂಬರುವ ವರ್ಷ 
ಗಳಲ್ಲಿ ವಿಚಾರವಂತರು ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಸಿದ್ದಗಂಗಾ' ನನ್ನು 
ವಾಗಿ ವಿನಂತಿಸುತ್ತದೆ. 

ಸಮಾರಂಭದ ಯಶಸ್ವಿಗೆ ಸಹಕರಿಸಿದ ಸಮಸ್ತ ಬಂಧುಗಳಿಗೂ ಸಿದ್ಧಗಂಗಾ? 
ವಂದಿಸುತ್ತದೆ. 


• ಸಿದ್ದಗಂಗೆಯ ಬೆಳಕು NP 


ಇತಿಹಾಸಕಾರರು ಇತಿಹಾಸವನ್ನು ಬರೆಯುತ್ತಾರೆ, ಕೆಲವರು ಇತಿಹಾಸವನ್ನು 
ನಿರ್ಮಿಸುತ್ತಾರೆ. ಕೆಲವರು ತಾವೇ ಇತಿಹಾಸವಾಗುತ್ತಾರೆ. ವೀರಾಪುರದ ಹೊನ್ನೇ 
ಗೌಡ ಹಾಗೂ ಗಂಗಮ್ಮನವರ ಹದಿಮೂರನೆಯ ಮಗುವಾಗಿ 1 - 4 - 1908 
ರಲ್ಲಿ ಹುಟ್ಟಿದ ಶಿವಣ್ಣನೆಂಬ ಹುಡುಗ ಅಂಥ ಇತಿಹಾಸವಾಗುತ್ತಾನೆಂದು ಕಂಡವರು 
ಯಾರು ? ಶ್ರೀ ಉದ್ದಾನ ಶಿವಯೋಗಿಗಳ ಉತ್ತರಾಧಿಯಾರೆಂದು ತೀರ್ಮಾನವಾಗಿದ್ದ 
ಮರುಳಾರಾಧ್ಯರ ಅಕಾಲ ವಿಯೋಗದಿಂದ ಶಿವಣ್ಣ ಸಿದ್ದಗಂಗೆಯ ಮಠಾಧೀಶರಾದರು. 
ಶಿವಕುಮಾರಸ್ವಾಮಿಗಳೆಂದು ಪುನರ್ನಾಮಕರಣ ಪಡೆದರು. 


ಶ್ರೀ ಶಿವಕುಮಾರ ಸ್ವಾಮಿಗಳು ಮಠಾಧೀಶರಾದಾಗ ಸು . 40 ಬಡ ವಿದ್ಯಾರ್ಥಿ 
ಗಳಿಗೆ ಆಶ್ರಯ ನೀಡಿದ್ದ ಶ್ರೀ ಮಠದ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ. 
ಒಂದು ರೀತಿಯಲ್ಲಿ, ಉದ್ದಾನ ಶಿವಯೋಗಿಗಳಿಂದ ಶಿವಕುಮಾರಸ್ವಾಮಿಗಳಿಗೆ ನೀಡಿದ್ದು 
ದಾಸೋಹದ ಪುಣ್ಯ ಹಾಗೂ ಹೃದಯತುಂಬಿದ ಕೃಪಾಶೀರ್ವಾದಗಳು, ಅದರ ನಿರ್ವಹ 
ಣೆಗಿದ್ದದ್ದು ಎರಡೇ ಒಂದು ದೊಡ್ಡಜೋಳಿಗೆ ; ಮತ್ತೊಂದು ರುದ್ರಾಕ್ಷಿಯ ಮಾಲೆ. 

ರುದ್ರಾಕ್ಷಿ ಮಾಲೆ ತಪಸ್ಸಿನ ಹಾಗೂ ವೈರಾಗ್ಯದ ಸಂಕೇತವಾದಂತೆ ಜೋಳಿಗೆಯೂ 
ಒಂದು ಸಂಕೇತವೇ . ಅದು ಭಿಕ್ಷೆಯ ಪಾತ್ರವಾಗಿರಲಿಲ್ಲ; ಸುತ್ತಣ ಸಮಾಜದ ಎಲ್ಲ 
ಜನಾಂಗಗಳ ಪ್ರೀತ್ಯಭಿಮಾನ ಭಕ್ತಿಗಳನ್ನು ತುಂಬಿಕೊಂಡ ಅಕ್ಷಯ ಪಾತ್ರೆಯಾಗಿತ್ತು . 
ಇಲ್ಲದಿದ್ದರೆ ಸಮಾಜದ ಎಲ್ಲವರ್ಗಗಳಿಗೂ ಸೇರಿದ ನಾಲ್ಕುವರೆ ಸಾವಿರಕ್ಕೂ ಹೆಚ್ಚಾದ 
ಬಡಮಕ್ಕಳಿಗೆ ಉಚಿತವಾದ ವಸತಿ ಅಶನ ಹಾಗೂ ವಿದ್ಯಾಭ್ಯಾಸದ ಸೌಕಯ್ಯಗಳನ್ನು 
ನಿರಂತರವಾಗಿ ಒದಗಿಸುವುದಕ್ಕೆ ಎಲ್ಲಿ ಸಾಧ್ಯವಾಗುತ್ತಿತ್ತು ? 


ಓದುವ ವಿದ್ಯಾರ್ಥಿಗಳಿಗೇ ಅಲ್ಲದೇ ಸಿದ್ದಗಂಗಾ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ 
ರಿಗೂ ಊಟೋಪಚಾರ ಮಾಡುವುದು ಸಂತೋಷದ ಕಾಯಕವಾಗಿ ಬಿಟ್ಟಿದೆ. 
ಯಾವ ವೇಳೆಯಲ್ಲೇ ಹೋಗಲಿ , ಅಲ್ಲಿ ದಾಸೋಹ ನಡದೇ ಇರುತ್ತದೆ. ನೂರಾರು 
ವರ್ಷಗಳ ಹಿಂದೆ ಹಚ್ಚಿದ ಅಡುಗೆಯ ಮನೆಯ ಒಲೆಯ ಬೆಂಕಿ ನಿರಂತರವಾಗಿ ಉರಿ 
ಯುತ್ತಲೇ ಇದೆ. ಬಂದವರೆಲ್ಲರ ಪ್ರಸಾದವನ್ನು ಸಿದ್ಧಪಡಿಸುವುದಕ್ಕಾಗಿ, ಹೀಗಾಗಿ 
ಸಿದ್ದಗಂಗೆಯ ಶ್ರೀ ಮಠ ದಾಸೋಹದ ಮಠವೆಂದೇ ರೂಢಿಯಾಗಿಬಿಟ್ಟಿದೆ. 


ಸ್ವಾಮಿಜಿಯವರನ್ನಾಗಲಿ, ಮಠದ ಮತ್ತಾವ ಹಿರಿಯರನ್ನೆ ಆಗಲಿ, ಕಂಡರೆ 
ಮೊದಲು ಅವರಿಗೆದುರಾಗುವ ಪ್ರಶ್ನೆ ಎಂದರೆ ' ಪ್ರ ಸಾ ದ ನಾ ಯಿತೆ ? ( ಇಲ್ಲ' 
ಎಂದಾದರೆ ಮೊದಲು ಪ್ರಸಾದವಾಗಲಿ' ಎಂಬುದು ಅಲ್ಲಿಯ ಬಿನ್ನಹ, 
ಏಪ್ರಿಲ್ - 1995 

11 


ಇಂಥ ದಾಸೋಹದ ಕ್ರಿಯೆ ಸುಗಮವಾಗಿಯೇ ನಡೆದಿದೆಯೆಂದೇನೂ ಅರ್ಥವಲ್ಲ . 
ಹಲವಾರು ದಿವ್ಯಗಳನ್ನದು ಹಾದು ಬಂದಿದೆ. ಉದಾಹಣೆಗೆ ಈ ಎರಡು ಪ್ರಸಂಗಗಳನ್ನು 
ಗಮನಿಸಬಹುದು. 


1966 ಕರ್ನಾಟಕದಲ್ಲಿ ಬಣ್ಣಿಸಲಾಗದಂಥ ಬರಗಾಲವಿದ್ದ ವರ್ಷ. ಹಣ 
ಕೊಡುತ್ತೇನೆಂದರೂ ದವಸಧಾನ್ಯಗಳು ದೊರಕದಿದ್ದ ಕೇಡುಗಾಲ. ಸುತ್ತಮುತ್ತ 
ಇದ್ದ ಗ್ರಾಮದವರೆಲ್ಲ ಕಂಗಾಲಾಗಿ ಹೋಗಿದ್ದರು. ಮಠದಲ್ಲಿ ಹೇಗೂ ದಾಸೋಹ 
ನಡೆಯುತ್ತದೆ ಎಂದು ಎಲ್ಲರೂ ಮಠಕ್ಕೆ ಮೂಕೂರಿ ಬಿದ್ದರು. ಬರುವ ಯಾತ್ರಾರ್ಥಿ 
ಗಳಿಗಿಂತ ಅಪಾರ ಸಂಖ್ಯೆಯಲ್ಲಿರುತ್ತಿದ್ದ ಈ ಜನರ ಹಸಿವನ್ನು ಕಾಣುವುದು ಕಷ್ಟವೇ . 
ಆದರೆ ಹೀಗೆ ಎಲ್ಲರೂ ಮಠಕ್ಕೆ ಊಟಕ್ಕೆಂದು ಬಂದು ಬಿಟ್ಟರೆ ಮಠದ ದಾಸೋಹ 
ನಡೆಸುವುದಾದರೂ ಹೇಗೆ ? ಮಠದ ಉಸ್ತುವಾರಿಯವರು ಸ್ವಾಮಿಗಳ ಬಳಿಗೆ ಬಂದರು 
ನಿವೇದಿಸಿದರು . “ ಸಿದ್ದ ಗಂಗೆಗೆ ಯಾತ್ರಾರ್ಥಿಗಳಾಗಿ ಬರುವವರೇ ಅಲ್ಲದೆ ಸುತ್ತಮುತ್ತಲ 
ಗ್ರಾಮದ ಬಡವರೆಲ್ಲ ಹೆಂಡಿರುಮಕ್ಕಳೊಡನೆ ಇಲ್ಲೇ ಬೀಡುಬಿಟ್ಟಿದ್ದಾರೆ. ಹೀಗಾದರೆ 
ನಮ್ಮ ಗತಿಯೇನು? ಇರುವ ಉಗ್ರಾಣವೆಲ್ಲ ಹಲವಾರು ದಿನಗಳಲ್ಲಿಯೇ ಬರೀದಾದೀತು; 
ಏನುಮಾಡಬೇಕು ? ಸ್ವಾಮಿಜಿಎಲ್ಲವನ್ನೂ ಆಲಿಸಿದರು. ಒಂದು ಕ್ಷಣ ಕಣ್ಣು ಮುಚ್ಚಿ 
ದರು. ಮರುಕ್ಷಣವೇ ಘೋಷಿಸಿದರು. ಬರಲಿ ಬಿಡಿ . ಈ ಮಠ ಇರುವುದೇ ಅವರಿಂದಲ್ಲವೆ 
ಅವರಿಗಾಗಿಯೇ ಎಲ್ಲ ಬಳಕೆಯಾಗುವುದಾದರೆ ಆಗಲಿ ಬಿಡಿ. ಪ್ರಸಾದಕ್ಕಾಗಿ ಬಂದ 
ಯಾರನ್ನು ಸಿದ್ದಗಂಗೆ ತಡೆಯಬಾರದು. ಉದ್ದಾನಶಿವಯೋಗಿಗಳ ಕೃಪೆಯಿರುವ 
ವರೆಗೂ ಈ ದಾಸೋಹ ನಡೆಯಲಿ. ಮಠದ ಪುಣ್ಯ , ಉದ್ದಾನಶಿವಯೋಗಿಗಳ ಕೃಪೆ. 
ಮಠದ ಉಗ್ರಾಣದ ಸ್ಥಿತಿ ತಿಳಿಯುತ್ತಲೆ ಸುತ್ತಮುತ್ತ ಇದ್ದ ಗ್ರಾಮದ ಉಳ್ಳವರಿಂದ 
ಮತ್ತೆ ನೆರವು ಹರಿದು ಬಂದಿತು. ದಾಸೋಹ ನಿರಂತರವಾಗಿ ನಡೆಯಿತು. 


ಇನ್ನೊಂದು ಪ್ರಸಂಗ , ಒಂದು ದಿನ ಬೆಳಿಗ್ಗೆ , ಶಿವಪೂಜೆ ಮುಗಿಸಿ ಬಂದ 
ಸ್ವಾಮೀಜಿಯವರು ಕಛೇರಿಯಲ್ಲಿ ಕುಳಿತಿದ್ದಂತೆ ಪರಿಚಿತರಾದ ಹಿರಿಯ ವಿದ್ವಾಂಸರ 
ತಂಡವೊಂದು ಬಂದಿತು. ಸುಸಂಸ್ಕೃತರೂ ಪರಿಚಿತರೂ ಆದವರು ಬೆಳಗಾಗುತ್ತಲೇ 
ಬಂದುದರಿಂದ ಶಿವಕುಮಾರಸ್ವಾಮಿಗಳ ಮನಸ್ಸು ಉಲ್ಲಸಿತವಾಯಿತು. ತಟ್ಟನೆ ತಮ್ಮ 
ಕಾಲದ ಉತ್ತಮ ವಿದ್ವಾಂಸರು ಹಾಗೂ ಗುರುಗಳಾದ ಪ್ರೊ . ಎ . ಆರ್ . ಕೃಷ್ಣಶಾಸ್ತ್ರಿ , 
ಪ್ರೊ . ಟಿ.ಎಸ್ . ವೆಂಕಣ್ಣಯ್ಯ , ಪ್ರೊ . ಮೆಕೆಂಟಾಶ್ ಇಂಥವರಪಾಠ ವೈಖರಿಯ ಸವಿಯ 
ನೆನಪಿನಬುತ್ತಿಯನ್ನು ಬಿಚ್ಚಿದರು. ಅಷ್ಟರಲ್ಲಿಯೇ ಅಂದಿನ ವಾರ್ತಾ ಪತ್ರಿಕೆ ಬಂದಿತು. 
ಅದರಲ್ಲಿ ಮೈಸೂರು ವಿಶ್ವ ವಿದ್ಯಾಲಯದ ಪರಿಕ್ಷೆಗಳನ್ನು ಹತ್ತು ದಿನಗಳಷ್ಟು ಮುಂದೂ 
ಡಿದ ಸುದ್ದಿ ಇತ್ತು . ತಟ್ಟನೆ ಸ್ವಾಮೀಜಿಯವರ ಮನಸ್ಸು ವಿದ್ಯಾರ್ಥಿಗಳ ಊಟ 
ವಸತಿಗಳ ಸಮಸ್ಯೆಯತ್ತ ಹೊರಟಿತು. ಇನ್ನೂ ಹತ್ತು ದಿನಗಳಷ್ಟು ಹೆಚ್ಚು ಅವಧಿಯಲ್ಲಿ 


ಸಿದ್ದಗಂಗಾ 


12 


ಊಟವ್ಯವಸ್ಥೆಯಾಗಬೇಕಾಗಿದ್ದ ಕಡೆಗೆ ಅವರ ಗಮನ ಹರಿದು ಉದ್ದಾನೇಶನೇ ಗತಿ 
ಎಂದು ಒಂದೆರಡು ಕ್ಷಣ ಅಂತರಂಗದ ಮನದಾಳದಲ್ಲಿದ್ದಾಗ ಮಠದ ಕಾರುಭಾರಿ 
ಓಡೋಡಿ ಬಂದವನೇಸ್ವಾಮೀಜೀಗಳ ಕಾಲುಗಳಿಗೆ ಉರುಳಿಬಿದ್ದ . ಏನಾಯಿತು ಎಂದು 
ಸ್ವಾಮೀಜೀ ಕೇಳುವ ಮೊದಲೇ ಬುದ್ದಿ - ಇದೀಗ ದವಸ ಧಾನ್ಯ ತುಂಬಿದ ಲಾರಿಯೊಂದು 
ಬಂತು. ಹಿಂದೂಪುರದ ಭಕ್ತಾದಿಗಳಿದನ್ನು ಮಠಕ್ಕೆ ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ' ಎಂದು 
ನಿವೇದಿಸಿದ. ತಟ್ಟನೆ ಸ್ವಾಮೀಜಿಯವರ ಉದ್ದಾರ. ಎಲ್ಲಾ ಉದ್ದಾನಪ್ಪನವರ ಕೃಪೆ. 
ನಿಜ, ತಪಸ್ಸಿನ ಮಹಿಮೆ ದಾಸೋಹದ ಹಿರಿಮೆ ಆ ಮಠದಲ್ಲಿರುವುದರಿಂದಲೇ ಇಂದಿಗೂ 
ಅಲ್ಲಿ ದಾಸೋಹಕ್ಕಾಗಿ ಹೊತ್ತಿಸಿದ ಒಲೆಯಬೆಂಕಿ ಆರದೇ ಉರಿಯುತ್ತಿರುವುದು. 


* ಸ್ವತಃ ಸಿದ್ದ ಗಂಗೆಯ ಮಠ ಹಾಗೂ ಬೆಂಗಳೂರಿನ ತೋಟದಪ್ಪನವರ ಧರ್ಮ 
ಛತ್ರಗಳಲ್ಲಿ ಊಟ- ವಸತಿಗಳ ಸೌಲಭ್ಯ ಪಡೆದು ಬಿ . ಎ. ಪದವಿ ಪಡೆದಿದ್ದ ಸ್ವಾಮೀಜಿ 
ಗಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಉಚಿತ ಊಟ- ವಸತಿ ಸೌಕರ್ಯ ನೀಡು 
ವುದರ ಮಹತ್ವ ಚೆನ್ನಾಗಿಯೇ ಮನವರಿಕೆಯಾಗಿತ್ತು . ಗ್ರಾಮಾಂತರ ಪ್ರದೇಶದ 
ಬಡಮಕ್ಕಳಿಗೆ ನೀಡುವ ಉಚಿತ ಊಟ- ವಸತಿಗಳ ಸೌಕರ್ಯವನ್ನವರು ಮಠ 
ಸಮಾಜಕ್ಕೆ ಸಲ್ಲಿಸಬೇಕಾದ ಋಣವೆಂದೇ ಭಾವಿಸಿದರು. ಎಲ್ಲಾ ಜಾತಿಯ ವಿದ್ಯಾರ್ಥಿ 
ಗಳಿಗೂ ಅಲ್ಲಿ ಆಶ್ರಯವಿತ್ತರು. ಅಷ್ಟೇ ಅಲ್ಲ ಪದವಿ ಶಿಕ್ಷಣದವರೆಗೂ ಈ ಸೌಲಭ್ಯ 
ನನ್ನವರು ವಿಸ್ತರಿಸಿದರು. 


ಬೆಳೆಯುತ್ತಿರುವ ಜನ ಸಂಖ್ಯೆಯ ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಣ ಸಂಸ್ಥೆಗಳು ಇರ 
ಬೇಕಾದದ್ದನ್ನು ಸ್ವಾಮೀಜಿ ಮರೆಯಲಿಲ್ಲ. ಸಂಸ್ಕೃತ ಪಾಠಶಾಲೆಯನ್ನ ಕಾಲೇಜು 
ಮಟ್ಟದವರೆಗೂ ವಿಸ್ತರಿಸಿದರು. ಶಿಶು ವಿಹಾರದಿಂದ ಪ್ರೌಢ ಶಾಲೆಯವರೆಗೆ ಗ್ರಾಮಾಂ 
ತರ ಪ್ರದೇಶಗಳಲ್ಲಿ ವಿದ್ಯಾ ಸಂಸ್ಥೆಗಳನ್ನು ಆರಂಭಿಸಿದರು. ಸಿದ್ದಗಂಗಾ ಶಿಕ್ಷಣ ಸಂಸ್ಥೆ 
ಹೀಗೆ 1962 ರಲ್ಲಿ ರೂಪುಗೊಂಡಿತು. 1963 ರಲ್ಲಿಯೇ ಗ್ರಾಮಾಂತರ ಜನರ 
ಔದ್ಯೋಗಿಕ ಶಿಕ್ಷಣ ಅಗತ್ಯಗಳನ್ನು ಮನಗಂಡು ಸಿದ್ದಗಂಗಾ ತಾಂತ್ರಿಕ ಮಹಾ 
ವಿದ್ಯಾಲಯವನ್ನೂ (ಎಸ್ ಐ. ಟಿ.) ಸ್ಥಾಪಿಸಿದರು. ಪ್ರಥಮದರ್ಜೆ ಕಾಲೇಜುಗಳನ್ನು 
ತೆರೆದರು. ಕುರುಡು ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆ ಯನ್ನು ತೆರೆದರು. ಶಿಕ್ಷಕರ ತರಬೇತಿ 
ಶಾಲೆಗಳೂ ಹಾಗೂ ಶಿಕ್ಷಣ ಮಹಾ ವಿದ್ಯಾಲಯಗಳನ್ನು ತೆರೆದರು. ಇಂದು 
ತುಮಕೂರು ಒಂದು ವಿಶ್ವ ವಿದ್ಯಾಲಯದ ಕೇಂದ್ರ ವಾಗುವಂತೆ ಸನ್ನದ್ಧವಾಗಿ 
ದ್ದರೆ ಅದರ ಹಿಂದೆ ಸ್ವಾಮೀಜಿಯವರ ದೂರದರ್ಶಿತ್ವ ಹಾಗೂ ಕ್ಷಮತೆಗಳಿರುವು 
ದನ್ನು ಯಾರಾದರೂ ಗಮನಿಸಬಹುದು . 


ಹನ್ನೆರಡನೆಯ ಶತಮಾನದ ಶರಣರ ಚಳುವಳಿಯಾದ ನಂತರದಲ್ಲಿ ಶರಣ 
ಸಾಹಿತ್ಯದ ಪುನರುಜ್ಜಿವನ ಕಾರ್ಯ ಆರಂಭವಾದ ಕ್ಷೇತ್ರಗಳಲ್ಲಿ ತುಮಕೂರು ಜಿಲ್ಲೆ 
ಏಪ್ರಿಲ್ - 95 


13 


ವಹಿಸಿದ ಪಾತ್ರ ಮಹತ್ತರವಾದುದು. ಯಡಿಯೂರು, ಶಿವಗಂಗೆ, ಗೂಳೂರು 
ಗುಬ್ಬಿ ಹಾಗೂ ಸಿದ್ದಗಂಗೆಗಳು ಇವುಗಳೆಲ್ಲ ಬಹು ಮುಖ್ಯವಾದವುಗಳು. ಯಡಿಯೂರು 
ತೋಂಟದ ಸಿದ್ಧಲಿಂಗೇಶ್ವರರ ಪುಣ್ಯ ಕ್ಷೇತ್ರವಾಗಿದ್ದಂತೆ ಸಿದ್ದಗಂಗೆ ತೀರ್ಥಕ್ಷೇತ್ರವಾಗಿ 
ಇಂದು ಈ ಸಿದ್ದಗಂಗೆಯಲ್ಲೊಂದು ಪುಟ್ಟ ಕ್ರಾಂತಿ ನಡೆಯುತ್ತಿದೆ. ಆ ಕ್ರಾಂತಿಯ 
ಬೆಳಕಾಗಿರುವವರು ಶ್ರೀ ಮ . ನಿ. ಪ್ರ . ಸ್ವ , ಡಾ . ಶ್ರೀ ಶಿವಕುಮಾರಸ್ವಾಮಿಗಳವರು. | 


ಸೆಂಟ್ರಲ್ ಕಾಲೇಜಿನಲ್ಲಿ ಬಿ.ಎ . ಪದವಿ ಪಡೆದು 1930 ರಲ್ಲಿ ಸಿದ್ದಗಂಗೆಯ 
ಮಠಾಧ್ಯಕ್ಷರಾಗಿ ನಿಯೋಜಿತರಾದ ಸ್ವಾಮೀಜೀ ಅ ಕ್ಷೇತ್ರದ ಬಹುಮುಖ ವಿಕಾಸಕ್ಕಾಗಿ 
ತಮ್ಮೆಲ್ಲ ಶಕ್ತಿಯನ್ನು ಧಾರೆಯರೆಯುತ್ತಲಿದ್ದಾರೆ. ಉದ್ದಾನ ಶಿವಯೋಗಿಗಳ ಕಾಲ 
ದಲ್ಲಿ ನಡೆಯುತ್ತಿದ್ದ ದಾಸೋಹ ಬಡ ವಿದ್ಯಾಥಿಗಳ ಊಟ- ವಸತಿಗಳ ಸೌಲಭ್ಯಗಳನ್ನು 
ಇಂದು ನೂರು ಪಟ್ಟು ಹೆಚ್ಚಿಸಿದ್ದಾರೆ. ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಡೆಯು 
ತಿದ್ದ ಜಾತ್ರೆಯನ್ನು ಇಂದು ಸುತ್ತಮುತ್ತಣ ಹಳ್ಳಿಗಳ ಜನರ ಒಂದು ಸಾಂಸ್ಕೃತಿಕ 
ಹಬ್ಬವಾಗಿ ರೂಪಿಸಿದ್ದಾರೆ. ಈ ಜಾತ್ರೆಯ ನೆಪದಲ್ಲಿ ಸೇರಿದ ಗ್ರಾಮಾಂತರ ಪ್ರದೇಶದ 
ಜನರಿಗೆ ಕೃಷಿ ಹಾಗೂ ಗೃಹಕೈಗಾರಿಕೆಗಳ ಅಭಿವೃದ್ಧಿ ಇಲಾಖೆಗಳ ನೆರವಿನಿಂದ ವಿಶೇಷ 
ವಾದ ಮಾಹಿತಿ ಹಾಗೂ ನೆರವುಸೌಲಭ್ಯಗಳು ದೊರೆಯುವುದಕ್ಕೆ ಕಾರಣರಾಗಿದ್ದಾರೆ. 


ಆರಂಭದ ದಿನಗಳಲ್ಲಿ ಹಳೆಯ ಮಠ ಮತ್ತು ಬೆಟ್ಟದಮೇಲಿನ ದೇವಾಲಯಗಳನ್ನು 
ಬಿಟ್ಟರೆ ಇನ್ಯಾವುದೇ ಕಟ್ಟಡಗಳಿರಲಿಲ್ಲ. ಆರ್ಥಿಕ ಸೌಕರ್ಯಗಳೂ ಇರಲಿಲ್ಲ. ಹೀಗಾಗಿ 
ಸ್ವಾಮೀಜಿ ತಾವೇ ಅಲ್ಲಿ ಕಲ್ಲು ಹೊತ್ತಿದ್ದಾರೆ. ಸೌದೆ ಚಚ್ಚಿದ್ದಾರೆ. ವಿದ್ಯಾರ್ಥಿಗಳು 
ಪ್ರೀತಿಯಿಂದ ಕಾಯಕದಲ್ಲಿ ಪಾಲುಗೊಳ್ಳಲು ಮಾರ್ಗದರ್ಶಕರಾಗಿದ್ದಾರೆ. ಕೆಲವು ಕಟ್ಟ 
ಡಗಳ ಕಟ್ಟು ವಿಕೆಯಲ್ಲಷ್ಟೇ ಅಲ್ಲ, ಜಾತ್ರೆಯ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಸೌದೆಯ 
ಅಭಾವ ತಪ್ಪಿಸಲು ತಾವೇ ಕೊಡಲಿ ಹಿಡಿದು ಹೋದದ್ದುಂಟು. ಕುಯಿಲಿನ ನಂತರ 
ಹೊಲ ಗದ್ದೆಗಳಲ್ಲಿ ಇಟ್ಟಿದ್ದ ಹುಲ್ಲನ್ನು ತಲೆಯ ಮೇಲೆ ಹೊತ್ತದ್ದುಂಟು . ನಿರಂತರವಾಗಿ 
ಕಾರ್ಯಮಗ್ನರಾಗಿರುವುದು ಇಲ್ಲವೇ ಅಧ್ಯಯನಶೀಲರಾಗಿರುವುದು ಸ್ವಾಮಿಾಜಿಯ 
ಸ್ವಭಾವವಾಗಿದೆ. ಬೆಳಗಿನ ಜಾವ 2-30 ಗಂಟೆಗೆ ಆರಂಭವಾಗುವ ಇವರ ದಿನಚರಿ 
ರಾತ್ರಿ 10 ಗಂಟೆಯ ವರೆಗೂ ಬಿಡುವಿಲ್ಲದಿರುವುದುಂಟು. 


1967 ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಬಸ 
ವಣ್ಣನವರ ದ್ವಿಶತಮಾನೋತ್ಸವ ಆಚರಿಸಿತು. ಅದರ ಬೆಳಗಿನ ಗೋಷ್ಠಿಯಲ್ಲಿ ನನ್ನ 
ದೊಂದು ಪ್ರಬಂಧಮಂಡನೆಯಿತ್ತು . ಅಂದಿನ ಗೋಷ್ಠಿಯ ಅಧ್ಯಕ್ಷರು ಡಾ . ಶಿವಕುಮಾರ 
ಸ್ವಾಮೀಜಿಯವರು . ಬಹುಶಃ ನಾನು ಆಗೋಷ್ಠಿಯ ಕೊನೆಯ ಪ್ರಬಂಧಕಾರ , ಮಾತನ 
ಡಲು ಎದ್ದಾಗ ಅಧ್ಯಕ್ಷರ ಕಡೆಗೆ ನೋಡಿದೆ. ಬಾಗಿದ ತಲೆ, ಕಣ್ಣು ಮುಚ್ಚಿದ್ದರು, ಬಳ 


ಸಿದ್ದಗಂಗಾ 


14 


ಲಿಕೆಯಿರಬಹುದೆಂದು ಭಾಷಣ ಆರಂಭಿಸಿದೆ. ನನ್ನ ಭಾಷಣದ ಅವಧಿ ಮುಗಿಯ 
ದ್ದಂತೆ ಅಧ್ಯಕರ ಬೆರಳು ಚಲಿಸಿ ಗಂಟೆ ಸದ್ದು ಮಾಡಿತು. ನಾನು ಮಾತು ಮುಗಿಸುತ್ತಿ 
ದ್ದಂತೆ ಸ್ವಾಮೀಜಿ ಎದ್ದು ನಿಂತರು. ಮೂವರು ಪ್ರಬಂಧಕಾರರು ಹೇಳಿದ ಎಲ್ಲಾ 
ಮುಖ್ಯ ಅಂಶಗಳನ್ನು ಪ್ರಸ್ತಾಪಿಸಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತು ಅಸ್ಕಲಿತ 
ವಾಗಿ ನಿರೂಪಿಸುತ್ತಿದ್ದಾಗ ನನಗರಿವಾಯಿತು. ಅವರು ಕಣ್ಣು ಮುಚ್ಚಿದ್ದರೂ ನಿದ್ದೆ 
ಗಾಗಿ ಅಲ್ಲ ಎಂದು. ಶರಣ ನಿದ್ದೆ ಗೈದರೆ ಜಪಕಾಣಿರೋ “ಎನ್ನುತ್ತಾರೆ ಬಸವಣ್ಣನವರು 
ಬಹುಶಃ ಶರಣ ಸದಾ ಜಾಗೃತನಾಗಿ ಬಿಡುಗಣ್ಣವನಾಗಿ ಇರುವವನು ಎಂದೇ ಹಾಗೆ 
ಹೇಳಿರಬೇಕು. ಬಸವಣ್ಣನವರ ವಚನದ ಇನ್ನೊಂದು ಮುಖವೇ ಅಂದು ಹೂಳವಾ 
ಯಿತು. 


1979ರಿಂದ ಸ್ವಾಮೀಜಿ ಗ್ರಾಮಾಂತರ ಬಸವಜಯಂತಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದ್ದಾರೆ. ಈ ವರೆಗೆ ಸುಮಾರು 320ಕ್ಕೂ ಹೆಚ್ಚು ಇಂತಹ ಜಯಂತಿ 
ಕಾರ್ಯಕ್ರಮಗಳು ನಡೆದಿವೆ. ರಸ್ತೆಯೇ ಇಲ್ಲದ ಎಷ್ಟೋ ಗ್ರಾಮಗಳಲ್ಲಿ ಇಂತ 
ಕಾರ್ಯಕ್ರಮಗಳು ನಡೆದಿವೆ , ಬಹುಶಃ ಬೆಂಗಳೂರು ಜಿಲ್ಲೆಯ ಮೋಟಗಾನಹಳ್ಳಿಯಲ್ಲಿ 
ಇರಬೇಕು, ಸ್ನೇಹಿತರ ಹೊಸ ವಾಹನದಲ್ಲಿ ನಾನು ಆಗ್ರಾಮಕ್ಕೆ ಹೋಗಿದ್ದೆ 
ಸುಮಾರ 10 - 15 ಕಿ. ಮೀ . ಗಳಷ್ಟು ರಸ್ತೆ ಎನ್ನುವಂತೆಯೇ ಇರಲಿಲ್ಲ; ಕಾರಿನಲ್ಲಿ 
ಪ್ರಯಾಣಿಸಿದರೂ ಜೋಡೆತ್ತಿನ ಬಂಡಿಯ ಪ್ರಯಾಣದಂತೆ ಪ್ರಯಾಸದ ದಾರಿ . 
ಆ ಒಂದು ದಿನದ ಪ್ರಯಾಸಕ್ಕೆ ನಾವು ಸಾಕಷ್ಟು ಪರಿಪಾಟು ಪಟ್ಟದ್ದುಂಟು. ಆದರೆ 
ಸ್ವಾಮೀಜಿ ಇಂತ ನೂರಾರು ಪ್ರವಾಸಗಳನ್ನು ತಮ್ಮ ಕರ್ತವ್ಯ ಎಂಬಂತೆ ಆನಂದವಾಗಿ 
ಮಾಡಿದ್ದಾರೆ. 


ಗ್ರಾಮಾಂತರ ಬಸವಜಯಂತಿ ಎಂದರೆ ಅದು ಇಡೀ ಒಂದು ದಿನದ ಪೂಣ್ಯ 
ರೂಪದ ಕಾರ್ಯಕ್ರಮ. ಆಊರೆ ಅಲ್ಲದೆ ಸುತ್ತಮುತ್ತಲ ಗ್ರಾಮದವರಿಗೂ ಅಂದು 
ಅನ್ನದ ದಾಸೋಹ ಹಾಗೂ ಜ್ಞಾನದ ದಾಸೋಹ, ಬೆಳಿಗ್ಗೆ ಸುಮಾರು 10 ಗಂಟೆಗೆ 
ಕಾರ್ಯಕ್ರಮ ಆರಂಭವಾದರೆ ಮೊದಲ ಗೋಷ್ಠಿ ಮಧ್ಯಾಹ್ನ ಒಂದು ಗಂಟೆ ವರೆಗೆ. 
ಇಬ್ಬರು ಅಥವಾ ಮೂವರು ವಿದ್ವಾಂಸರಿಂದ ಬಸವಣ್ಣನವರನ್ನು ಕುರಿತು ಉಪನ್ಯಾಸಗಳು 
ಸ್ವಾಮಿಜಿಗಳದೇ ಅಧ್ಯಕ್ಷತೆ, ಮಧ್ಯೆ 1 ಗಂಟೆಯಿಂದ 3ರ ವರೆಗೆ ಊಟ ವಿರಾಮ . 
ಎಲ್ಲರಿಗೂ ದಾಸೋಹ. ಈ ಮಧ್ಯೆ ಸ್ವಾಮೀಜಿ ಭಕ್ತರೊಬ್ಬರ ಮನೆಯಲ್ಲಿ ಪೂಜೆ 
ಮುಗಿಸಿ ಮತ್ತೆ ಗೋಷ್ಠಿಗೆ ಹಾಜರು ? ಮತ್ತೆ 3 ರಿಂದ 6 ಗಂಟೆವರೆಗೆ ಎರಡನೆಯ 
ಗೋಷ್ಠಿ, ಇಬ್ಬರು ಮೂವರು ವಿದ್ವಾಂಸರ ಉಪನ್ಯಾಸವಾದ ಮೇಲೆ ಸ್ವಾಮೀಜಿಯವರ 
ಅಧ್ಯಕಭಾಷಣ. ಒಂದು ಸಭೆಯಲ್ಲಿ ಹೇಳಿದ ವಿಷಯದ ಪುನರುಕ್ತಿ ಮತ್ತೊಂದು ಸಭೆ 
ಯಲ್ಲಿಲ್ಲ. ಅಂಥ ಬಸವಣ್ಣನವರನ್ನು ಕುರಿತು ಚಿಂತನ ಲಹರಿ , ಬಸವಣ್ಣ ಅವರ 
ಏಪ್ರಿಲ್ -1995 

15 


ಬದುಕನ್ನೆಲ್ಲಾ ತುಂಬಿಕೊಂಡಂತೆ ಬಸವಾವೇಷವಾದಂತೆ ವಾಗ್ನರಿ. ಅಲ್ಲಿ ಮಾತಿನ 
ವಿದಾಯವಿಲ್ಲಾ . ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತು ಅನ್ವೇಶಣೆ ಇರುತ್ತದೆ. 
ಮತ್ತು ರಾತ್ರಿ 9 ಗಂಟೆಗೆ ಸ್ವಾಮೀಜಿಯವರೇ ರೂಪಿಸಿರುವ ಸಿದ್ದಲಿಂಗೇಶ್ವರ ನಾಟಕ 
ಮಂಡಲಿಯಿಂದ ಬಸವಣ್ಣನವರ ಬದುಕನ್ನು ಕುರಿತು ನಾಟಕ ಬೆಳಗಿನವರೆಗೂ ನಡೆ 
ಯುವ ನಾಟಕಗಳ ಪ್ರಯೋಗಗಳನ್ನು ಸ್ವಾಮೀಜಿ ಬಿಟ್ಟ ಕಣ್ಣಾಗಿ ನೋಡುತ್ತಾರೆ. 
ಜೊತೆಯವರೊಂದಿಗೆ ಚರ್ಚಿಸಿ ನಾಟಕದ ಅಭಿನಯ , ಹಾಗೂ ಸಾಹಿತ್ಯದಲ್ಲೇನಾ 
ದರೂ ಮಾರ್ಪಾಡುಗಳಿದ್ದರೆ ಸೂಚಿಸುತ್ತಾರೆ. ಇಡೀ ನಾಟಕ ಮಂಡಲಿಯನಟರು 
ಮತ್ತಾರೂ ಅಲ್ಲ . ಶ್ರೀ ಮಠದ ಅಧ್ಯಾಪಕರೂ ಹಾಗೂ ವಿದ್ಯಾಥಿಗಳೇ , ಚೆನ್ನಾಗಿ 
ತರಬೇತಾದ ನಟರುಗಳೇ . 


ಮತ್ತೆ ಶೌಚಾದಿಗಳನ್ನು ಮುಗಿಸಿ ಸ್ನಾನಪೂಜೆಮತ್ತು ದಿನದ ಕಾರ್ಯದ ಆರಂಭ 
ವಿರಾಮ ಎಂಬುದಿಲ್ಲ. ಕಾರ್ಯದ ಬದಲಾವಣೆಯೇ ವಿರಾಮವಲ್ಲವೇ ? ಗಡಿಯಾರ 
ದಂತೆ ಸದಾ ಕ್ರೀಯಾಶೀಲವಾದ ಜೈತನ್ಯ ಸ್ವಾಮಿಗಳದು. ಬಸವಜಯಂತಿಯ ನೆಪದಲ್ಲಿ 
ಗ್ರಾಮಾಂತರ ಜನತೆಗೆ ಬಸವಣ್ಣನವರ ಬದುಕಿನ ಅರ್ಥವಂತಿಕೆ ಹಾಗೂ ಪ್ರಸ್ತುತೆಯನು 
ತಿಳಿಸುವ ಹಂಬಲ ಸ್ವಾಮೀಜಿಯವರದು. ದೇವೇಂದ್ರ ತೀರ್ಥಂಕರರ ಬೋಧನೆಗೆ 
ನೆರವಾಗುವುದಕ್ಕಾಗಿ ಸಮವತರಣ ಮಂಟಪ ನಿರ್ಮಿಸಿ ಕೊಡುತ್ತಾನಂತೆ , ಅದರಲ್ಲಿ 
ಕುಳಿತು ತೀರ್ಥಂಕರ ಜನರಿಗೆ ಜ್ಞಾನಬೋಧೆ ನೀಡುತ್ತಾನಂತೆ. ಗ್ರಾಮಾಂತರ 
ಬಸವಜಯಂತಿ ಅಂಥದೇ ಒಂದು ಪವಾಡ ಸದೃಶ ಯತ್ನವಾಗಿದೆ. ಸದ್ದಿಲ್ಲದೆ ವಿದ್ವಾಂ 
ಸರುಗಳ ಭಾಷಣ, ಸ್ವಾಮೀಜಿಯವರ ಆರ್ಶಿವಚನ, ಅನಂತರ ಬಸವಣ್ಣನವರ ಬದುಕು 
ಮತ್ತು ಸಂದೇಶಗಳನ್ನು ಕುರಿತು ನಾಟಕ. ಇಡೀ ದಿನ ಊರಿನ ಜನ, ಸುತ್ತಮುತ್ತ 
ಲಿಂದ ಸೇರಿದ ಜನ ಬಸವಧ್ಯಾನದಲ್ಲಿ ಮುಳುಗಿರುವಂತಹ ಒಂದು ಅಲಭ್ಯ ಅವಕಾಶ 
ಅದು. 


ದೀರ್ಘ ದೇಹಿಗಳಾದ ಸ್ವಾಮೀಜಿ 87 ವಸಂತಗಳನ್ನು ದಾಟಿ ಮಾಗಿದಂತೆ 
ಬಾಗಿದ್ದಾರೆ ನಿಜ . ಆದರೆ ದೃಢಕಾಯ ಆರೋಗ್ಯಕಾರರು ಆಗಿದ್ದಾರೆ, ಅದಕ್ಕೆ ಕಾರಣ 
ಅವರ ಜೀವನ ವಿಧಾನ ಹಾಗೂ ಯೋಗ್ಯ, ತಪಸ್ಸು , ಅಧ್ಯಯನ ಚಿಂತನಗಳ ಮಧ್ಯೆ 
ಬಿಡುವಿಲ್ಲದಂತೆ ಸಮಾಜದ ಸೇವೆಯನ್ನು ಪೂಜೆಯೆಂದು ಭಾವಿಸುವ ಬದುಕಿನ 
ಒಂದು ರೀತಿ, ಶಿವ ಅವರಿಗೆ ಲೋಕ ಮುಖವಾಗಿರುವಂತೆ ಅವರು ಕಾರ್ಯ ಪ್ರವೃತ್ತ 
ರಾಗಿರುತ್ತಾರೆ. ಕಾಯಕವೆಂದರೆ ಶಿವಕುಮಾರಸ್ವಾಮಿಗಳು, ಶಿವಕುಮಾರಸ್ವಾಮಿಜಿ 
ಗಳೆಂದರೆ ಕಾಯಕ ಎನ್ನುವಂತ ವ್ಯಕ್ತಿತ್ವ ಅವರದು. ಸಿದ್ದಗಂಗೆಯ ಬೆಳಕಾಗಿರುವ 
ಸ್ವಾಮಿಜೀಯವರನ್ನು ಕಂಡರೆ ಹನ್ನೆರಡನೆಯ ಶತಮಾನಕ್ಕೆ ಕಾಲಿರಿಸಿದಂತಾಗುತ್ತದೆ. | 


ಸಿದ್ದಗಂಗಾ 


16 


ಪೂಜ್ಯ ಶ್ರೀ ಗಳವರ 85 ನೆಯ ಹುಟ್ಟು ಹಬ್ಬವನ್ನು ಆಚರಿಸ ಬೇಕೆಂದು 
ಸಮಾಜಭಾಂಧವರು ಹಾಗೂ ಭಕ್ತಾದಿಗಳು ಮುಂದಾದಾಗ ಅದು ಖಂಡಿತ ಅಗತ್ಯ . 
ವಿಲ್ಲ ಎಂದು ಖಂಡ ತುಂಡಾಗಿ ಹೇಳಿದವರು ಅವರು. ಅದಕ್ಕಾಗಿಯೇ ಈಗ ಈ ಹಬ್ಬ 
ನನ್ನು ಇನ್ನೊಂದು ರೀತಿಯಲ್ಲಿ ಆಚರಿಸುವ ಯತ್ನ ನಡೆದಿದೆ. 


3500 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಲ್ಲ ವಿಶಾಲವಾದ ಭೋಜನ 
ಶಾಲೆಯೊಂದು ಸಜ್ಜುಗೊಳ್ಳುತ್ತಿದೆ. ಜೊತೆಗೆ ಅತ್ಯಾಧುನಿಕವಾದ ಒಲೆಗಳು, ಅಡುಗೆಯ 
ಸಾಧನಗಳು ಸಿದ್ಧವಾಗುತ್ತಿವೆ. ಈ ಭೋಜನ ಶಾಲೆಯ ಜವಾಬ್ದಾರಿ ಈ ಮಠದ 
ಆಶ್ರಯದಲ್ಲಿರುವ ವಿದ್ಯಾರ್ಥಿಗಳ ಹಾಗೂ ಯಾತ್ರಾರ್ಥಿಗಳಾಗಿ ಬರುವ ಭಕ್ತಾದಿಗಳ 
ದಾಸೋಹಕೈಂಕರ್ಯ ನಡೆಸುವುದು. 


- ಸಿದ್ದಗಂಗೆಗೆ ಪ್ರವೇಶಿಸುವಾಗ ಬಲ ಭಾಗದಲ್ಲಿ ಎದ್ದು ಕಾಣುವ ವಿನೂತನ 
ಶಿಲ್ಪವಾಗಿರುವ ಕಟ್ಟಡ - ಎರಡೂವರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಜ್ಜು - 
ಗೊಳಿಸಲಾದ ವಿದ್ಯಾರ್ಥಿ ನಿಲಯ . ಆರು ಕೋಟಿರೂಪಾಯಿಗಳಿಗೂ ಹೆಚ್ಚು ಹಣ. 
ಈ ಎರಡು ಕಟ್ಟಡಗಳಿಗಾಗಿ ವೆಚ್ಚವಾಗುತ್ತಿದ್ದು ಕೊಡುಗೈದಾನಿಗಳಿಂದ ಇಂದು 
ರೂಪುಗೊಳ್ಳುತ್ತಿವೆ. ಪುಣ್ಯ ಕ್ಷೇತ್ರವಾಗಿ ಯಾತ್ರಾರ್ಥಿಗಳಿಗೆ ಹಾಗೂ ಭಕ್ತರಿಗೆ 
ಮಾತ್ರ ಆಕರ್ಷಣಿಯಾಗಿದ್ದ ಸಿದ್ದಗಂಗೆ ಇಂದು ಶೈಕ್ಷಣೆಕ ಹಾಗೂ ಸಾಂಸ್ಕೃತಿಕ 
ಕೇಂದ್ರವೂ ಆಗಿ ನಾಡಿನ ಅಭಿಮಾನಕ್ಕೂ ಪಾತ್ರವಾಗುತ್ತಿದೆ. ಅದರ ಹಿನ್ನೆಲೆಯ 
ಶಕ್ತಿ ಡಾ . ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು . 


ಪ್ರೊ || ಜಿ . ಎಸ್ . ಸಿದ್ದಲಿಂಗಯ್ಯ 
203 , 7' ಎ' ಮುಖ್ಯ ರಸ್ತೆ , ವಿಜಯನಗರ 2ನೇ ಹಂತ, ಬೆಂಗಳೂರು- 40. 


ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು . ಗುರುವಚನದಿಂದಲ್ಲದೆ ಜಂಗಮ 
ವನರಿಯಬಾರದು, ಗುರುವಚನದಿಂದಲ್ಲದೆ, ಪ್ರಸಾದವನರಿಯಬಾರದು. ಗುರುವಚನ 
ದಿಂದಲ್ಲದೆ ತನ್ನ ತಾನರಿಯಬಾರದು . ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು 
ಜ್ಞಾನೋದಯವಾದರೆ, ಗುರುವಿಲ್ಲದ ಮುನ್ನ ಅಯಿತ್ತೆನ್ನಬಹುದೇ ? ತನ್ನಲ್ಲಿ ತಾನು 
ಸನ್ನಹಿತವಾದಹೆನೆಂದರೆ ಗುರುವಿಲ್ಲದೆ ಆಗದು ಕೇಳಾ, ಎನ್ನ ಅಜಗಣ್ಣನೆಂಬ ಗುರು 
ವಿಲ್ಲದೆ ಆರೂಢಿಯ ಕೂಟ ಸಮನಿಸದು ಕೇಳಾ. 

- ಮುಕ್ತಾಯಕ್ಕ 


ಏಪ್ರಿಲ್ - 95 


- 17 


ಸಂಪಾದಕೀಯ 


ಹಣ್ಣು ಕಳಚಿ: ಬಿತ್ತು 

ಸಿ. ಎಂ.ಆರ್ ಎಂದೇ ಹೆಸರಾಗಿದ್ದ ಶ್ರೀ ರುದ್ರಾರಾಧ್ಯ ಶರ್ಮರು 14.4. 1995 
ರಂದು ಲಿಂಗೈಕ್ಯರಾದರು. ಶಾಸ್ತ್ರಿಗಳ ಜೀವನ ನಿರ್ಮಲವಾದುದು. ನಿಷ್ಕಾಮ ಸೇವೆಗೆ 
ಮತ್ತೊಂದು ಹೆಸರಾಗಿದ್ದರು, ಋಣತತ್ವವನ್ನರಿತ ಪ್ರಾಜ್ಞರು. ಎಲೆಮರೆಯ ಹೂವಿ 
ನಂತೆ ಎಲ್ಲರ ಮಧ್ಯೆ, ಎಲ್ಲದರ ನಡುವೆ ಇದ್ದು ಹೋದರು . ಪದ್ಮ ಪತ್ರದ ಮೇಲೆ ನೀರ 
ಹನಿಯಾಗಿ ನಿರ್ಲಿಪ್ತ ಜೀವನ ನಡೆಸಿ ಧನ್ಯರಾದರು. ಆದರ್ಶವನ್ನು ಬಾಳಿದರು. ಕುಟುಂಬ 
ವರ್ಗದವರಿಗೆ, ಸಹೋದ್ಯೋಗಿಗಳಿಗೆ, ಶಿಷ್ಯ ಸಮೂಹಕ್ಕೆ ಸವಿನೆನಪಿನ ಬುತ್ತಿಯ 
ನ್ನಿತ್ತು ಸಾಗಿದರು . ಸಾರ್ಥಕಶಾಸ್ತ್ರಿಗಳ ಬದುಕು. 

ಶ್ರೀ ಸಿದ್ದಗಂಗಾ ಮಠದ ಸಂಪತ್ತು ಸೇವಾ ಸಂಪತ್ತು , ದಾಸೋಹ ಕ್ಷೇತ್ರವೆಂದೇ 
ಪ್ರಸಿದ್ದಿಯಾಗಿರುವ ಶ್ರೀಮಠದ ಕಮ್ಮಟದಲ್ಲಿ ಮೂಡಿ ಬಂದ ಶ್ರೀ ಸಿ. ಎಂ . ರುದ್ರಾ 
ರಾಧ್ಯ ಶರ್ಮರು 1906 ರಲ್ಲಿ ಚುಂಚನಕುಪ್ಪೆಯಲ್ಲಿ ಹುಟ್ಟಿದರು. ಶರಣ ಸಾತ್ವಿಕರೆನಿಸಿದ 
ಮುದ್ದು ಬಸಪ್ಪ ಪುಟ್ಟ ಬಸಮ್ಮನವರ ಪ್ರೀತಿಯ ಮಗನಾಗಿ ಬೆಳೆದರು. ಗಣಪತಿ 
ಹಳ್ಳಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆಸಿದರು. 1926 ರಲ್ಲಿ ಶ್ರೀ ಸಿದ್ಧಗಂಗಾ 
ಮಠಕ್ಕೆ ಬಂದರು. ಅಂದು ಮೊದಲುಗೊಂಡು ಲಿಂಗೈಕ್ಯರಾಗುವ ದಿನದವರೆಗೆ ಸಿ. ಎಂ . 
ಆರ್ ಶ್ರೀಮಠದ ಅವಿಭಾಜ್ಯ ಅಂಗವಾಗಿ , ಸೇವಾ ಕೈಂಕರಮಣಿಹದ ವಿನಯಶೀಲ 
- ಆದರ್ಶವನ್ನು ಸಾಕಾರಗೊಳಿಸುತ್ತ ಬಂದರು. ಶ್ರೀಮಠದಲ್ಲಿ ಸಂಸ್ಕೃತಾಭ್ಯಾಸವನ್ನು 
ಪ್ರಾರಂಭಿಸಿ ಉನ್ನತ ವ್ಯಾಸಂಗಕ್ಕಾಗಿ ಕಾಶಿಗೆ ತೆರಳಿದರು. ಅತ್ಯಂತ ಕಷ್ಟ ಸ್ಥಿತಿಯಲ್ಲಿ 
ವ್ಯಾಸಂಗ ಮುಂದುವರಿಸಿದರು. ಶ್ರೀಯುತರ ಶ್ರದ್ದೆ ನಿಷ್ಠೆ ಗಳನ್ನು ಆರ್ಥಿಕ ಮುಗ್ಗ 
ಟ್ಟನ್ನು ಗಮನಿಸಿದ್ದ ಪೂಜ್ಯ ಶ್ರೀಗಳವರು ಸಿ. ಎಂ . ಆರ್ ಅವರಿಗೆ ಸಹಾಯ ನೀಡುತ್ತ 
ಬಂದರು. ಆ ಉಪಕಾರವನ್ನು ಹಿಮಾಲಯದಂತೆ ಭಾವಿಸಿದ ಶಾಸ್ತ್ರಿಗಳು ಶ್ರೀಮಠಕ್ಕೆ 
ತಮ್ಮನ್ನು ಅಂದೇ ಅರ್ಪಿಸಿಕೊಂಡರು. ಜೀವನದುದ್ದಕ್ಕೂ ಯಾವ ಆಸೆ ಆಮಿಷ ಕೀರ್ತಿ 
ವಾರ್ತೆಗಳಿಗೂ ಆಶಿಸದೆ ಕೇವಲ ಋಣಮುಕ್ತಿಯನ್ನು ತಪಸ್ಸೆಂಬಂತೆ ನಡೆಸಿದರು. 
1942 ರಲ್ಲಿ ವ್ಯಾಕರಣ ಪದವಿಯನ್ನು ಪಡೆದು ಆಚಾರರಾದರು 7. 6 . 1942 ರಿಂದ 
ಶ್ರೀಮಠದ ಸಂಸ್ಕೃತ ಕಾಲೇಜಿನಲ್ಲಿ ಉಪಪ್ರಾಧ್ಯಾಪಕರಾಗಿ ಸೇವಾರಂಭ ಮಾಡಿದರು . 
1966 ರಲ್ಲಿ ಪ್ರಾಧ್ಯಾಪಕರಾಗಿ ಬಡ್ತಿ ಪಡೆದರು . ಶಾಸ್ತ್ರಿಗಳ ವ್ಯಾಸಂಗದ ಹಂಬಲ 
ದೊಡ್ಡದು 1970 ರಲ್ಲಿ 74 ವರ್ಷದ ತುಂಬು ತಾರುಣ್ಯದಲ್ಲಿ ಶಕ್ತಿ ವಿಶಿಷ್ಟಾ ದೈತ 


ವಿದ್ವತ್ ಪರೀಕ್ಷೆಗೆ ಕೂತು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು “ಶ್ರದ್ಧಾವಾನ್ ” 
ಲಭತೆ ವಿದ್ಯಾ ” ಎಂಬುದನ್ನು ಸಾಧಿಸಿ ತೋರಿದರು. ಕುಟುಂಬಿಗಳಾಗಿದ್ದೂ ವಿದ್ವಾನ್ 
ಆದರು. ಕುಟುಂಬ ಜೀವನ ವ್ಯಾಸಂಗಾಭಿಲಾಷಿಗೆ ಅಡ್ಡಿಯಾಗಲಾರದು ಎಂಬುದಕ್ಕೆ 
ಉದಾಹರಣೆಯಾದರು. 1975 ರಲ್ಲಿ ವೃತ್ತಿ ಜೀವನದಿಂದ ನಿವೃತ್ತರಾದರು. ನಿವೃತಿ | 
ಯನಂತರವೂ 1993ರ ತನಕ ಅಧ್ಯಾಪನ ನಡೆಸಿದರು. 1980 ರಲ್ಲೂ ಸಂಸ್ಕೃತ 
ವಿದ್ವಾಂಸರೆಂದು ರಾಜ್ಯಪ್ರಶಸ್ತಿ ಪುರಸ್ಕೃತರಾದರು. 

ಬಿಳಿ ಕಚ್ಚೆ ಪಂಚೆ, ಷರಟು, ಉತ್ತರೀಯಗಳಿಂದ ಸದಾ ಶೋಭಿತರಾಗಿ ಕಾಣು 
ತಿದ್ದ ಸಿ. ಎಂ . ಆರ್ ಕಥಾಕೋಶವಾಗಿದ್ದರು. ಸಂಸ್ಕೃತ, ಕನ್ನಡ, ಹಿಂದಿ ಭಾಷೆಗಳನ್ನರಿ 
ತಿದ್ದ ಶಾಸ್ತ್ರಿಗಳು ಹೇಳುತ್ತಿದ್ದ ಕಥೆಗಳು ನೀತಿಯುತವಾಗಿರುತಿದ್ದವು. ಪುರಾಣ, ಇತಿ 
ಹಾಸ, ಜೀವನಾನುಭವಗಳಿಂದ ಸಂಗ್ರಹಿತವಾಗಿದ್ದ ಆ ಕಥೆಗಳೆಲ್ಲವನ್ನೂ ಶಾಸ್ತ್ರಿಗಳು 
ಬರೆದಿಡಲಿಲ್ಲವಲ್ಲಾ ಎಂಬ ಕೊರಗು ಉಳಿಯಿತು. ಪ್ರತಿ ವರ್ಷ ಗಣೇಶ ಚತುರ್ಥಿ 
ಯಂದು ಶಮಂತಕಮಣಿ ಉಪನ್ಯಾಸ ನೀಡುತ್ತಿದ್ದ ಶಾಸ್ತ್ರಿಗಳ ಸೇವೆ ಇನ್ನಿಲ್ಲವಾಯಿತು. 
ಶ್ರೀಮಠದ ರಚನಾತ್ಮಕ ಚಟುವಟಿಕೆಗಳಲ್ಲಿ ರುದ್ರಾರಾಧ್ಯ ಶರ್ಮರು ಇದ್ದೇ ಇರುತ್ತಿ 
ದ್ದರು. ಒಮ್ಮೆ ಶಾಸ್ತ್ರಿಗಳ ಮನೆಯಲ್ಲಿ ಪೂಜ್ಯ ಶ್ರೀಗಳವರ ಶಿವಪೂಜೆ ನಡೆದಿತ್ತು - 
ಮನೆಗೆ ಹಿರಿಯರಾದ ಶಾಸ್ತ್ರಿಗಳು ಮನೆಯಲ್ಲಿರಬೇಕಾಗಿತ್ತು . ಆದರೆ ಅವರು ವಿದ್ಯಾ 
ರ್ಥಿಗಳನ್ನು ಕರೆದುಕೊಂಡು ಶ್ರೀ ಮಠದ ಹೊಲದಲ್ಲಿ ಕಳೆಕೀಳಲು ಹೋಗಿದ್ದರು. 
ಅಷ್ಟು ಸೇವಾನಿಷ್ಠೆ ಶಾಸ್ತ್ರಿಗಳದ್ದು , ಸಂಸಾರದ ಜವಾಬ್ದಾರಿಯನ್ನೆಲ್ಲಶ್ರೀಮತಿ ರುದ್ರಾ 
ರಾಧ್ಯರಿಗೇ ಬಿಟ್ಟು ಕೊಟ್ಟಿದ್ದರು. ಅವರ ಧರ್ಮ ಪತ್ನಿಯವರು ಅಷ್ಟೇ , ತಮ್ಮ ಪತಿ 
ಮಠದ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದಾರೆಂಬುದನ್ನು ತಿಳಿದು ವಿನಮ್ರವಾಗಿ ಹೆಜ್ಜೆ 
ಹಾಕುತ್ತ , ಬಂದರು. ಗೃಹಕೃತ್ಯದ ಚಿಂತೆಯನ್ನು ತಾವೇ ನಿರ್ವಹಿಸಿದರು. ಪರಿಣಾಮ 
ವಾಗಿ ಸಿ. ಎಂ . ಆರ್‌ ಮನಸ್ಸಿಗೆ ಹಿತವಾದ ಮಾರ್ಗದಲ್ಲಿ ಸಾಗಿದರು, ಪುಣ್ಯ ಜೀವಿಗಳಾ 
ದರು ನೆನಪಾಗಿ ಉಳಿದರು ಶ್ರೀಮಠದ ಸೇವೆ ಮಾಡಿದರು. ಪೂಜ್ಯ ಶ್ರೀಗಳವರ ದಾಸೋ 
ಹದಲ್ಲಿ ದುಡಿದು ಧನ್ಯರಾದರು. 

ಎರಡು ಗಂಡು, ಮೂರು ಹೆಣ್ಣು ಮತ್ತು ಪತ್ನಿ ಅಪಾರ ಬಂಧು ಬಳಗ, ಸಾವಿ 
ರಾರು ಶಿಷ್ಯರನ್ನು ಬಿಟ್ಟು ಲಿಂಗದೆಡೆಗೆ ನಡೆದು ಹೋದ ಶ್ರೀ ರುದ್ರಾರಾಧ್ಯ ಶರ್ಮರ 
ಜೀವನ ಸಾರ್ಥಕ ಜೀವನ, ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ 
ನೋವನ್ನು ಸಹಿಸುವ ಶಕ್ತಿಯನ್ನು ಶ್ರೀ ಸಿದ್ದಗಂಗಾ ಗುರುಪರಂಪರೆ ನೀಡಲಿ, ಸಿ. ಎಂ . 
ಆರ್ . ಅವರ ಆತ್ಮ ಲಿಂಗಾನಂದದಲ್ಲಿರಲಿ ಎನ್ನುತ್ತ “ ಸಿದ್ದಗಂಗಾ ಶ್ರದ್ದಾಂಜಲಿ 
ಯನ್ನ ರ್ಪಿಸುತ್ತದೆ. “ತೊಟ್ಟು ಬಿಟ್ಟು ಹಣ್ಣು ಕಳಚಿ ಬಿತ್ತು ” 


ಸಂಪಾದಕೀಯ 
ವಸ್ತ್ರದಾನ 

ಮಾನವೀಯ ಮೌಲ್ಯಗಳಲ್ಲಿ ದಾನವೂ ಒಂದು. ದಾನಗಳಲ್ಲಿ ಅನ್ನದಾನ, 
ವಸ್ತ್ರದಾನ, ಭೂದಾನ, ಕನ್ಯಾದಾನ, ಐಶ್ವಯ್ಯದಾನ, ವಿದ್ಯಾದಾನ ಮುಂತಾದ ಹಲವು 
ವಿಧಾನಗಳು. ಹಸಿದವನಿಗೆ ಅನ್ನ , ಬೆತ್ತಲೆಯವನಿಗೆ ವಸ್ತ್ರ , ಆಶ್ರಯ ರಹಿತನಿಗೆ 
ನೆರಳು ನೀಡುವುದು ಹಿಂದಿನಿಂದ ನಡೆದು ಬಂದಿರುವ ಸತ್ಸಂಪ್ರದಾಯ . ( ಅನ್ನವನು 
ಇಕ್ಕುವುದು, ನನ್ನಿಯನು ನುಡಿಯುವುದು, ತನ್ನಂತೆಪರರ ಬಗೆವುದು ” ಸುಸಂಸ್ಕೃತ 
ಮಾರ್ಗ . 

ದಿನಾಂಕ 25 - 7-95 ರಂದು ಶ್ರೀ ಮಠದಲ್ಲಿ ಒಂದು ಕಾಠ್ಯಕ್ರಮ ನಡೆಯಿತು. 
ಅದಕ್ಕಾಗಿ ಬೇರೆ ಸಂಸ್ಥೆಗಳವರು ಮಾಡುವಂತೆ ಪ್ರಚಾರವಿಲ್ಲ . ಅಬ್ಬರ ಆರ್ಭಟ ಶೂನ್ಯ . 
ಗಿಡದಲ್ಲಿ ಹೂವು ಅರಳುವಷ್ಟು ಸಹಜವಾಗಿ, ನದಿನೀರು ಹರಿಯುವಷ್ಟು ಸಹಜವಾಗಿ, 
ಹಕ್ಕಿ ಹಾರುವಷ್ಟು ನೈಜವಾಗಿ ನಡೆಯಿತು, ಅಧ್ಯಕ್ಷತೆಯಿಲ್ಲ, ಮುಖ್ಯ ಅತಿಥಿಗಳ 
ಭಾಷಣವಿಲ್ಲ. ಸ್ವಾಗತ, ವಂದನೆಗಳಿಲ್ಲ. ಹಾರ ತುರಾಯಿಗಳ ಮಾತಿಲ್ಲ. ಶ್ರೀ ಮಠ 
ದಲ್ಲಿ ರಜಾಕಾಲದಲ್ಲಿದ್ದು ಸಂಸ್ಥೆಯ ಕೆಲಸಕಾರ್ಯಗಳಲ್ಲಿ ಸಹಕರಿಸಿದ ದೀನ ದಲಿತ 
ಬಡ ಮಕ್ಕಳಿಗೆ ಪೂಜ್ಯ ಶ್ರೀ ಗಳವರು ವಸ್ತ್ರದಾನ ಮಾಡಿದರು . ಒಬ್ಬೊಬ್ಬ ವಿದ್ಯಾರ್ಥಿಗೆ 
ಬೆಲೆ ಬಾಳುವ ಪ್ಯಾಂಟು, ಷರಟು, ಪಂಚೆ, ಟವಲ್‌ಗಳು ದೊರೆತವು. ಫಲಾನುಭವಿ 
ಮಕ್ಕಳ ಆನಂದಕ್ಕೆ ಮಿತಿಯಿಲ್ಲ. ಆ ಆನಂದದ ಸವಿಯಲ್ಲಿ ಪೂಜ್ಯ ಶ್ರೀಗಳವರ 
ಸಂತೋಷ, ಸಂತೃಪ್ತಿ ಕಾಣುತ್ತಿತ್ತು . ತಾವು ಮಾಡುವ ಎಲ್ಲ ಸೇವೆಯೂ “ಶಿವಪೂಜೆ) 
ಎಂದೇ ಭಾವಿಸಿರುವ ಉನ್ನತಾತ್ಮರಿಗೆ ಅನ್ಯ ಹಿತಾರ್ಥದಲ್ಲಿಯೇ ಆನಂದ. ಪ್ರತಿದಿನ 
ಆರುಸಾವಿರ ಮಂದಿಗೆ ಊಟೋಪಚಾರವೇ ಬೃಹತ್ ಸೇವೆಯಾಗಿರುವಾಗ ಇಂತಹ 
ವಸ್ತ್ರದಾನ, ಅಶಕ್ತ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳ ಫೀಜು ವಗೈರೆಗಳನ್ನು 
ಭರಿಸುವುದು, ವೈದ್ಯಕೀಯ ನೆರವು ಇತ್ಯಾದಿ ಸೇವಾ ಕಾರಗಳು ನಿತ್ಯ ಪೂಜ್ಯ ಶ್ರೀಗಳ 
ವರ ದಿನಚರಿಯಾಗಿದೆ. ಎಂಬತ್ತೆಂಟರ ತುಂಬು ವಯಸ್ಸಿನಲ್ಲಿಯೂ ನಿಮಿಷ ನಿಮಿ 
ಷಾಥವೂ ವ್ಯರ್ಥವಾಗದಂತೆ ದಿನಕ್ಕೆ ಇಪ್ಪತ್ತು ಘಂಟೆಗಳ ಸಶ್ರಮ ದುಡಿಮೆ ಮಾಡು. 
ತಿದ್ದಾರೆ. ಆದರೂ “ ಮಾಡಿದೆನೆಂಬುದು ಮನದಲಿಲ್ಲ' ದ ಹಾಗಿದ್ದಾರೆ. ಬಸವಣ್ಣ 
ನವರ ತತ್ವಗಳನ್ನು ಆಚರಿಸಿ ತೋರಿಸುತ್ತಿದ್ದಾರೆ. ಶ್ರೀಗಳವರಂತೆ ದಾಸೋಹ 
ವ್ರತವನ್ನು ನಡೆಸುತ್ತಿರುವ ಇನ್ನೊಂದು ಉದಾಹರಣೆ ಕಾಣದು “ಪ್ರಸಾದ ಮಾಡಿ 
ಕೊಂಡು ಬನ್ನಿ ” ಎಂಬುದೇ ಶ್ರೀ ಮಠದ ಮಂತ್ರ : ಪೂಜ್ಯ ಶ್ರೀಗಳವರು ಮಾಡುವ 
ಜಪ, ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನ ಕೊಡುವುದೇ ಧರ್ಮ, ಬೆಳಕು ಕಾಣದ 
ಗುಡಿಸಿಲಿನಲ್ಲಿ ಒಂದು ಹಣತೆ ಹಚ್ಚುವುದೇ ಸೇವೆ, ಜೀವನೋಪಾಯಕ್ಕಾಗಿ ಮಾರ್ಗ 
ತೋರುವುದೇ ಪೂಜೆ ಎಂದು ನಡೆದಿರುವ ಪೂಜ್ಯ ಶ್ರೀಗಳವರ “ ವಜ್ರಮಹೋತ್ಸವ” ದೆ. 
ಸಿದ್ಧತೆ ಭರದಿಂದ ಮುನ್ನಡೆದಿದೆ. ನಾಡಿನ ಉದಾರ ಹೃದಯಿಗಳಾದ ತಾವು ಈ 
ಸೇವಾ ತಪಸ್ವಿಗಳ ಮಣಿಹದಲ್ಲಿ ಭಾಗಿಗಳಾಗಿ ಎಂದು ಸಿದ್ದಗಂಗಾ' ಪ್ರಾರ್ಥಿಸುತ್ತದೆ. 


ಮಹಾದೇವಿಯಕ್ಕನ ವಚನಾಮೃತ 
ಕನ್ನಡ ಕವಿ ಕಾಳಿದಾಸ ” ಶ್ರೀ ಮೋಟಗಿ ಮಲ್ಲಿಕಾರ್ಜುನ, ಅಥಣಿ , ಬೆಳಗಾವಿ ಜಿಲ್ಲೆ. 


1 ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು . ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ! 

ಇದರಂತುವನಾರು ಬಲ್ಲರಯ್ಯಾ ? ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯಾ. 
ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕವೆನಗಾಯಿತ್ತು , ಕೇಳಾ ಚೆನ್ನಮಲ್ಲಿಕಾರ್ಜುನಾ. 


2 ಶಿವಗಣಂಗಳ ಮನೆಯಂಗಳ ವಾರಣಾಸಿಯೆಂಬುದು ಹುಸಿಯೆ ಪುರಾತನರ ಮನೆಯಂಗಳದಲ್ಲಿ 
ಅಷಾ ಷಷ್ಟಿ ತೀರ್ಥಂಗಳು ನೆಲೆಸಿಪ್ಪವಾಗಿ ? ಅದೆಂತೆಂದಡೆ - ಅದಕ್ಕೆ ಆಗಮ ಸಾಕ್ಷಿ: 

ಕೇದಾರಸ್ತೋದಕೇ ಸೀತೇ ವಾರಾಣಸ್ಯಾಂ ಮೃ ತೇ ಸತಿ! 
ಶ್ರೀಶೈಲ ಶಿಖರೇ ದೃಷ್ಟೇ ಪುನರ್ಜನ್ಮನ ವಿದ್ಯತೇ|| ಎಂಬ ಶಬ್ದ ಕ್ಯಧಿಕವು. 


ಸುತ್ತಿ ಬರಲು ಶ್ರೀಶೈಲ, ಕೆಲಬಲದಲ್ಲಿ ಕೇದಾರ , ಅಲ್ಲಿಂದ ಹೊರಗೆ ವಾರಣಾಸಿ, 
ವಿರಕ್ಕಿ ಬೆದೆಯಾಗಿ ಭಕ್ತಿ ಮೊಳೆಯಾಗೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಾ 
ನಿನ್ನ ಭಕ್ತರ ಮನೆಯಂಗಳ ಪ್ರಯಾಗದಿಂದ ಗುರುಗಂಜಿಯಧಿಕ ನೋಡಾ! 


3 ಅನಿಮಿಷನಲ್ಲಯ್ಯ , ಮರುಳಶಂಕರಯ್ಯ , ಕೋಲ ಶಾಂತಯ್ಯ , ಮಾದರ ಧೂಳಯ್ಯ , 

ಮಿಂಡಮಲ್ಲಿನಾಥ, ಚನ್ನಬಸವಣ್ಣ , ಚೇರಮರಾಯ , ತೆಲುಗುಬೊಮ್ಮಣ್ಣ, ಕಿನ್ನರಯ್ಯ , 
ಹಲಾಯುಧ, ಭಂಡಾರಿ ಬಸವರಾಜ ಮುಖ್ಯರಾದ ಚನ್ನಮಲ್ಲಿಕಾರ್ಜುನನ ಶರಣರಿಗೆ 

ನಮೋ ನಮೋ ಎಂಬೆನು ! 


4 ಮರ್ತಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯಾ ಶಿವನು; 

ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತ್ತಯ್ಯಾ , ಚಿತ್ರದ ಪ್ರಕೃತಿಯ ಹಿಂಗಿಸಿ 
ಮುಕ್ತಿಪಥವ ತೋರಿದನೆಲ್ಲ ಅಸಂಖ್ಯಾತ ಗಣಂಗಳಿಗೆ, ತನುವೆಲ್ಲ ಸ್ವಯಲಿಂಗ, 
ಮನವೆಲ್ಲ ಚರಲಿಂಗ; ಭಾವವೆಲ್ಲ ಮಹಾಘನದ ಬೆಳಗು , ಚನ್ನಮಲ್ಲಿಕಾರ್ಜುನಯ್ಯ , 
ನಿಮ್ಮ ಶರಣ ಸಮ್ಯಗ್ ಜ್ಞಾನಿ ಚನ್ನಬಸವಣ್ಣನಶ್ರೀಪಾದಕ್ಕೆ ಶರಣೆಂದು ಎನ್ನ ಭವಂ 

ನಾಸ್ತಿಯಾಯಿತ್ತಯ್ಯ . 


[ ಕಲ್ಯಾಣ ಪಟ್ಟಣಕ್ಕೆ ಅಕ್ಕನು ಆಗಮಿಸಿದಾಗ ಆ ಕಲ್ಯಾಣದ ಮಹಿಮಾತಿಶಯಗಳನ್ನು 
ಕುರಿತು ಹಾಡುತ್ತ ಮುಂದೆ ಅನುಭವ ಮಂಟಪವನ್ನು ಪ್ರವೇಶಿಸಿ ಅಲ್ಲಿರ್ದ ಬಸವಾದಿ 
ಪ್ರಮಥರ ಬಳಗವನ್ನು ಕಂಡು ಆನಂದ ಪರವಶಳಾಗಿ, ಶರಣರ ಸಂಗದಿಂದುಂಟಾಗುವ 
ಲಾಭವನ್ನೂ ಮತ್ತು ಅವರ ಹಿರಿಮೆ, ಗರಿಮೆ , ಮಹಿಮೆಗಳನ್ನು ಮನವಾರೆ 
ಕೊಂಡಾಡಿದ್ದಾಳೆ.] 

( ಮುಂದುವರಿಯುತ್ತದೆ) 


ಸಂಪಾದಕೀಯ 


ಯೋಜನೆ, 


ಶ್ರೀಮಠದಲ್ಲಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿದ್ದಾರೆ. 
ವಿವಿಧ ತರಗತಿಗಳಿಗೆ ಸೇರಿದವರಾಗಿದ್ದಾರೆ. ಪಿ. ಯು .ಸಿ, ಬಿ. ಎ., ಬಿ.ಎಸ್ಸಿ ; ಬಿ. ಇ . ಡಿ 
ಮುಂತಾದ ಪದವಿ ತರಗತಿಗಳಲ್ಲಿ ವ್ಯಾಸಂಗ ಮುಂದುವರಿಸಿದ್ದಾರೆ. ಅವರಲ್ಲಿ ವಿವಿಧ 
ಹಂತದ ಬೌದ್ಧಿಕ ಮಟ್ಟದವರಿದ್ದಾರೆ. ಅವರೆಲ್ಲರ ಆರ್ಥಿಕ ಸ್ಥಿತಿ ಅಷ್ಟೆ ನೂ ಉತ್ತಮ 
ವಾಗಿಲ್ಲ. ತಾವು ಓದುತ್ತಿರುವ ಕಾಲೇಜುಗಳಲ್ಲಿ ಅವರು ನಿರೀಕ್ಷಿಸಿದ ಬೋಧನೆ ಲಭ್ಯ 
ವಾಗುತ್ತಿಲ್ಲ. ಮಾನಸಿಕ ವೇದನೆ ಅವರನ್ನು ಕಿತ್ತು ತಿನ್ನುತ್ತಿದೆ. ಪರಿಹಾರ ಕಾಣದೆ 
ನಿಟ್ಟುಸಿರು ಬಿಡುತ್ತಿರುವುದನ್ನು ಗಮನಿಸಿದ ಪೂಜ್ಯ ಶ್ರೀಗಳು ಒಂದು ಹೊಸ ಯೋಜನೆ 
ಯನ್ನು ರೂಪಿಸಿದ್ದಾರೆ. ಪ್ರತಿ ಭಾನುವಾರ ಶ್ರೀಮಠದಲ್ಲಿಯೇ ಕಾಲೇಜಿನ ವಿದ್ಯಾರ್ಥಿ 
ಗಳಿಗೆ ವಿವಿಧ ವಿಷಯಗಳಲ್ಲಿ ವಿಶೇಷ ಉಪನ್ಯಾಸಗಳನ್ನು ಪಠ್ಯಕ್ರಮಕ್ಕನುಸಾರವಾಗಿ 
ಕೊಡಿಸುವ ವ್ಯವಸ್ಥೆ ಮಾಡಿ ಉಪಕರಿಸಿದ್ದಾರೆ. ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 
ಸೇವೆಸಲ್ಲಿಸುತ್ತಿರುವ ಪ್ರತಿಭಾವಂತ ಪ್ರಾಧ್ಯಾಪಕರನ್ನು ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ 
ಪಾಠ ಪ್ರವಚನ ನಡೆಸಿದ್ದಾರೆ. ಅದಕ್ಕಾಗಿ ಪೂಜ್ಯ ಕಿರಿಯ ಶ್ರೀಗಳು ಮುತುವರ್ಜಿ 
ವಹಿಸಿ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ವಿದ್ಯಾರ್ಥಿ ಕ್ಷೇಮಪಾಲಕರು ಆಸಕ್ತಿಯಿಂದ 
ಶ್ರಮಿಸುತ್ತಿದ್ದಾರೆ. ಶ್ರೀಮಠದ ಪರಿಸರಕ್ಕೆ ಇದರಿಂದಾಗಿ ಹೊಸ ಆಯಾಮವನ್ನು 
ತಂದು ಕೊಡುವ ಪ್ರಯತ್ನ ಸಾಗಿದೆ. ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ವ್ಯವಸ್ಥೆಯ ಸದು 
ಪಯೋಗ ಮಾಡಿಕೊಳ್ಳುವ ಪ್ರವೃತ್ತಿಯುಂಟಾಗುತ್ತಿದೆ. ಶಿಸ್ತು ಮೂಡುತ್ತಿದೆ. ಪಾಲಕ 
ಪೋಷಕರಿಗೆ ಸಂತೋಷ ಉಂಟಾಗಿದೆ. ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ 
ಶ್ರೀ ಕ್ಷೇತ್ರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೇ ಹಿರಿಯರು. ಅವರು ಅನುಸರಿಸುವ ಮಾರ್ಗ 
ಕಿರಿಯರಿಗೆ ದಾರಿದೀಪ. ಶಿಕ್ಷಣದಲ್ಲಿ ಆಸಕ್ತಿಯುಂಟಾಗಲುಎಚ್ಚರದ ಹೆಜ್ಜೆಗಳನ್ನಿಂದು 
ಹಿರಿಯ ವಿದ್ಯಾರ್ಥಿಗಳು ಇಡಬೇಕಾಗಿದೆ. ವ್ಯವಸ್ಥೆಯಲ್ಲಿ ಸಹಕರಿಸುತ್ತಿರುವ ಪ್ರಾಧ್ಯಾ 
ಪಕರುಗಳೆಲ್ಲ ಸೇವಾದೃಷ್ಟಿಯುಳ್ಳವರು, ತಂತಮ್ಮ ವಿಷಯಗಳಲ್ಲಿ ಸಮರ್ಥ ಬೋಧ 
ನಾನುಭವವುಳ್ಳವರು. ಯಾವುದೇ ವಿಧವಾದ ಪ್ರತಿ ಫಲಾಪೇಕ್ಷೆ ನಿರೀಕ್ಷೆಯಿಲ್ಲದೆ 
ಸಹಕರಿಸುತ್ತಿರುವ ವಿದ್ಯಾರ್ಥಿವತ್ಸಲರು. ಭಾಷೆ, ವಿಜ್ಞಾನ, ಮಾನಸಿಕ ವಿಷಯ 
ಬೋಧನೆಗಳಷ್ಟೆ ಅಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನೂ ಈ ವ್ಯವಸ್ಥೆಯಡಿಯಲ್ಲಿ 
ಅಳವಡಿಸಲಾಗಿದೆ. ಪರಸ್ಪರ ಸಹಕಾರ, ತಿಳುವಳಿಕೆ, ಪ್ರತಿಭಾ ವಿನಿಮಯ, ಸಕ್ರಿಯ 
ಹಾಜರಿಗಳತ್ತ ಗಮನ ಕೊಡಲಾಗಿದೆ . ಪರಮ ಪೂಜ್ಯ ಶ್ರೀ ಶ್ರೀಗಳವರ ಶ್ರೀರಕ್ಷೆಯಲ್ಲಿ 
ಎಲ್ಲ ನಡೆದಿದೆ. 


ಸಂಪಾದಕೀಯ 


ಶಿವ ಚಿಂತನ ಗೋಷ್ಠಿ 

ಶ್ರೀ ಮಠದಲ್ಲಿ ನಾಡಿನ ವಿವಿಧ ಮಠಗಳಿಂದ ಬಂದ ವಟುಗಳಿದ್ದಾರೆ. ಸಂಸ್ಕೃತ 
ವ್ಯಾಸಂಗ ಮಾಡುತ್ತಿದ್ದಾರೆ. ಜತೆಯಲ್ಲಿಯೇ ಧಾರ್ಮಿಕ ಲೌಕಿಕ ಶಿಕ್ಷಣಾರ್ಥಿ 
ಗಳೂ ಆಗಿದ್ದಾರೆ. ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ತರಗತಿಯವರೆಗೂ ಅಭ್ಯಾಸ 
ನಡೆಸಿರುವವರಿದ್ದಾರೆ. ವಿವಿಧ ಮಠಗಳಿಗೆ ಉತ್ತರಾಧಿಕಾರಿಗಳಾಗಿ ನಿಯೋಜಿತರಾ 
ಗಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷ 
ಣಿಕ ಕಾರ್ಯಕ್ರಮಗಳೆಲ್ಲದರಲ್ಲಿ ಭಾಗಿಗಳಾಗುವ ಅವಕಾಶ ಪಡೆದಿದ್ದಾರೆ. ಭಿನ್ನ 
ಭಿನ್ನ ಪರಿಸರದಿಂದ ಬಂದವರಾಗಿದ್ದರೂ ಒಂದು ಘನ ಉದ್ದೇಶಕ್ಕೆ ನಿಯೋಜಿತರಾಗಿ 
ದ್ದಾರೆ. ಸೇವಾ ಜೀವನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡವರಾಗಿ ಎದುರಾಗುವ ಸಮಸ್ಯೆ 
ಗಳಿಗೆ ಪರಿಹಾರ ಕಂಡುಕೊಳ್ಳುವ ತರಬೇತಿಯನ್ನು ಪಡೆಯುವ ಹಂತದಲ್ಲಿದ್ದಾರೆ. 
ಸಮಾಜ ತಮ್ಮಿಂದ ನಿರೀಕ್ಷಿಸುವ ಸೇವೆಗಾಗಿ ಸಿದ್ಧವಾಗುತ್ತಿದ್ದಾರೆ. ಧರ್ಮಾಧಿಕಾರಿ 
ಗಳಾಗುವವರಾದ್ದರಿಂದ ಧಾರ್ಮಿಕ ವಿಧಿ ವಿಧಾನಗಳನ್ನು , ಆಚಾರ- ವಿಚಾರಗಳನ್ನು 
ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಸಮಾಜದಲ್ಲಿ ಹಲವು ಹನ್ನೊಂದು ಮೌಡ್ಯಗಳು 
ಹೆಪ್ಪುಗಟ್ಟಿರುವುದನ್ನು , ಅವುಗಳ ನಿವಾರಣೋಪಾಯಗಳನ್ನು ವ್ಯಾಸಂಗದ ಮೂಲಕ, 
ವಿದ್ವಾಂಸರಿಂದ ತಿಳಿಯುವುದರ ಮುಖೇನ ತಿಳಿದುಕೊಳ್ಳುತ್ತಿದ್ದಾರೆ. ಮುಂಜಾನೆ 
ಯಿಂದ ಸಂಜೆಯವರೆಗೆ ಪರಮಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರು 
ನಡೆಸಿರುವ ಸೇವಾ ಮಣಿಹ, ದಾಸೋಹವೈಭವ, ಭಕ್ತಾದಿಗಳ ಕುಂದು-ಕೊರತೆಗಳ 
ಪರಾಮರ್ಶೆ, ವಿದ್ಯಾರ್ಥಿಗಳ ಯೋಗಕ್ಷೇಮ , ಕಾಯಕತಪಸ್ಸು , ರಾಷ್ಟ್ರ ಚಿಂತನೆಗಳನ್ನು 
ಕಣ್ಣಾರೆ ಕಾಣುವ ಭಾಗ್ಯಶೀಲರಾಗಿದ್ದಾರೆ ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ 
ಯಪ್ಪಂತೆ ” ಬೆಳೆಯುತ್ತಿದ್ದಾರೆ. ಶ್ರೀ ಸಿದ್ಧಗಂಗಾ ಮಠ ವಿರಕ್ತ ಮಠವಾದರೂ ಪಟ್ಟದ 
ಮಠಗಳ ವಟುಗಳನ್ನು ಸಂರಕ್ಷಿಸುತ್ತಿದ್ದು ಅವರ ಉತ್ತರೋತ್ತರ ಅಭಿವೃದ್ಧಿಗಾಗಿ 
ಶ್ರಮಿಸುತ್ತಿದೆ. 


ಪ್ರತಿ ಭಾನುವಾರ ಶಿವಚಿಂತನ ಗೋಷ್ಠಿ ನಡೆಯುತ್ತದೆ. ಧಾರ್ಮಿಕ ಸಿದ್ದಾಂತ 
ಮತ್ತು ಸಾಹಿತ್ಯವನ್ನು ಕುರಿತು ವಟುಗಳು ಮಾತನಾಡುವ ವ್ಯವಸ್ಥೆಯಿದೆ. ಶ್ರೀ ಮ 
ಠದ ಉತ್ತರಾಧಿಕಾರಿಗಳಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು 


ನೇತೃತ್ವ ವಹಿಸುತ್ತಾರೆ. ಅಷ್ಟಾವರಣ , ಪಂಚಾಚಾರ, ಷಟ್ಸ್ಥಲ, ಶರಣರ ಜೀವನ | 
ಸಂದೇಶ, ವಿವಿಧ ಧರ್ಮಗಳ ಸೂಕ್ಷ್ಮ ಪರಿಚಯ , ಮಠಗಳು ಬೆಳೆದು ಬಂದ ಬಗೆ, 
ಅವುಗಳ ಮೂಲಉದ್ದೇಶ, ಸಮಾಜದಲ್ಲಿ ಕಂಡು ಬರುವ ಮೂಢನಂಬಿಕೆಗಳು, ವಿವಿಧ 
ಆಚಾರ ವಿಚಾರ, ಇತ್ಯಾದಿಗಳನ್ನು ಕುರಿತು ಉಪನ್ಯಾಸ ಮಾಡುವುದನ್ನು ಕಲಿಸಲಾ 
ಗುತ್ತದೆ. ವಟುಗಳ ಜತೆಗೆ ಆಸಕ್ತರೂ , ಶಿಕ್ಷಕರು, ವಿದ್ಯಾರ್ಥಿಗಳು ಸಮಾವೇಶಗೊಳ್ಳು 
ತ್ತಾರೆ. ವಿಷಯದಲ್ಲಿ ಆಳವಾದ ಅನುಭವವಿರುವ ಹಿರಿಯರು ಮಾರ್ಗದರ್ಶನ ಮಾಡು 
ತಾರೆ. ನಿಯೋಜಿತ ರೀತಿಯಲ್ಲಿ ಚಿಂತನ ಗೋಷ್ಠಿ ನಡೆಯುತ್ತದೆ. ಶರಣ ಧರ್ಮದ 
ಸಾಕಾರ ಸ್ವರೂಪಿಗಳಾದ, ಮಾನವೀಯತೆಯ ಮಂಗಳಾಕಾರರಾದ ಪರಮ ಪೂಜ್ಯ 
ಶ್ರೀ ಶ್ರೀಗಳವರು ಮೇಲ್ವಿಚಾರಣೆ ನಡೆಸುವುದರ ರೀತಿಯಲ್ಲಿ ವಟುಗಳು ಬೆಳೆಯ 
ಬೇಕಾದ ದಿಕ್ಕು ದೆಸೆಗಳನ್ನು ಸೂಚಿಸುತ್ತಾರೆ. ಆಗಾಗ ಕೆಲವರನ್ನು ಪರಾಮರ್ಶೆಗೊಳಗು 
ಪಡಿಸುತ್ತಾರೆ. 


ಇಂದಿನ ಆಧುನಿಕ ಸಮಾಜ 'ಸ್ವಾಮಿ ಗಳಾಗುವವರನ್ನು ಅತ್ಯಂತ ಕುತೂ 
ಹಲ ದೃಷ್ಟಿಯಿಂದ, ಪರೀಕ್ಷಕ ಕಣ್ಣುಗಳಿಂದ ನಿರೀಕ್ಷಿಸುವುದಾಗಿದೆ. ಹತ್ತು ನಿಮಿಷ 
ಸಭೆ ಸಮಾರಂಭಗಳಲ್ಲಿ ನಿರ್ಭಯವಾಗಿ, ಪ್ರಭುತ್ವ ಪೂರ್ಣವಾಗಿ ಮಾತನಾಡುವ 
ಶಕ್ತಿ ಸಾಮರ್ಥಗಳನ್ನು , ನಿಷ್ಕಳಂಕವಾದ ಜಾರಿತ್ರ ಶುದ್ದಿಯನ್ನು , ನಿಸ್ವಾರ್ಥ ಸೇವಾ 
ಮನೋಧರ್ಮವನ್ನು , ಆಚಾರನಿಷ್ಠೆ ವಿಚಾರ ಶುದ್ದಿ ಗಳ ಸಾಮರಸ್ಯವನ್ನು ಕಾಯಕ 
ದೀಕ್ಷೆಯನ್ನು, ಸರಳ ಜೀವನವನ್ನು ಸ್ವಾಮಿಗಳಿಂದ ಅಪೇಕ್ಷಿಸುತ್ತದೆ ಸಮಾಜ, ಸ್ವಾಮಿಗಳು 
ವಿದ್ಯಾವಂತರಾಗಿರಬೇಕು. ಲೌಕಿಕ ಧಾರ್ಮಿಕ ವಿಚಾರಗಳ ತಿಳಿವಳಿಕೆಯುಳ್ಳವರಾ 
ಗಿರಬೇಕು. ಸೇವಾ ನಿಷ್ಠರಾಗಿರಬೇಕೆಂದು ನಿರೀಕ್ಷಿಸುವುದು ಸಹಜ. ಯಾರಿಗೇ ಆದರೂ 
ದೈಹಿಕ ಶ್ರಮ ಬೇಕೇ ಬೇಕು. ಅದರಲ್ಲೂ ಶಿವಯೋಗಿಗಳಾಗ ಬಯಸುವವರು ದೇಹವನ್ನು 
ದುಡಿಮೆಗೆ ಹಚ್ಚಬೇಕು, ಹಗಲುನಿದ್ದೆ ಮಾಡಬಾರದು, ಅಧ್ಯಯನ ಸಂಪನ್ನರಾಗ ಬೇಕು. 
ದೀನಾನಾಥರನ್ನು ಕಂಡಾಗ ಕೈ ಹಿಡಿದೆತ್ತುವ ಮನಸ್ಸುಳ್ಳವರಾಗಬೇಕು, ತಾವು ಪ್ರತಿನಿ, 
ಧಿಸುವ ಸಂಸ್ಥೆಯ ಇತಿಹಾಸ ಬಲ್ಲವರಾಗಬೇಕು. ಅಂಥ ಸಂಸ್ಥೆಯ ಬೆಳವಣಿಗೆಯಲ್ಲಿ 
ತನ್ನ ಬೆಳವಣಿಗೆಯೂ ಇದೆ ಎಂಬುದನ್ನು ಮನಗಂಡು ಮುಂದುವರಿಯ ಬೇಕು ಎಂ 
ಬುದಾಗಿ ಪರಮ ಪೂಜ್ಯ ಶ್ರೀ ಶ್ರೀಗಳವರು ಶ್ರೀ ಮಠದಲ್ಲಿರುವ ವಟುಗಳಿಗೆ ಸಮಯ 
ಸಂದರ್ಭಗಳು ಸಿಕ್ಕಾಗ ಆತ್ಮೀಯವಾಗಿ ಉಪದೇಶಿಸುತ್ತಾರೆ. ಕಡಿಹಕ್ಕೆ ಬಡಿಹಕ್ಕೆ ತಂದು 
ಕಡೆಯಾಣಿಯ ” ಮಾಡಿ ಸಮಾಜಕ್ಕೆ ನೀಡುತ್ತಾರೆ. 


ಸಂಪಾದಕೀಯ 


ದಿನಾಂಕ 26 -11- 95 ರಂದು ಶ್ರೀ ಮಠದಲ್ಲಿ ಹಳೆಯ ವಿದ್ಯಾರ್ಥಿಗಳ ಮತ್ತು 
ಅಭಿಮಾನಿಗಳ ಸಭೆ, ಡಾ . ಪಾಟೀಲ್ ಪುಟ್ಟಪ್ಪ ಅವರು ಮುಖ್ಯ ಅತಿಥಿಗಳು. 
ಪರಮ ಪೂಜ್ಯ ಶ್ರೀ ಶ್ರೀ ಗಳವರ ಅಧ್ಯಕ್ಷತೆ, ಪೂಜ್ಯ ಕಿರಿಯ ಸ್ವಾಮಿಗಳಾದ ಶ್ರೀ 
ಸಿದ್ದಲಿಂಗಸ್ವಾಮಿಗಳ ಉಪಸ್ಥಿತಿ. ಹರಗುರು ಚರಮೂರ್ತಿಗಳು ಆಗಮಿಸಿದ್ದರು. 
ರಾಜ್ಯದ ನಾನಾ ಸ್ಥಳಗಳಿಂದ ಭಕ್ತಾದಿಗಳು ಬಂದಿದ್ದರು. ಪೂಜ್ಯ ಶ್ರೀ ಉದ್ದಾನ 
ಸ್ವಾಮಿಗಳ ಸಮುದಾಯ ಭವನದಲ್ಲಿ ಕಿಕ್ಕಿರಿದ ಸಮಾವೇಶ, ಹಳೆಯ ವಿದ್ಯಾರ್ಥಿಗಳ 
ಎರಡು ಮೂರು ತಲೆಮಾರುಗಳ ಸಂಗಮ , ನೆನಪುಗಳ ಮೆಲುಕಾಟ, ಪರಸ್ಪರ 
ಕ್ಷೇಮಸಮಾಚಾರ. ಬಂದವರೆಲ್ಲರಿಗೆ ಬಿಸಿ ಬಿಸಿ ಕೇಸರಿಬಾತು ಮತ್ತು ಉಪ್ಪಿಟ್ಟುಗಳ 
ಆತ್ಮೀಯ ಸ್ವಾಗತ. “ನನದಲುಂಬುವುದು ಆಚಾರವಲ್ಲ ತುತ್ತಿಗೊಮ್ಮೆ ಶಿವ 
ಶರಣೆನ್ನು ತಿರಬೇಕು” ಎಂಬಂತೆ ಗುರುಗಳ ಕಾರುಣ್ಯ ಔದಾರಗಳನ್ನು ಕುರಿತ ಮುಕ್ತ 
ಕೃತಜ್ಞತಾಸ್ಮರಣೆ. ಅದೊಂದು ಸಾರ್ಥಕ ಕಾರ್ಯಕ್ರಮ . 

“ಪ್ರಪಂಚ ” ದ “ ಪಾಪು” ಎಂದೇ ಪ್ರಸಿದ್ಧರಾದ ಪಾಟೀಲ ಪುಟ್ಟಪ್ಪನವರಿಂದ 
ಮೌಲಿಕವಾದ ವಿಚಾರಪೂರ್ಣ ನುಡಿಗಳು, “ಪೂಜ್ಯ ಶಿವಕುಮಾರಸ್ವಾಮಿಗಳ ಪಾದ 
ದಡಿಯಲ್ಲಿ ಪವಾಡಗಳೇ ನಡೆದಿವೆ. ಪವಾಡಗಳ ಕಾಲ ಮುಗಿದು ಹೋಗಿಲ್ಲ. ಪುಣ್ಯಾತ್ಮ 
ರಿಂದ ಅವು ನಡೆದೇ ಇವೆ. ಅವುಗಳನ್ನು ನೋಡುವ ಗೌರವಿಸುವ ಕಣ್ಣು ನಮಗೆ 
ಬೇಕಾಗಿದೆ. ಸ್ವರ್ಗದಲ್ಲೂ ನರಕ ನಿರ್ಮಾಣ ಮಾಡುವ ಜನರ ಮಧ್ಯೆ ನರಕಯಾ 
ತನೆಯ ಮಧ್ಯದಲ್ಲಿ ಇಲ್ಲೊಂದು ಸ್ವರ್ಗ ಅರಳಿರುವುದನ್ನು ಕಾಣುವ ಕಣ್ಣು ಇಂದು 
ಅಗತ್ಯ . ಇಂದು ಸರ್ಕಾರ ಜನಾಂಗವನ್ನು ಹನ್ನೊಂದು ರೀತಿಯಲ್ಲಿ ಮುಂದುವರಿದವ, 
ಹಿಂದುಳಿದವ, ಅತೀ ಹಿಂದುಳಿದವ, ಅಲ್ಪಸಂಖ್ಯಾತ, ಪರಿಶಿಷ್ಟ ಚಾತಿ, ಪರಿಶಿಷ್ಟ ವರ್ಗ 
ಇತ್ಯಾದಿಯಾಗಿ ಅಗಲಿಸುವ ಕೆಲಸ ಮಾಡುತ್ತಿದ್ದರೆ ಇಲ್ಲಿ ಗುರುಗಳು ಎಲ್ಲರನ್ನೂ 
ಕೂಡಿಸುವ ಪವಾಡ ನಡೆಸಿದ್ದಾರೆ. ಬಡವಿದ್ಯಾರ್ಥಿಗಳಿಗಾಗಿ ಶ್ರೀನಂತ ಸೌಧ 
ನಿರ್ಮಾಣ ನಡೆದಿದೆ. ದರಿದ್ರನಿಗೆ ರಾಜೋಪಚಾರ. ಜೀವಮಾನದಲ್ಲಿ ಒಮ್ಮೆ 
ಮದುವೆ ಮುಂತಾದ ಸಂದರ್ಭಗಳಲ್ಲಿ ಐನೂರು ಆರುನೂರು ಮಂದಿಗೆ ಆತಿಥ 
ಮಾಡುವಷ್ಟರಲ್ಲಿ ಸಾಕು ಬೇಕಾಗಿ ಹೋಗುತ್ತದೆ. ಆದರೆ ಶ್ರೀ ಮಠದಲ್ಲಿ ಪ್ರತಿನಿತ್ಯ 
ಐದಾರು ಸಾವಿರ ವಿದ್ಯಾರ್ಥಿಗಳಿಗೆ ಯಾತ್ರಾರ್ಥಿಗಳಿಗೆ ಊಟೋಪಚಾರ ಸಾಮಾನ್ಯದ 
ಮಾತಲ್ಲ. ಇದಕ್ಕಿಂತ ದೊಡ್ಡ ಪವಾಡ ಯಾವುದಿದೆ ? ಇಲ್ಲಿ ಎಲ್ಲ ಅರ್ಪಣಾಭಾವ 
ದಿಂದ ನಡೆಯುತ್ತಿದೆ. “ ನಾನೆಂಬ ” ಮಾತಿಲ್ಲ. “ ಮಾಡಿದೆನೆಂಬ ” ಹಮ್ಮಿಲ್ಲ. 
- “ನೀಡಿದೆನೆಂಬ ” ಅಹಂ ಇಲ್ಲ. ಎಲ್ಲ ದಾಸೋಹಂ ಭಾವದ ಪವಿತ್ರ ಜೀವನ, ಶ್ರೀ 
ಶಿವಕುಮಾರಸ್ವಾಮಿಗಳು ನಡೆಸಿರುವ ಯೋಗ ಜೀವನ . ಅದೂ ಸೇವಾಯೋಗ. 
ಗುರುಗಳಿಗೆ ದಣಿವೆಂಬುದಿಲ್ಲ. ಸದಾ ಕ್ರಿಯಾಶೀಲರು. ದಿನಕ್ಕೆ ಇಪ್ಪತ್ತುಗಂಟೆ ಲೋಕ 
ಕಲ್ಯಾಣಕ್ಕಾಗಿ ಕಾಯಕ, ಅದ್ಭುತ ನೆನಪಿನ ಗಣಿ. ಪ್ರಾಚೀನ ಅರ್ವಾಚೀಗಳನ 


ಅಪೂರ್ವ ಸಂಗಮ ಹಳೆಬೇರು ಹೊಸಚಿಗುರುಗಳ ಸುಂದರ ಹೊಂದಾಣಿಕೆ ಸ್ವಾಮಿಗಳು. 
ಪಾಪು ಮುಂದುವರಿದು ಹೇಳಿದರು ಶ್ರೀಗಳ ಸೇವೆಯಲ್ಲಿ ಸಹಕರಿಸುತ್ತಿರುವವರೆಲ್ಲ 
ಧನ್ಯರು. 
ಈ ಸಭಿಕರೆಲ್ಲ ಮಂತ್ರ ಮುಗ್ಧರು. ವಜ್ರ ಮಹೋತ್ಸವದ ಆಚರಣೆ ಕುರಿತು 
ಚಿಂತನ- ಮಂಥನ, ಸಲಹೆ ಸೂಚನೆಗಳ ವಿನಿಮಯ , ಚರ್ಚೆ, ಸಮಾಲೋಚನೆ. 
ಸದಸ್ಯರಿಂದ ಉತ್ಸವದ ಯೋಜನೆಗಳಾದ ವಿದ್ಯಾರ್ಥಿ ನಿಲಯ , ಪ್ರಸಾದ ನಿಲಯದ 
ಪೂರ್ಣ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹಣೆ ಚರ್ಚೆ, ಹಳೆಯ ವಿದ್ಯಾರ್ಥಿಗಳೆಲ್ಲ 
ಈಗಾಗಲೇ ಅರ್ಪಿಸಿರುವ ಭಕ್ತಿ ಕಾಣಿಕೆಯ ಮೇಲೆ ಮತ್ತೊಂದು ಸಹಸ್ರ ರೂ ಅರ್ಪಿಸ 
ಬೇಕೆಂಬ ಸರ್ವಾನುಮತದ ಅಂಗೀಕಾರ. ವಿವಿಧ ರೂಪದಲ್ಲಿ ಸಮಾರಂಭದ ಯಶಸ್ಸಿಗೆ 
ಸಹಕರಿಸಲು ನಿರ್ಣಯ . 


ಜೀವನದ ಸಾರ್ಥಕತೆ ಸೇವೆಯ ಮೂಲಕ ಸಂಸ್ಥೆ ಬೆಳೆದು ಬಂದದ್ದೇ ಹೃದಯ 
ನಂತರಿಂದ, ಹಳೆಯ ವಿದ್ಯಾರ್ಥಿಗಳ ಅಭಿಮಾನ ಶ್ಲಾಘನೀಯ . ಸಮಾಜದ ಗಣ್ಯರ, 
ಸರ್ಕಾರ ನೀಡುತ್ತಿರುವ ಸಹಕಾರ ಸ್ಮರಣೀಯ. ನೈತಿಕ ಅಧಃ ಪತನವಾಗುತ್ತಿರುವ 
ಕೆಟ್ಟ ದಿನಗಳ ಮಧ್ಯೆ ಧರ್ಮ ಮಾನವೀಯತೆಗಳ ಉಳಿವಿಗೆ ಸಂಕಲ್ಪ ಚಿತ್ತರಾಗಬೇಕು, 
ಯುವ ಜನಾಂಗವನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಅಗತ್ಯ ಅನಿವಾರವಾಗಿದೆ. 
ಶ್ರೀ ಮಠದಲ್ಲಿರುವ ಎಳೆಯ ಮಕ್ಕಳು ಪ್ರಸಾದ ಸ್ವೀಕರಿಸಿ ಆನಂದದಿಂದ ಹೋಗುವು 
ದನ್ನು ನೋಡಿದಾಗ ಉಂಟಾಗುವ ಸಂತೋಷದಲ್ಲಿ ಶ್ರಮ ಸಾರ್ಥಕವಾಯಿತೆನ್ನಿಸುತ್ತದೆ. 
ಶ್ರೀ ಗಳು ನೀಡಿದ ಆಶೀರ್ವಚನ . 

ವಜ್ರ ಮಹೋತ್ಸವದ ಸಿದ್ಧತೆಗಳು ನಡೆದಿವೆ ಭರದಿಂದ. ಅಭಿನಂದನ ಗ್ರಂಥದ 
ಅರ್ಪಣಾ ಕೈಂಕರ್ಯಕ್ಕಾಗಿ ಸಂಪಾದಕ ಸಮಿತಿ ಕಾರ್ಯಶೀಲವಾಗಿದೆ. ಮಾರ್ಚಿ 
ಕೊನೆಯವಾರದಲ್ಲಿ ಸಮಾರಂಭ ನಡೆಯಬೇಕೆಂಬ ಅಭಿಪ್ರಾಯ ಎಲ್ಲ ಕಡೆಯಿಂದ 
ಮೂಡಿಬಂದಿದೆ. ವಜ್ರಮಹೋತ್ಸವ ಸಮಿತಿ ಹಗಲಿರುಳು ದಣಿವರಿಯದೆ ದುಡಿಯುತ್ತಿದೆ, 

ಸಾರ್ವಜನಿಕರು, ಅಭಿಮಾನಿಗಳು, ಭಕ್ತಾದಿಗಳು , ಹಳೆಯ ವಿದ್ಯಾರ್ಥಿಗಳು 
ಧನ ಧಾನ್ಯ ಸಂಗ್ರಹಣೆಗಾಗಿ ಸಮಿತಿಯವರು ತಮ್ಮಲ್ಲಿಗೆ ಬಂದಾಗ ಈ ಪವಿತ್ರ 
ಕಾರ್ಯಕ್ಕೆ ಮುಕ್ತ ಮನಸ್ಸಿನಿಂದ ಉದಾರವಾಗಿ ಕಾಣಿಕೆ ನೀಡಬೇಕೆಂದು ಸಿದ್ದಗಂಗಾ 
ಪ್ರಾರ್ಥಿಸುತ್ತದೆ. 


సంబందరిలయ 


ಭೀಕರ ಬರಗಾಲ 

ಕರ್ನಾಟಕದ ಉದ್ದಗಲದಲ್ಲಿ ಬರಗಾಲ ತನ್ನ ವಿಶ್ವರೂಪ ದರ್ಶನ, ಭೀಭತ್ಸ , 
ಭಯಂಕರ, ನವಿಲುಗುಂದದಲ್ಲಿ ಅರುವತ್ತು ಪೈಸೆಗೊಂದು ಕೊಡನೀರು, ಪ್ರೀತಿಯ 
ಎತ್ತುಗಳ ಸಂಕಟ ನೋಡಲಾರದೆ ನೇಣು ಹಾಕಿಕೊಂಡು ಸತ್ಯ ರೈ , ಪ್ರಾರಂಭಿಸಿದ 
ಗೋಶಾಲೆ ಮುಚ್ಚಿದರು ಮುದಗಲ್ಲಿನಲ್ಲಿ , ಕಾರಣ ಜಾನುವಾರುಗಳಿಗೆ ಅಲ್ಲಿ ನೀರಿಲ್ಲ. 
ಮೇವುನೀರು ಒದಗಿಸಲಾರದೆ ಜಾನುವಾರುಗಳ ಮಾರಾಟ ಅಗ್ಗದ ಬೆಲೆಗೆ, ಅವೂ 
ಈ ಟುಕರ ಪಾಲಿಗೆ ಈ ಮಧ್ಯೆ ರಾಜ್ಯ ಸರ್ಕಾರ ಕಟುಕರಿಗೆ ಮಾರಬೇಡಿ ಎಂಬ 
ಪಾ ರ್ಥನೆ ಗೋಶಾಲೆಗಳಿಗೆ ಹೊಡೆಯಿರಿ ಎಂಬ ಕರೆ , ಹುಲ್ಲು ಸಂಗ್ರಹಣೆ, ಸಾಗಣೆ. 
ಹಣ ಆಕಾಶದಿಂದ ಉದುರುವುದಿಲ್ಲ, ಪ್ರಧಾನಿಗಳ ನುಡಿ , ನಿಜ ಆಕಾಶದಿಂದಲ್ಲ. 
ಹೃದಯವಂತಿಕೆಯಿಂದ ಆದು ಬೇಕು ರಾಷ್ಟ್ರದ ಯಾವುದೇ ಪ್ರದೇಶ ಕಷ್ಟ ಸಂಕಷ್ಟಗಳಿ 
ಗೊಳಗಾದರೂ , ಅದರ ನಿವಾರಣೆ ಮಾಡಬೇಕು, ರಾಜ್ಯ ಕೇಂದ್ರ ಎಂಬ ಭಾವನೆ 
ಏಕೆ ? ಒಂದು ಬರಗಾಲ ಪೀಡಿ ರಾಜ್ಯವನ್ನು ಮತ್ತೊಂದು ಬರಗಾಲ ಪೀಡಿತ ರಾಜ್ಯ 
ದೊಂದಿಗೆ ಹೋಲಿಸಿದರೆ ಕಷ್ಟ ಪರಿಹಾರವಾಗುವುದಿಲ್ಲ. ಬರಗಾಲ ಪರಿಹಾರಕ್ಕೆ 
ಹೃದಯವಿದ್ದವರೆಲ್ಲರಿಂದ ಉದಾರ ಕೊಡುಗೆ. ಸರ್ಕಾರಿ, ಸ್ಥಳೀಯ ಸಂಸ್ಥೆ ನೌಕರ 
ರಿಂದ ಒಂದು ದಿನದ ವೇತನ ದಾನ, ಖೈದಿಗಳಿಂದ ಒಂದು ಹೊತ್ತಿನಊಟದ ವೆಚ್ಚದ 
ದಾನ, ಸತತವಾಗಿ ನಾಡು ಬರಗಾಲಕ್ಕೆ ಬಲಿ, ಶಾಶ್ವತ ಯೋಜನೆಗಳಿಲ್ಲ. ( ಬಾಯಾರಿ 
ದಾಗ ಬಾವಿತೋಡುವ ಮಾರ್ಗ ಸಲ್ಲ. ನೀರಾವರಿ ಯೋಜನೆ ಅಭಿವೃದ್ಧಿ ಯಾಗ 
ಬೇಕು. ಹಳ್ಳಿಗರ ಗೋಳು ಮುಗಿಯುವುದು ಎಂದು ? ವರ್ತಕ, ವಕೀಲ, ವೈದ್ಯ , 
ಕೈಗಾರಿಕೋದ್ಯಮಿ , ಕಾರ್ಮಿಕ, ಶಿಕ್ಷಕ , ವಿದ್ಯಾರ್ಥಿ, ನಗರವಾಸಿ ವಿವಿಧ ವೃತ್ತಿ 
ಬಂಧುಗಳು ತಮ್ಮ ಒಂದು ದಿನದ ಒಂದು ಊಟದ ಬೆಲೆಯನ್ನೀಗ ಬರ ಪರಿಹಾರಕ್ಕೆ 
ನೀಡಲು ಮುಂದಾಗಬೇಕು. ಮೋಜಿನ, ಐಷಾರಾಮದ, ಆಮೋದ- ಪ್ರಮೋದಗಳ 
ಖರ್ಚು ಬರ ಪರಿಹಾರಕ್ಕೆ ಹರಿದು ಬರಲಿ . ಮಂತ್ರಿಗಳು, ಅಧಿಕಾರಿಗಳು, ವಿವಿಧ 
ಮಂಡಳಿಗಳ ಅಧ್ಯಕ್ಷರು , ತಮ್ಮ ಪ್ರವಾಸ ಕಾಲದಲ್ಲಿ ಹಾರ, ತುರಾಯಿ , ಮೇಜುವಾನಿ 
ಗಳನ್ನು ನಿಲ್ಲಿಸಿ ಆ ಖರ್ಚನ್ನು ಬರ ಪರಿಹಾರಕ್ಕೆ ನೀಡಲಿ . ಹೆಚ್ಚೇಕೆ ಎಲ್ಲರೂ ಬರದ 
ದವಡೆಗೆ ಸಿಕ್ಕದಿರುವವರು ಅವರು ಯಾರೇ ಆಗಿರಲಿ ಮುಕ್ತ ಹಸ್ತದಿಂದ ದಾನಮಾಡಲಿ. 
ಬಡವರ ಬಡಬಾನಲ ಹೊತ್ತಿ ಉರಿಯುವುದು ಬೇಡ, ಒಲೆ ಹತ್ತಿ ಉರಿದರೆ ನಿಲ 
ಬಹುದು , ಧರೆ ಹತ್ತಿ ಉರಿದರೆ ನಿಲಬಾರದು. 
ಜನವರಿ , 1986 


సంబందరిలయ 


ವಾಚನಾಲಯ , ಪ್ರಯೋಗಾಲಯ , ಕ್ರೀಡಾಂಗಣಗಳಲ್ಲಿ 
ಕಾಣಿಸಬೇಕಾದ ನಮ್ಮ ಯುವಕರು 
ಸುರಾಲಯ , ಕ್ಯಾಬರೆ ನಿಲಯ , ಜೂಜು ಮನೆಗಳಲ್ಲಿ 
ಕುಣಿದು ಕುಪ್ಪಳಿಸುತ್ತಿಹರಯ್ಯ ! 
ಹಳ್ಳಿಗಳ ಚಾವಡಿಗಳಲ್ಲಿ, ನಗರದ ಕೊಳೆಗೇರಿಗಳಲ್ಲಿ 
ಕಾಣಿಸಬೇಕಾದ ನಮ್ಮ ಶಾಸಕರು, ಸಚಿವರು 
ಪಂಚತಾರಾ ಹೋಟೆಲುಗಳಲ್ಲಿ , ವಿಲಾಸ ಭವನಗಳಲ್ಲಿ 
ಚಕ್ಕಂದವಾಡುತ್ತ ಉಕ್ಕಂದದಲ್ಲಿಹರಯ ! 
ಸ್ವತಂತ್ರ ಧೀರ ಸಿದ್ದೇಶ್ವರಾ, 
ಈ ಕೈಯ ಚೆನ್ನಯ್ಯ ಹರಳಯಕ ವಷಜರ ಕುಟೀರಗಳಲ್ಲಿ 
ಕಾಣಬೇಕಾದ ನಮ್ಮ ಗುರತಿ ವಿರಕ್ತಕಂ 
ಅಡ್ಡ ಪಲ್ಲಕ್ಕಿಗಳಲ್ಲಿ ಮೆರೆಯುತ್ತ 
ತಮಸ್ಸಿನತ್ತ ಸರಿಯುತ್ತಿ ಹರಯ್ಯ ? 


- ಡಾ ಸಿದ್ಧಯ ಪುರಾಣಿಕರು. 


58 ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷ 
ಸಿದ್ದಯ್ಯ ಪುರಾಣಿಕ ವಚನ ಇದು. ಯುವ ಜನಾಂಗ ರಾಷ್ಟ್ರದ ಸಂಪತ್ತು , ಇಂದು 
ಅಡ್ಡದಾರಿಯಲ್ಲಿ. ಶಾಸಕರು, ಸಚಿವರು ನಮ್ಮ ಪ್ರಜಾಪ್ರಭುತ್ವದ ಪ್ರತಿನಿದಿಗಳು 
ಇಂದು ಅಡ್ಡ ದಾರಿಯಲ್ಲಿ, ಗುರು ವಿರಕ್ತರು ನಮ್ಮ ಧರ್ಮದ ಪೀಠಾಧಿಕಾರಿಗಳು 
ಇಂದು ಅಡ್ಡ ದಾರಿಯಲ್ಲಿ, ಪುರಾಣಿಕರ ನೋವಿಗೆ ಕಾರಣ ಇವರೆಲ್ಲ ತುಳಿದಿರುವ ದಾರಿ 
ತಪ್ಪಿದ ದಾರಿ, ಅವರ ವಚನೋದ್ಯಾನ, ವಚನ ನಂದನಗಳ ತುಂಬ ಬದುಕಿನ 
ಅನಂತ ಮುಖಗಳಿಗೆ ಹಿಡಿದ ವಚನಗನ್ನಡಿಗಳು. ಒಂದೊಂದೂ ಜೀವಂತ, ಅರ್ಥ 
ಪೂರ್ಣ, ಭಾವದೀಪ್ತಿ .. 


“ ಕಾವ್ಯಾನಂದ ಪುರಾಣಿಕರ ಕಾವ್ಯನಾಮ ಅವರಿಗೀಗ 67ವರ್ಷ, ವಿವಿಧ 
ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ಶ್ರೀಮಂತ ಅನುಭವ . 


ಲೌಕಿಕದಲ್ಲಿ ತುಂಬು ಜೀವನವನ್ನು ಬಾಳಿದವರು. ಅತ್ಯುನ್ನತ ಅಧಿಕಾರದ 
ಲ್ಲಿದ್ದು ಅದರ ಎಲ್ಲ ಭೋಗ ಭಾಗ್ಯಗಳನ್ನು ಕಂಡವರು. ಆದರೆ ಅದರ ಬಹುನಃಖ 
ಫೆಬ್ರವರಿ , 1986 


ಆಕರ್ಷಣೆ ಆಮಿಷಗಳ ಕಬಂಧ ಹಿಡಿತಕ್ಕೆ ಒಳಗಾಗದೆ ಬಿಡಿಸಿಕೊಂಡು ಎಡೆಬಿಡದೆ 
ಎಚ್ಚರಿಕೆಯಿಂದ ಮೇಲೇರುವ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದವರು ”- ಎಂದಿ 
ದ್ದಾರೆ. ಡಾ || ಎಚ್ . ತಿಪ್ಪೇರುದ್ರಸ್ವಾಮಿಯವರು ಪುರಾಣಿಕರನ್ನು ಕುರಿತು “ ಪಚ 
ನನಂದನ'ಕ್ಕೆ ಮುನ್ನುಡಿ ಬರೆಯುತ್ತ , 


ಹೈದರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿ ಪುರಾಣಿಕರು ಕನ್ನಡಕ್ಕಾಗಿ ದುಡಿ 
ಡವರು, ಕನ್ನಡದ ಕುಡಿಯನ್ನು ಬೆಳೆಸಿದವರು. ಬದುಕಿನ ಮೌಲ್ಯಗಳನ್ನು ತುಂಬು 
ಹೃದಯದಿಂದ ಗೌರವಿಸುತ್ತ ಬಂದವರು, 


ನನ್ನ ಧರ್ಮ ಭಾರತ ಧರ್ಮ 
ನನ್ನ ಕುಲ ಕನ್ನಡ ಕುಲ 
ನನ್ನ ಗೋತ್ರ ಬಸವ ಗೋತ್ರ 
ನನ್ನ ಸೂತ್ರ ಸಮನ್ವಯ ಸೂತ್ರ 
ನನ್ನ ಯೋಗಕಾಯಕಯೋಗ 
ನನ್ನ ಯಾಗ ಸೇವಾಯಾಗ 
ನನ್ನ ಪಕ್ಷ ಭಕ್ತಿ ಪಕ್ಷ 
ನನ್ನ ಬಾವುಟ ಪ್ರೇಮ ಬಾವುಟ 
ನನ್ನ ವೇದಿಕೆ ವಿವೇಕ ವೇದಿಕೆ 
ನನ್ನ ಜಯಕಾರ ಮಾನವತೆಯ ಜಯಂಕಾಲ - 

ನನ್ನ ಈಶ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ ! 
ಎಸುವ ಸಿದ್ದಯ್ಯ ಪುರಾಣಿಕರು ಸಮಗ್ರ ಜೀವನದ ಒಳನೋಟ ಉಳ್ಳವರು. 
ಸಿದ್ದಗಂಗಾ ಮಠಕ್ಕೂ ಶ್ರೀಯುತರಿಗೂ ಅನ್ನೊನ ಬಾಂಧವ್ಯ , ಪೂಜ್ಯ ಶ್ರೀ ಶ್ರೀ 
ಗಳವರಲ್ಲಿ ತುಂಬು ಭಕ್ತಿ , ಶರಣ ಸಾಹಿತ್ಯದಲ್ಲಿ ದೊಡ್ಡ ಹೆಸರು, ವಿ. ಕೃ . ಗೋಕಾಕ್ 
ಬೇಂದ್ರೆ , ಕುವೆಂಪು ಅವರುಗಳಿಂದ ಪ್ರಭಾವಿತರಾದವರು. ಆಡಳಿತ - ಜೀವನ- ಕಾವ್ಯ 
ವನ್ನು ಏರುಪೇರಾಗದಂತ ಕೂಗಿಸಿಕೊಂಡು ಬಂದವರು. ಈ ಶತಮಾನದ ಶ್ರೇಷ್ಠ 
ವಚನಕಾರರು. ಸಾಹಿತಿಗಳೂ , ರಾಜಕಾರಣಿಗಳಾಗಿರುವ ಈ ಕಾಲದಲ್ಲಿ ರಾಜ 
ಕೀಯ ಸೋಂಕು ಇಲ್ಲದ ಸಿದ್ದಯ್ಯ ಪುರಾಣಿಕರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರು 
ವುದಕ್ಕೆ ಸಂತೋಷ ” ಎನ್ನುವ ಪ್ರಾಧ್ಯಾಪಕ ಜಿ. ಎಸ್. ಸಿದ್ದಲಿಂಗಯ್ಯನವರ 
ಮಾತು ಅರ್ಥಪೂರ್ಣವಾದುದು, 


- ತಮಗೆ ಕನ್ನಡ - ಬಸವ ಎರಡೂ ಮಂತ್ರವಾಗಿದೆ' ಎನ್ನುವ ಡಾ|| ಸಿದ್ದಯ್ಯ 
ಪುರಾಣಿಕರಿಗೆ ತುಂಬು ಹೃದಯದ ಅಭಿನಂದನೆಗಳು . 

ಸಿದ್ದಗಂಗಾ 


సంబందరిలయ 


ಮೌಲ್ಯ ನಿಷ್ಠ ಸದ್ವಕ್ತಿ: 


ಶ್ರೀ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯ ಮಂತ್ರಿ ಜನತಾ ಪಕ್ಷದ 
ಆಧಾರಸ್ತಂಭ ಜನಮನವನ ಗೆದ್ದ ಧೀಮಂತ ರಾಜಕೀಯಪಟು ಅಸದೃಶ ಮುತ್ಸದ್ದಿ . 
ರಾಜಕಾರಣದಲ್ಲಿ ಶ್ರೀಮಂತ ಅನುಭವ. ಎಂಥ ವಿಷಮ ಪರಿಸ್ಥಿತಿಯಲ್ಲಿ ಸಂಯಮ 
ಕಳೆದು ಕೊಳ್ಳುವ ವಿವೇಕ ಶೀಲ, ರಾಜ್ಯ ರಥವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಲು 
ಸಮರ್ಥ ಪ್ರಯತ್ನ, ರಾಷ್ಟ್ರ ಮಟ್ಟದ ವ್ಯಕ್ತಿತ್ವ , ಅಂತರಾಷ್ಟ್ರೀಯ ಖ್ಯಾತಿ, ಮಾನವೀ 
ಯು ಮೌಲ್ಯಗಳ ಆರಾಧಕ , ನೆಟ್ಟ ಮೈಲಿಗಲ್ಲುಗಳನ್ನು ರಾಜ್ಯದ ಜನತೆ ಎಲ್ಲರು. 
ಲೋಕಸಭಾ ಚ ನಾವಣೆ ಯ ಫಲಿತಾಂಶ ಪ್ರಕಟವಾದಾಗ ರಾಜಿನಾಮೆ ನೀಡಿ ಸಕ್ಷಂಪ್ರ 
ದಾಯ ಹಾಕಿದರು. ವಿಧಾನ ಸಭಾ ಚ ನಾವಣೆಯಲ್ಲಿ ಪ್ರಚಂಡ ಜಯ ತಂದು ಕೊ 
ತ್ವರು ಪಕ್ಷಕ್ಕೆ , ಎಂಥ ಸಮಯದಲ್ಲಿಯೂ ಧೈರ್ಯ ಕಳೆದು ಕೊಳ್ಳದ ನಗು ಮುಖ . 
ಗೀತೆಯ ಸ್ಥಿತ ಪ್ರಜ್ಞ ಲಕಣ ಮೊನ್ನೆ ( ಚಾಟ್ಟಂಗ್ ' ಹಗರಣದ ಸಂಬಂಧವಾಗಿ 
ರಾಜಿನಾಮೆ ಕೊಟ್ಟ ಸತ್ಯ ನಿಷ್ಠ ನಾಲಕ್ಕೆ ಗೌರವ ತೋರಿದ ಸತ್ಸಂಪ್ರದಾಯ . 
ರಾಜಕಾರಣಿಗಳಲ್ಲಿ ಹಗಲು ಪಂಜು ಹಿಡಿದು ಹುಡುಕಿದರೂ ಸಿಗದಂಥ ಅಪರೂಪ 
ಗುಣ ಕರ್ನಾಟಕದ ಭಾಗ್ಯ ಪುಣ್ಯ ಕೋಟಿಯಂತ ಗೋವಿಗೆ ಜನ್ಮವಿತ್ತದ್ದಲ್ಲವ ಈ 
ರಾಜ್ಯ ? ಮಾನ್ಯ ರಾಮಕೃಷ್ಣ ಹೆಗ್ಗಡೆಯವರ ನಡವಳಿಕೆ ಆದರ್ಶಣೀಯ. ಅನುಕರ 
ಣೀಯ. ರಾಜಿನಾಮೆ ಬೇಡ, ಹಿಂದಕ್ಕೆ ಪಡೆಯಿರಿ ಎಂದವರೇ ಹೆಚ್ಚು ವಿರೋಧ 
ಪಕ್ಷದವರನ್ನು ಹೊರತು ಪಡಿಸಿ, ರಾಷ್ಟ್ರ ಮಟ್ಟದ ವರಿಷ್ಠರಾದಿಯಾಗಿ ಆಗ್ರಹ. 
ರಾಜಿನಾಮೆ ಬೇಡ ಎಂದು ಪ್ರಜಾಪ್ರೀತಿಯ ಪ್ರಚಂಡ ಪ್ರವಾಹದೆದುರು ಹೆಗ್ಗ ಜಿ 
ಯವರು ಭಾವಮುಗ್ಗ . ಆದರೂ ರಾಜಿನಾಮೆಗೆ ಸಕ್ಷಂಪ್ರದಾಯಕ್ಕೆ ನಿಷ್ಠರು 
ಇದೊಂದು ಅಪರೂಪದ ಉದಾಹರಣೆ ಕರ್ನಾಟಕ ರಾಜ, ಕಂಡ ಅಪೂರ್ವ ಮುಖ್ಯ 
ಮಂತ್ರಿ ಸವ - ವಿಷಮಗಳನ್ನೆಲ್ಲ ಸವೆಯಿಸಿಕೊಂಡು ಮುನ್ನಡೆದಿದ್ದ ಮಹಾ 
ಸಾಹಸಿ . ಹೆಗ್ಗಡೆಯವರು ಬೆಟ್ಟ ಹತ್ತಿ ನಿಲ್ಲುವ ಆದರ್ಶವಲ್ಲ ; ಬೆಟ್ಟ ಹೊತ್ತು ನಿಲ್ಲುವ 
ಆದರ್ಶ. ಇದೀಗ ಅವರ ರಾಜಿನಾಮೆ ಅಂಗೀಕೃತ ಮತ್ತೆ ನಾಯಕರ ಆಯ್ಕೆ , ಇದೆಲ್ಲ 
ಸಾವಲು, ಆದರೆ ಮಾನ್ಯ ರಾಮಕೃಷ್ಣ ಹೆಡೆಯವರ ನಾಯಕ್ , ನಿಜಕ್ಕೂ 
ಅರ್ಥಪೂರ್ಣ. ಅವರು ಬೆಳೆದು ಬಂದ ಗರಡಿ ಹಿರಿಯ ೮ಾಜಕಾರಣಿಗಳ ರಾಷ್ಟ್ರ 
ಭಕ್ತರ, ದೂರನೋಟವುಳ್ಳ ಹಿರಿಯರ ಕರ್ಮ ಭೂಮಿ . ಖಾಸಿಕ ಬಂಧಗಳು , 
ಮಾರ್ಚಿ, 1986 


ರಾಜ್ಯದ ಜನತಾ ಜಗದೀಶರು ಅಖಂಡ ಪ್ರೀತಿಯನ್ನೇ ಹೆಗ್ಗಡೆಯವರ ಬಗ್ಗೆ ವ್ಯಕ್ತ 
ಮಾಡಿದ್ದಾರೆ ಕನ್ನಡಿಗರ ಸುಸಂಸ್ಕೃತಿಗೆ ಇದು ಇನ್ನೊಂದು ನಿದರ್ಶನ. “ ನಮಗೆ 
ನೀವು ಬೇಕು” ಎನ್ನುವಂತೆ ಬಾಳಬೇಕು ಎಂಬುದಕ್ಕೆ ಮಾನ್ಯ ರಾಮಕೃಷ್ಣ ಹೆಗ್ಗಡೆ 
ಯವರು ಸ್ಪಷ್ಟ ಉದಾಹರಣೆ. ಯುವಜನಾಂಗ ಇತ್ತ ಕಡೆ ಗಮನಿಸಲಿ . 


1 ಶ್ರೀ ಗುರು ಬಸವಲಿಂಗಾಯ ನಮಃ | 
ಅವಾಚ್ಯಾತ್ಮ ಸ್ವರೂಪಾಯತಿ ಶಿವಭಾವಪ್ರ ದಾಯಿನೆ | 

ನಮಸ್ಸದ್ದು ರುನಾಥಾಯ ಪಟ್ಟಲ ಬ್ರಹ್ಮನರ್ತಯೇ | 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ರಥೋತ್ಸವಾಹ್ವಾನ ಪತ್ರಿಕಾ 
ಶ್ರೀ ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 


Maja naa 


ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನಶಕ ೧೯೦೭ಕ್ಕೆ ಸರಿಯಾದ 

ಶ್ರೀ ಊಧನ ನಾಮ ಸಂವತ್ಸರದ 
ಮಾಘ ಬಹುಳ ೧೩ ಶನಿವಾರ 8 - 3 - 86 ಮಹಾ ಶಿವರಾತ್ರಿ ಪೂಜಾದಿಗಳು 

೧೪ ಭಾಸವಾಡ 9- 3 - 86 ರಥೋತ್ಸವಮತ್ತು ವೃಷಭ ವಾಹನ 

೩೦ ಸೋಮವಾರ 10 - 3 - 86 ಹುಲಿವಾಹನ ಮತ್ತು ಸಿಂಹವಾಹನ 
ಪಾಲ್ಗುಣ ಶುದ್ದ ೧ ಮಂಗಳವಾಷ 11 - 3 - 86 ಮುತ್ತಿನ ಹಾಕಿಉತ್ಸವ 

ನವರಂಗ ಪಾಲಕಿ ಉತ್ಸವ 
. . ೨ ಬುಧಪಾಠ 12- 3 -86 ಬೆಳ್ಳಿ ಪಾಲಕಿ ಉತ್ಸವ 

- ಆಕೈವಾಹನ 
೩ ಸಂರುವಾರ • 13 - 3 - 86 ಬಿಲ್ವ ವೃಕ್ಷವಾಹನ 

ತೆಪ್ಪೋತ್ಸವ 
* ಶುಕ್ರವಾಥ 14 - 3 - 86 ನಂದಿವಾಹನ 

ಪಂಚಬ್ರಹೋತ್ಸವ 
ಈ ವರ್ಷ ಮೊದಲೇ ತಿಳಿಸಿರುವಂತೆ ದನಗಳ ಮೇವುಗಳ ಕೊರತೆ, ನೀರಿನ ಅಭಾವ 
ಗಳಿಂದಲೂ ಮತ್ತು ಕಸಾಯ ಖಾನೆಗೆ ಅಧಿಕ ಸಂಖ್ಯೆಯಲ್ಲಿ ದನಗಳನ್ನು ಮಾರಾಟ 
ಮಾಡುವ ಪ್ರವೃತ್ತಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದಕ್ಕಾಗಿಯೂ 

ಎತ್ತಿನ ಪರಿಷೆಯನ್ನು ನಿಲ್ಲಿಸಿರುತ್ತೆ . ತದಂಗವಾಗಿ ವಸ್ತು ಪ್ರದರ್ಶನವು - 
ನಡೆಯುವುದಿಲ್ಲ, ಸರ್ವರೂ ಸಕಾಲದಲ್ಲಿ ಬಂದು ಉತ್ಸವಗಳಲ್ಲಿ ಭಾಗವಹಿಸಿ. 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಅಪೇಕ್ಷಿಸುತ್ತೇವೆ, 
ಶ್ರೀ ಸಿದ್ದಗಂಗಾ ಕ್ಷೇತ್ರ ” 
ತುಮಕೂರು ಜಿಲ್ಲಾ , 

ಶ್ರೀ ಶ್ರೀ ಸ್ವಾಮಿಗಳು 


సంబందరిలయ 


- ಕೋಧನ ಕಳೆಯಿತು. ಕಯ ಕಾಲಿಟ್ಟಿತು. ಆದರೂ ಅಕ್ಷಯ:ಎನಿಸಿಕೊಂಡಿತು. 
- ಜೀವನ ಮೌಲ್ಯಗಳೆಲ್ಲ ಕ್ಷಯವಾಗುತ್ತಿವೆ . ಅಪವಮೌಲ್ಯಗಳೆ ಆಕ್ಷಯವಾಗುತ್ತಿವೆ 
- “ ಎತ್ತ ನೋಡಿದಡತ ” ಅಪಮೌಲ್ಯಗಳ ಮೆರವಣಿಗೆ ನಡೆದಿದೆ. ಈ ಮಧ್ಯೆ 

* ಬೆಲೆಸೇವೆ' ಸುದ್ದಿ ಯ ಜನಜನಿತ ಸೊಲ್ಲು ಎಲ್ಲೆಲ್ಲ , ಶರಣರು ಇಂಥವುಗಳಿಗೆಲ್ಲ 
- ಸಿಡಿದೆದ್ದರು. ಅಕ್ಕ ಮಹಾದೇವಿಯಂಥವಳೂ ಬೆತ್ತಲಾದರೂ ಕೂದಲು ಮುಚ್ಚಿ 
- ( ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಯಿತೆಂದು ಮುಕ್ಕಿದೆನು ”. ಎಂದು 
ಲೋಕ ಜೀವನವನ್ನು ಗೌರವಿಸಿ ನಡೆದುಕೊಂಡಳು , ಆಕ್ರನ ಜಯಂತಿ 24 . 4 . 86 
ರಂದು ಆ ಸಿಡಿದ ಚೇಶನ ನಡೆದ ಹಾದಿ ವಿಶಿಷ್ಟವಾದದ್ದು ; ವಿನೂತನವೆನಿಸಿದ್ದು 
ವೆ. ಹಾದೇವಿಯ ಕೃನ ಜೀವನ ಚರಿತ್ರೆ ಹೆಣ್ಣಿನ ಗೌರವ ಸಾಧನೆಯ , ಹೆಣ್ಣಿನ 
ಸ್ವಾತಂತ್ರ ಸಾಧನೆಯ , ಹೆಣ್ಣಿನ ಸರಮಾರ್ಥ ಸಾಧನೆಯ ಒಂದು ಮಹಾ ಪ್ರಕರಣ, ” 
ಆ ಧ ನಿಕ ಯುವ ಜನಾಂಗ ಮಹಾದೇವಿಯಕ್ಕನ ಜೀವನ ಚರಿತ್ರೆಯಿಂದ ಕಲಿಯ 
ಬೇಕಾದುದು ಅಪಾರವಾಗಿದೆ. ಅಕ್ಕನ ಸುಮಾರು 65 ವಚನಗಳು ದೊರೆತಿವೆ. 
* ಅವಳ ವಚನಗಳ ಬಹು, ಭಾಗ ನಿಜವಾಗಿಯೂ ರಸೌದ್ರ್ರವಾದದ್ದು . ಉಪ.. 
ಮಾನಗಳಿಂದ ಚಿತ್ರ ಕಲ್ಪನೆಗಳಿಂದ ಮ ನೊ ಹ ರವಾ ಗಿ ರ ತ ಕ ದು , ಅವಳದು 
ಕವಿ ಹೃದಯ , ವಿಯ ಕಣ್ಣು ಎಂಬುದನ್ನು ಸಾರತಕ್ಕದು M ಅಕ್ಕನ ವಚನಗಳ 
ಅಧ್ಯಯನದಿಂದ ಜೀವನಕ್ಕೊಂದು ಅರ್ಥವಂತಿಕೆಯನ್ನು ತಂದುಕೊಳ್ಳೋಣ . 


ಡಾ || ಬಿ. ಆರ್ ಅಂಬೇಡ್ಕರ್ ಜಯಂತಿ 14 - 4 - 86 ನವಭಾರಶ ನಿರ್ಮಾಣ 
ಕಾರದಲ್ಲಿ ಸಕ್ರಿಯ ಪಾತ್ರ ವಹಿಸದ ದಿಟ್ಟ ಹೋರಾಟಗಾರ, ಬಸವಣ್ಣನವರಾದ 
ಮೇಲೆ ಬಂದ ದಲಿತರ ದನಿ, ದೀನರ ದೀಪಕ , ಸ್ವಾಭಿಮಾನದ ಪುರುಷಸಿಂಹ. 
ರಾಜ್ಯಾಂಗ ನಿರ್ಮಾಣದಲ್ಲಿ ಸಿಂಹ ಪಾಲು ಪಡೆದ ಧೀಮಂತ. ಮಹಾತ್ಮಗಾಂಧೀಜಿ 
ಯವರ ಹೃದಯಕ್ಕೆ ಹತ್ತಿರವಾಗಿದ್ದೂ , ವಿಚಾರ ಸ್ವಾತಂತ್ರಕ್ಕೆ ತಿದ ಕೈ ಬದುಕಿ 
ನುದ್ದಕ್ಕೂ ಅಷ್ಟ ಸಂಕಷ್ಟಗಳ ಸಾಲು ಪರ್ವತಗಳನ್ನೆದುರಿಸಿದ ಈಚೆ ದೆಯ ಮುತ್ಸದ್ಧಿ , 
ಕಂಬಳಿ ಸಿದ್ದಪ್ಪನವರಂಥ ಗುಹೈಕ ಪಕ್ಷಪಾತಿ ಶಿಕ್ಷಣ ಮಂತ್ರಿಗಳಿಂದ ಪುರಸ್ಕೃತ 
ರಾದ ಪ್ರತಿಭಾವಂತ. ದಲಿತ ಜನಾಂಗದ ರೂವಾರಿ. ಅವರ ಸಾಧನೆ , ಜೀವನ 
ಶ್ರದ್ದೆ ಅಧ್ಯಯನ ಶೀಲತೆ ನಮಗಿಂದು ಅಗತ್ಯ . 
* ಬೇಸಗೆಯ ಬಿರು ಬಿಸಿಲು , ಕುಡಿಯುವ ನೀರಿಗೆ ಅಭಾವ, ಮರಗಿಡಗಳಿಗೆಲ್ಲ 
ಏಪ್ರಿಲ್ , 1986 

7 * 


ಹೊಸ ಜೀವನ, ಬಂಗಾರದ ಚಿಗುರು ಎಲ್ಲೆಲ್ಲ ಹಳೆಯ ಎಲೆಗಳೆಲ್ಲ ಕಣ್ಮರೆ. 
ಹೊಸದರ ಆಗಮನ. “ ಹೊಂಗೆಹೂವ ತೊಂಗುಲಲ್ಲಿ ಶೃಂಗದ ಸಂಗೀತ ಕೇಳಿ, ” 
ಎಲ್ಲಿ ನೋಡಿದರೂ ನಿಸರ್ಗ ಬಿಸಿಲುಂಡು ನಗುನಗುತ್ತಿರುವ ದೃಶ್ಯ . * ಟೊಂಗೆ 
ಜೋಂಗೆಗೆಲ್ಲ ಚೆಲುವೆ ಜೋತು ಬಿದ್ದಿರುವ ” ಚಿತ್ರ , 

ಮನುಷ್ಯ ಇದೆಲ್ಲವನ್ನು ನೋಡಿ ಕಲಿಯುವುದಿಲ್ಲವೆ ? 
ಎಲ್ಲರಿಗೂ ಹೊಸವರ್ಷದ ಶುಭಾಶಯಗಳು « ಆಕ್ಷಯ " ವಾಗಲಿ 


ಮಾಣಿಕ್ಯ ದೀಪ್ತಿ 


ಎಚ್ . ಎಸ್ . ಸಿದ್ದಗಂಗೂ ಸ, ಎಂ ಎ, 
ಸಾಮಾಜಿಕ ಕಾರ್ಯಕರ್ತ, ಚರ್ಮ ಮತ್ತು ಗುಪ್ತ ರೋಗವಿಭಾ 

ಮೆಗ್ಗಾನ್ ಆಸ್ಪತ್ರೆ , ಶಿವಮೊಗ್ಗ-577201 


ಸ್ನೇಹ 

ಸ್ನೇಹದ ಬಗ್ಗೆ ವ್ಯಾಖ್ಯಾನ ಮಾಡುವುದು , ನೀರು ತುಂಬಿದ ಗದ್ದೆಗಳ ಮಧ್ಯೆ 

ಸ್ವದ ಬದುವಿನ ಮೇಲೆ ನಡೆಯುವಷ್ಟೇ ಕಷ್ಟ ಯಾರನ್ನು ಸ್ನೇಹಿತ ಎಂದು 
ಒಪ್ಪಿಕೊಳ್ಳಬೇಕು, ಅಪ್ಪಿಕೊಳ್ಳಬೇಕು ಎಂದು ತೀರ್ಮಾನಿಸುವುದು ತುಂಬ ಕ್ಲಿಷ್ಟ 
ವಾದ ವಿಚಾರ ಏಕೆಂದರೆ ನಾವು ಯಾರನ್ನು ಆತ್ಮೀಯ ಗೆಳೆಯ , ಪ್ರಾಣಸ್ನೇಹಿತ , 
ಜೀವಕ್ಕೆ ಜೀವ ಕೊಡುವವನು ಎಂದು ನಂಬುತ್ತೇವೆಯೋ ಆ ಸ್ನೇಹಿತನೆ ಸಮಯ 
ನೋಡಿ ಬೆನ್ನಿಗೆ ಚೂರಿ ಹಾಕ ಬಹುದು. ಒಡಲಲ್ಲಿ ಜ್ವಾಲಾಮುಖಿಯನ್ನು ತುಂಬಿ 
ಹೊರಗೆ ನಗುನಗುತ್ತಾ ಬೆಣ್ಣೆಯಲ್ಲಿಕೂದಲು ತೆಗೆಯುವಂತೆ, ಮಾತಿನಲ್ಲಿ ಮರುಳು 
ಮಾಡಿ ವಂಚಿಸಬಹುದು. ಜೇಬು ತುಂಬಿರುವತನಕ ಹಿಂದೆ ಮುಂದೆ ಓಡಾಡಿ ಇಂದ್ರ 
ಚಂದ್ರನೆಂದು ಹಾಡಿ ಹೊಗಳಿ, ಅಟ್ಟಕ್ಕೇರಿಸಿ ತಿಂದು ಉಂಡು, ಕುಡಿದು ಜೇಬು 
ಖಾಲಿಯಾಗಿ ಆರ್ಥಿಕ ಮುಗ್ಗಟ್ಟಿಗೆ ಸಿಕ್ಕಿ ತೊಳಲಾಡುವಾಗ ಕಂಡು ಕಾಣದವರಂತೆ 
ದೂರವಾಗಬಹುದು. ಪರ್ತನೆಯಲ್ಲಿ ಬದಲಾವಣೆಯಾಗಬಹುದು. ಕಬ್ಬಿನಲ್ಲಿ ರಸ 
ಇರುವವರಿಗೂ ಚೆನ್ನಾಗಿ ಹೀರಿ, ಸಿಪ್ಪೆಯನ್ನು ತಿಪ್ಪೆಗೆ ಎಸೆಯುವಂತೆ, ದೂರ 
ಮೂಡುವ ಸ್ನೇಹಿತರೇ ಈ ಸಮಾಜದಲ್ಲಿ ಪಾರ್ಥೇನಿಯಂ ಕಳೆಯಂತೆ ತುಂಬಿದ್ದಾರೆ. 
ಆಕಸ್ಮಿಕವಾಗಿ ಪರಿಚಿತರಾದ ಎಷ್ಟೋ ಜನ ತಮಗೆ ಕಷ್ಟ ಬಂದಾಗ , ಕಷ್ಟದಲ್ಲಿ ಭಾಗಿ 


ಏಪ್ರಿಲ್ , 1986 


సంబందరిలయ 


ಎತ್ತ ಸಾಗಿದ್ದೇವೆ 


- ಕರಾಸರು ಹುಟ್ಟಿ ಪುರಾಶರು ಆಡಗಿದರು, ” ಚೆನ್ನಬಸವಣ್ಣ ನವರ ವಾಣಿ, ಜೀವ 
ನದ ಯಾವ ರಂಗದತ್ತ ಕಣ್ಣಾಹಿಸಿದರೂ ಈ ಮಾತಿನ ಸತ್ಯ ಅಪ್ಪಳಿಸುತ್ತದೆ. ಧರ್ಮ, 
ಸಮಾಜ , ರಾಜಕೀಯ , ಶಿಕ್ಷಣ, ಕಲೆ , ವಿಜ್ಞಾನ ಯಾವುದನ್ನೆ ಉದಾಹರಣೆಯನ್ನಾಗಿ 
ಕೊಡಬಹುದಾಗಿದೆ. ಮನುಷ್ಯ ಮನುಷ್ಯನಾಗುವುದನ್ನೇ ಮರೆಯುತ್ತಿದ್ದಾನೆ. ಬುದ್ಧಿ 
ಭಾವಗಳೆರಡೂ ಸಮಸಮವಾಗಿ ಹದವರಿತು ಒಡಬೆರೆತಾಗ ಮಾನವೀಯತೆಯ ಸೌರಭ 
ಘಮ ಘಮಿಸಿತು! ಆದರೆ ಇಂದು ಬುದ್ದಿ ಯೊಂದೇ , ಮನುಷ್ಯನ ಸರ್ವ ಸಂಪತ್ತು ಎನಿಸು 
ಆದೆ. ಹೃದಯಕ್ಕೆ ಭಾವನೆಗಳಿಗೆ ಕೆಲ ಮಾತ್ರ ಬೆಲೆಯಿಲ್ಲ. ನಾವೇ ರೂಪಿಸಿಕೊಂಡ 
ತತ್ವಗಳಿಗೆ ನಾವು ಬದ್ಧರಾಗುತ್ತಿಲ್ಲ. ಉದಾಹರಣೆಗೆ ಬೆಳಗಾವಿಯ ಮೇಲೆ ಮಹದಾ 
ಸ್ತ್ರೀಯರು ನಡೆಸಿರುವ ಮೊಂಡುವಾದ, ಮಹಾಜನ್ ಆಯೋಗ ಬೇಕೆಂದು ಹಟಹಿ 
ಡಿದವರು ಮಹಾರಾಷ್ಟ್ರದವರೇ , ಆಯೋಗಕೊಟ್ಟ ವರದಿ ತಮ್ಮ ಮೂಗಿನ ನೇರ 
ಕಿಲ್ಲವೆಂದು ಚಂಡಿ ಹಿಡಿದವರೂ ಅವರೇ ಶ್ರೀ ಶರದ್ ಪವಾರ್ ಆಗಲಿ, ಶ್ರೀ 
ಎಸ್ ಎಂ ಜೋಷಿಯವರಾಗಲಿ , ಅನನುಭವಿಗಳೇನಲ್ಲ , ರಾಜಕೀಯದಲ್ಲಿ ನುರಿ 
- ಸವರು , ರಾಷ್ಟ್ರ ಮಟ್ಟದ ಮುಖಂಡರೆನಿಸಿಕೊಂಡವರು ರಾಷ್ಟ್ರ ಜೀವನದ ಹಿತಕ್ಕಾಗಿ 
ಶ್ರಮಿಸಬೇಕಾದದ್ದು ಅವರ ಧರ್ಮ ಆದರೆ ಅವರೇ ಸತ್ಯಾಗ್ರಹ, ಚಳುವಳಿಗಳ ಪಂಜು 

ಹಿಡಿದು ಹೊರಟಿರುವುದು ನಿಜಕ್ಕೂ ವ್ಯಸನಕರ ಪ್ರಧಾನಿ ರಾಜೀವಗಾಂಧಿಯವರು 
- ಕುಂಬುಗಾಂಭೀರದ ಮಾತನಾಡಿದ್ದಾರೆ ನಾವೇ ನೇಮಿಸುವ ಆಯೋಗಗಳ ಬಗ್ಗೆ 

ನಮಗೇ ಪ್ರಾವಿಣ್ಯತೆ ಇಲ್ಲದೇ ಹೋದರೆ ಹೇಗೆ? ಎಂದಿದ್ದಾರೆ. ಮಹಾಜನ್ ರವರು 
- ನ್ಯಾಯ ದೀಶರಾಗಿದ್ದವರು . ಸಾಕಷ್ಟು ಪೂರ್ವಪರಗಳನ್ನು ವಿಚಾರ ಮಾಡಿಯೇ ತಮ್ಮ 
ವರದಿಯನ್ನು ನೀಡಿದರು ಅದನ್ನೀಗ ಒಪ್ಪಿಕೊಳ್ಳುವುದದೊಂದೇ ಇರುವ ಏಕೈಕ 
ಮಾರ್ಗ, ಅದನ್ನು ಬಿಟ್ಟ ಭಾಷೆಯಂಥ ಭಾವುಕ ವಿಷಯವನ್ನು ಉದ್ದೇಕ, ಉದ್ವೇ 
ಗಗಳಿಗೆ ಸಾಧನವಾಗಿಸುತ್ತ ಜನಜೀವನವನ್ನು ಕಲಕುವ, ರಾಡಿಗೊಳಿಸುವ ರಾಜಕೀಯ 
ಸಲ್ಲದು ಇದನ್ನು ಸಂಬಧ ಪಟ್ಟ ವರು ಅರಿತಷ್ಟೂ ಒಳ್ಳೆಯದು. ಮಾನ್ಯ ರಾಮ 
ಕೃಷ್ಣ ಹೆಗಡೆಯವರು ಆಹ್ವಾನಕ್ಕೆ ಶ್ರೀ ಶರದ್ ಪವರ್ , ಶ್ರೀ ಜೋಷಿಯವರು 
'ಪಠತ್ತು ಹಾಕಿರುವುದಂತೂ ಮುತ್ಸದ್ದಿ ಗಳ ಹಿರಿತನವಲ್ಲ. ಪ್ರೀತಿ ವಿಶ್ವಾಸಿಗಳು 
ಕೇವಲ ವ್ಯಕ್ತಿ ಮಟ್ಟದಲ್ಲೇ ನಿಲ್ಲಬೇಕಿಲ್ಲ; ರಾಜ್ಯಮಟ್ಟಕು ಹಬ್ಬ ಬೇಕು. ಅಂತ 
ಪ್ರಯತ್ನ ಮುಖಂಡರು ಮಾಡಬೇಕು. ಅದು ಚಿರಂತನ; ಅದೇ ರಾಷ್ಟ್ರಸೇವೆ. 
ಮೇ , 1986 


సంబందరిలయ 


ಶಾಲಾ ಕಾಲೇಜುಗಳ ಆರಂಭ, ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳ ಪರದಾಟ. 
ಪೋಷಕರ ಪಾಲಿಗೆ ಸಂತೋಷ, ಸಂಕಟ, ಪೇಚು ಪೀಕಬೇಕಾದ 4 ಫೀಜು ” ಬೆನ್ನು 
ಮೂಳೆ ಮುರಿಯುವಷ್ಟು , ಪೂರ್ವ ಪ್ರಾಥಮಿಕ ಶಾಲೆಗೆ ಮಗುವನ್ನು ಸೇರಿಸಲು ಕಕ್ಕೆ 
ಬೇಕಾದ ಹಣ ಐದುಸಾವಿರದವರೆಗೆ. ಅಲ್ಲಿಗೂ ಪ್ರವೇಶ ಸಿಕ್ಕಿತೆಂಬ ಭರವಸೆ ಸಾಲದು. 
ಮೇಲಾಗಿ “ ಶಿಫಾರಸು ” ಗಳ ಬೆಂಬಲ . ಕೆಲವು ಶಾಲೆ ಕಾಲೇಜುಗಳಂತೂ ಪ್ರತಿಷ್ಠಿತ 
ದಿಗೆ, ಶ್ರೀಮಂತರಿಗೆ ಮಾತ್ರ ಮೀಸಲು. ತಮ್ಮದು ಪ್ರತಿಭಾವಂತರಿಗೆ ಮಾತ್ರ 
ಮೀಸಲು ಎಂಬ ಧೋರಣೆ, ಪೂರ್ವ ಪ್ರಾಥಮಿಕ ಶಾಲೆಗೆ ಮಗುವಿಗೆ ಪ್ರವೇಶಾವಕಾಶ 
ನೀಡುವಾಗ ತಂದೆ ತಾಯಿಗಳ ವಿದ್ಯಾರ್ಹತೆಯ ಪ್ರಶ್ನೆ , ಹಳ್ಳಿಗಾಡಿನ ಮಕ್ಕಳಿಗೆ ಪಠ್ಯ 
ಪುಸ್ತಕಗಳ ಸೌಲಭ್ಯದ ಅಭಾವ. ಸರ್ಕಾರದ ಉಚಿತ ಪಠ್ಯ ಪುಸ್ತಕ ವಿತರಣೆ 
ಯೋಜನೆ, ಮಂದಗತಿ ಇಷ್ಟಾಗಿಯೂ ನಾಡಿನ, ರಾಷ್ಟ್ರದ ಬದುಕಿಗೆ ಅನುಗುಣ 
ವಾದ ಶಿಕ್ಷಣ ಇನ್ನೂ ಅಲಭ್ಯ . ಬಡಮಕ್ಕಳ ಶಿಕ್ಷಣಕ್ಕಾಗಿಕೋಟಿಕೋಟಿರೂಪಾಯಿ 
ಗಳು ನೇರವಾಗಿ ಬಳಕೆಯಾಗುತ್ತಿರುವುದು ಅಲ್ಪ ಸೇವಾ ಸಂಸ್ಥೆಗಳು ನಿರಂತರ ಕಾರ 
ನಿರತವಾದುವೆಷ್ಟು ? ಅವುಗಳಲ್ಲಿ ಸಾಚ, ಖೋಟಾಗಳೆಷ್ಟು ? ಅನಕ್ಷರತೆಯ ವಿರುದ್ಧ 
ನಡೆಸಿರುವ ಈ ಸಮರ, ಪೂರ್ಣ ಪರಿಶುದ್ಧವಾಗಿದೆಯೆ ? ಸಾಕ್ಷರತೆ ಸುತ್ತು ಸರ್ಟಿ 
ಹುಕೇಟ್‌ಗಳಿಂದ ಯುವ ಜನಾಂಗದ ಜೀವನ ಆರಳುತ್ತಿದೆಯೆ ? ಅಪಮೌಲ್ಯಗಳ ಅಟ್ಟ 
ಹಾಸವೇ ನಡೆದಿಲ್ಲವೆ ? ಪದವಿ , ಪ್ರಶಸ್ತಿಗಳಿಗಿಂದು ಇರುವ ಬೆಲೆಯಾದರೂ ಎಷ್ಟು ? 
ಮೂಲಭೂತವಾದ ಮಾನವೀಯ ಮೌಲ್ಯಗಳ ಕಡೆ ಯುವ ಜನಾಂಗವನ್ನು ಇಂದಿನ 
ಶಿಕ್ಷಣ ಪದ್ಧತಿ ಕರೆದೊಯ್ಯುತ್ತಿದೆಯೆ ? ಕಲಿತವರಿಂದ ಆಗುತ್ತಿರುವ ಅನ್ಯಾಯ , 
ಅನೈತಿಕ ಕೃತ್ಯಗಳು, ಕಾಣದವುಗಳಲ್ಲವಲ್ಲವೆ ? ನಾವು ರೊಕ್ಕತೆತ್ತು ಮಕ್ಕಳನ್ನು ಏನು 
ಮಾಡುತ್ತಿದ್ದೇವೆ ? ಗಂಭೀರವಾಗಿ ಆಲೋಚಿಸಬೇಕು. ನಾಳೆ ಈ ರಾಷ್ಟದ ಬದುಕು 
ಅರಳುವಂತಾಗಬೇಕು. ಶಿಕ್ಷಣ - ಸುಸಂಸ್ಕೃತರನ್ನು ರೂಪಿಸುವ ಶಿಕ್ಷಣ ರಾಷ್ಟ್ರದ ತಾಯಿ 
ಬೇರು. 


ಜೂನ್, 1986 


ಸಂಪಾದಕೀಯ 


ಕೂಡೆಅಸಂಗವು 

ಕೃಷ್ಣಾ ಮಲಪ್ರಭಾ ನದಿಗಳ ಪವಿತ್ರ ಮಿಲನ ಇಂದು ನಿನ್ನೆಯದಲ್ಲ . ಕೂಡಲ 
ಸಂಗಮ ಕ್ಷೇತ್ರ ಪ್ರಾಚೀನ ಬಸವಣ್ಣನವರನ್ನು ಟಂಕಿಸಿದ ಕರ್ತಾರನ ಕಮ್ಮ . 
ಕರ್ನಾಟಕದ ಅತ್ಯಂತ ಮಹತ್ವದ ಗುರುಕುಲ , ಶಿಕ್ಷಣಧಾಮ , ಚಾರಿತ್ರಿಕ ಮಹತ್ವ 
ಅದಕ್ಕೆ , ಬಸವಣ್ಣನವರು ಅಲ್ಲಿಗೆ ಬರುವ ಮೊದಲು ಅಸ್ತಿತ್ವದಲ್ಲಿದ್ದ ಸಾಂಸ್ಕೃತಿಕ 
ಕೇಂದ್ರ . ಬಸವಣ್ಣನವರಿಂದ ಅದಕ್ಕೊಂದು ನಿತ್ಯ ಶಾಶ್ವತ ಕೀರ್ತಿ, ಜಗತ್ತಿಗೇ 
ಹೊಸ ತಿರುವನ್ನು ಕೊಟ್ಟ ಯಶಸ್ಸು ಅದರದ್ದು , ವರ್ಗರಹಿತ, ವರ್ಣರಹಿತ ಸಮಾಜ 
ರಚನೆಯ ಕನಸು ಕಂಡದ್ದು ಬಸವಣ್ಣ ಕೂಡಲಸಂಗಮದಲ್ಲಿಯೇ ಕಾಯಕದ ಪರಿ 
ಕಲ್ಪನೆ ಗರಿಮೂಡಿದ್ದು ಅವರಿಗೆ ಅಲ್ಲಿಯೇ . ಬಸವಣ್ಣನವರ ಮೂಲಕ ತನ್ನ ಅಂತ 
ರಾಳದ ನಿತ್ಯನೂತನ ಮಾನವೀಯ ಮೌಲ್ಯಗಳನ್ನು ಅಭಿವ್ಯಕ್ತಿಸಿಕೊಂಡದ್ದು, ಕೂಡಲ 
ಸಂಗಮ . ತೆರೆದ ಪುಸ್ತಕದಂತೆ, ಉತ್ತ ಹೊಲದಂತೆ ತಡೆಗೆ ಬಂದ ಎಲ್ಲರಿಗೆ, ಎಲ್ಲ 
ಸಾಧಕರಿಗೆ ತನ್ನನ್ನು ಒಪ್ಪಿಸಿಕೊಂಡ ಔದಾರ ಅದಕ್ಕುಂಟು. ಒಂದು ಮಹಾನ್ 
ಸಂಸ್ಕೃತಿಯ ವಿರಾಟ್ರೂಪವನ್ನು ಮೆರೆದ ಹೆಮ್ಮೆಯ ಕೋಡುಕೂಡಲಸಂಗಮಕ್ಕೆ . 
ಬಸವಣ್ಣನವರು ತಮ್ಮ ವಚನಗಳ ಅಂಕಿತವನ್ನಾಗಿ ಕೂಡಲಸಂಗಮದೇವನೆಂದೇ 
ಇಟ್ಟುಕೊಂಡರು. ಅಷ್ಟೊಂದು ಪ್ರಭಾವ ಅವರದ್ದು , ಅಂಥ ಕ್ಷೇತ್ರದ ಆದಿನಾಥ 
ಸಂಗಮನಾಥ, ಆದರಿಂದು ಅದರ ಮುಳುಗಡೆ ಜಗತ್ತಿಗೇ ನಿತ್ಯನೂತನ ಮಂತ್ರನೀಡಿದ 
ಬಸವಣ್ಣನವರನ್ನು ರೂಪಿಸಿದಂಥ, ಕಾಯಕ, ದಾಸೋಹಗಳಂಥ ತತ್ವ ಪ್ರತಿಪಾದನೆಗೆ 
ತನ್ನೆಲ್ಲ ಜೀವಸತ್ವವನ್ನು ಧಾರೆಯೆರೆದಂಥ ಕೂಡಲಸಂಗಮಕ್ಷೇತ್ರ ಇಂದು ಮುಳುಗು 
ತಿದೆ. ಇದಕ್ಕಿಂತ ಡುರಂತ ಇನ್ನಾವುದಿದೆ. ಚಾರಿತ್ರಿಕ ಮಹತ್ವ ಗೊತ್ತಿಲ್ಲದ ನಾವು 
ಎತ್ತ ಸಾಗುತ್ತಿದ್ದೇವೆ. ಇದು ಕೇವಲ ಒಂದು ಧರ್ಮದ, ಜನಾಂಗದ, ಜಾತಿಯ 
ಪ್ರಶ್ನೆಯಲ್ಲ ಇಡೀ ರಾಷ್ಟ್ರದ, ಜಗತ್ತಿನ ಪ್ರಶ್ನೆ. ರಾಷ್ಟ್ರೀಯ ಸ್ಮಾರಕಗಳನ್ನು , ಚಾರಿ 
ತ್ರಿಕ ಸ್ಥಳಗಳನ್ನು ರಕ್ಷಿಸಿಕೊಂಡು ಬರಬೇಕೆಂದು ಸಂವಿಧಾನಾತ್ಮಕವಾದುದಾಗಿದೆ. 
ಹೀಗಿರುವಾಗ ಕರ್ನಾಟಕದ ಜನತೆ ನಾರಾಯಣಪುರ ಅಣೆಕಟ್ಟಿನಿಂದ ಮುಳುಗಿ 
ಹೋಗಲಿರುವ ಕೂಡಲಸಂಗಮವನ್ನು ರಕ್ಷಿಸುವುದು ಆದ್ಯ ಕರ್ತವ್ಯ ; ಪವಿತ್ರ ಧರ್ಮ 
ವಾಗಿದೆ. ನಾಳಿನ ಜನಾಂಗ ಬಸವಣ್ಣನವರ ವಚನಗಳಲ್ಲಿ ಬರುವ ' ಕೂಡಲ ಸಂಗಮ 
ದೇವ' ಎಂಬ ಅಂಕಿತದ ಸ್ಥಳವೆಲ್ಲಿದೆ ಎಂದು ಕೇಳಿದಾಗ ಅದು “ ಬಸವಸಾಗರ ? 
ಅಥವಾ 1 ಸಂಗಮಸಾಗರ ² ( ನಾರಾಯಣಪುರ ಆಣೆಕಟ್ಟು ) ದಲ್ಲಿ ಮುಳುಗಿಹೋಯಿತು 
ಎಂದು ಹೇಳುತ ನತದೃಷ್ಟ ಸ್ಥಿತಿಗೊಳಗಾಗಬೇಕೆ ? ಒಂದು ಸಂಸ್ಕೃತಿಯ ಮೂಲ 

(19ನೇ ಪುಟ ನೋಡಿ). 
ಜುಲೈ , 1986 


ಕೇಂದ್ರ ಆಕಷ ನತದೃಷ್ಟ ಸ್ಥಿತಿಗೆಪುರ ಆಣೆಕಟ್ಟು) ದಲ್ಲಿ 


సంబందరిలయ 


ಒಂದು ನಂದಾದೀಪ 


* ತಲೆಯ ಮೇಲೆ ಸದಾ ಮುಸುಕು , ಹಣೆಯಲ್ಲಿ ವಿಭೂತಿಯ ನಿತ್ಯ ಚೆಲುವು, 
ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೈಯಲ್ಲಿ ರುದ್ರಾಕ್ಷಿ ಕಂಕಣ , ಉಟ್ಟಿದ್ದು ಶ್ವೇತವಸನ, 
ಕೊಟ್ಟಿದ್ದೂ ಶುಭ್ರ ಶ್ವೇತ ರವಿಕೆ, ಕಾರುಣ್ಯದ ಕಣ್ಣು , ಮೃದುವಾದ ಮಾತು , ಸವಾ 
ತಾಯ್ತನದ ತಂಪುಕಾed, ಇದು ಸುಳಿದವರಿಗೆಲ್ಲ ಅರಿವಿಗೆ ಬಂದ “ ಅನನ್ಯಶರಣೆ' 
ಆಧ್ಯಾತ್ಮ ಜೀವಿ, ಸಿದ್ದರಾಮ ಶಿವಯೋಗಿಯ ಮೀಸಲ ಭಕ್ತ , ಲಿಂಗೈಕ್ಯ ಜಯದೇವ 
ಕಾಯಿಲಿಗಾಡೆಯವರ ಚಿರಂ .ಕನ ನೆನಪು ಈಗ ಲಿಗಾಡೆ ಮನೆತನದ ಹೆಸರು. 


- ಜಯದೇವಿ ತಾಯಿಯವರು ಪ್ರಾತಃ ಸ್ಮರಣೀಯ ಪೂಜ್ಯರು1912 ರಲ್ಲಿ ಜನನ. 
ಏಪ್ರಶ್ನಾಲ್ಕು ವರ್ಷಗಳ ತುಂಬು ಜೀವನ ಅಪ್ಪಟ ಭಾರತೀಯತೆ, ಪರಿಶುದ್ಧ ಶರಣ 
ಸಂಸ್ಕೃತಿಯ ಜೀವಂತಿಕೆ, ಕೃಷಿಕ ಮನೆತನದಲ್ಲಿ ಅರಳಿದ ಭಕ್ತಿ ಪುಷ್ಪ , ಶರಣ 
ಸಂಸ್ಕೃತಿ ಕಂಡ ಆಧುನಿಕ ಆಕ್ರ , ವಾರದ ಮಲ್ಲಪ್ಪನವರು ವಿಖ್ಯಾತ ಶರಣ ಧರ್ಮಾ 
ಸುಯಾಯಿಗಳು ಅವರ ಮೊಮ್ಮಗಳು ಜಯದೇವಿ ಓದಿದ್ದು ಮ್ಯಾಟ್ರಿಕ್ , ಡಾಕ್ಟ 
< ಟ್ ಪದವಿ ಪಡೆದದ್ದು ವಿಶ್ವವಿದ್ಯಾನಿಲಯದಿಂದ. 


ಸಾಹಿತಿಯಾಗಿ, ತಾಯಿಯವರ , ಚಿರಪರಿಚಿತರು ಕನ್ನಡನಾಡಿಗೆ . ಅವರು 
ರೆದ ಕೃತಿಗಳು ಸಿದ್ಧರಾಮೇಶ್ವರ ಪುರಾಣ , ಶಾರಕ್ಕ ತಂಬೂರಿ, ಸಿದ್ಧರಾಮ , ಸಿದ್ದ 
ಇಾಣಿ, ಬಸವದರ್ಶನ, ಮಹಾಯೋಗಿನಿ, ಬಸವ ವಚನಾಮೃತ, ತಾಯಿಯ ಪದ 
ತು - ಇತ್ಯಾದಿ. ಸಿದ್ದರಾಮೇಶ್ವರ ಪುರಾಣ ಮಹಾಕಾವ್ಯ ತ್ರಿಪದಿಯಲ್ಲಿ ರಚಿತ 
ಇದ ಇಪ್ಪತ್ತನೆಯ ಶತಮಾನದ ಕೃತಿ. ತ್ರಿಪದಿ ಕಾವ್ಯಗಳಲ್ಲಿ ಅಗ್ರಗಣ್ಯ ಕೃತಿ. 
ಮಹಾಕಾವ್ಯ ರಚಿಸಿದ ಏಕೈಕ ಮಹಿಳಾರತ್ನ ಜಯದೇವಿ ತಾಯಿ . 


* ಸಮಾಜ ಸೇವೆಗಾಗಿ ಜೀವನದುದ್ದಕ್ಕೂ ದುಡಿದ ' ತಾಯಿ ' ಯವರು ಮಹಾ 
ಅಷ್ಟದಲ್ಲಿ ಕನ್ನಡ ಸಂಸ್ಕೃತಿಯ ರಾಯಭಾರಿಯಾಗಿ ಬಾಳಿದರು. ಕನ್ನಡದ ಕಳಕಳಿ 
ಏನು ಗಡಿ ನಾಡಿನಲ್ಲಿ ಪರಿಣಾಮದಾಯಕವಾಗಿ ಬಿತ್ತಿದರು. ಮಹಾರಾಷ್ಟ್ರದಲ್ಲಿ 
- ಟ್ಟ ಸೊಲ್ಲಾಪುರದಲ್ಲಿ ಕನ್ನಡದ ಕೋಟಿಕಟ್ಟಿದರು ; ಬಸವ ಕಲ್ಯಾಣದಲ್ಲಿ ಕೊನೆ 
- ಲದಲ್ಲಿ ನೆಲೆ ನಿಂತರು ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದರು. 


( ಸ್ಟ್ , 1986 


ಹೈದರಾಬಾದ್ ಕರ್ನಾಟಕಕ್ಕೆ ತಾಯಿಯವರಿಂದ ಸಂದ ಸೇವೆ ದೊಡ್ಡದು 
ಮಹಿಳಾ ಜಾಗೃತಿ ತಂಡ ಕಟ್ಟಿ ದುಡಿದ ಜೀವ, ಸಾಮಾಜಿಕ ಸೇವಾಕ್ಷೇತ್ರದ ಅನುಭವ 
ಸಾಹಿತ್ಯಕ್ಕೆ ಅನುವು ಮಾಡಿಕೊಟ್ಟಿತು. ಬಸವಾದಿ ಪ್ರಮಥರ ಅದರಲ್ಲಿ ಸಿದ್ದ 
ರಾಮ ಶಿವಯೋಗಿಯ ಅನನ್ಯ ಭಕ್ಕೆಯಾದರು . ಆಗರ್ಭಶ್ರೀಮಂತ ಮನೆತನದಿಂದ 
ಬಂದರೂ ಚಿನ್ನದ ಹಂಗು ತೊರೆದು ರುದ್ರಾಕ್ಷಿಧಾರಣೆ ಮಾಡಿದರು. ಹೆಣ್ಣು ಬಂಗಾ 
ರಕ್ಕೆ ಬಾಯಿಬಿಡುವಳೆಂಬುದಕ್ಕೆ ಅಪವಾದವಾದರು . 


ಜಯದೇವಿ ತಾಯಿ ಲಿಗಾಡೆಯವರನ್ನು ಕನ್ನಡ ನಾಡು ಗೌರವಿಸಿತು. 1975 
ರಲ್ಲಿ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ 
ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವಿಸಿದ ಏಕೈಕ ಮಹಿಳಾಮಣಿ, ಕನ್ನಡ, 
ಮರಾಠಿ, ಹಿಂದಿಯನ್ನು ಬಲ್ಲವರಾಗಿದ್ದರು ತಾಯಿ . ಮರಾಠಿಯಲ್ಲಿ ಸಾಹಿತ್ಯ ಕೃಷಿ 
ಮಾಡಿದವರು , ಶೂನ್ಯ ಸಂಪಾದನೆಯನ್ನು ಮರಾಠಿಗೆ ಪರಿಚಯಿಸಿದ್ದರು. ಕರ್ನಾ 
ಟಕ ವಿಶ್ವವಿದ್ಯಾನಿಲಯ ಏರ್ಪಡಿಸಿದ್ದ ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ 
ಯನ್ನು ವಹಿಸಿದ್ದರು. ತಾಯಿಯವರ ಸಾಹಿತ್ಯ ಶ್ರೀಮಂತಿಕೆ 1950 ರಿಂದ ಬೆಳೆದು 
ಬಂದುದು. ಎಲ್ಲ ಬರಹಗಳಲ್ಲೂ ತಾಯಿ ವಾತ್ಸಲ್ಯದ ತಂಪು ಬೆಳಕು, ಸಾಮಾಜಿಕ 
ಕ್ಷೇತ್ರದಲ್ಲಿ ಚಿರಂತನ ಸ್ಫೂರ್ತಿ. ಭಾವನಾ ಜೀವಿ; ಮಹಾಚೇತನ, ಅಪರೂಪದ 
“ ತಾಯಿ ” 25 -7 -1986 ರ ಶುಕ್ರವಾರ ಲಿಂಗದೊಳಗಾದರು, ಬಸವ ಕಲ್ಯಾಣದ 
“ ಭಕ್ತಿ ಭವನದ' ಹಿಂಬದಿಗೆ ನಿಂದು ಬೆಳಕಾದರು . 


ವಸುಧಿಯಲಿ ಹುಟ್ಟಿ ಹಸನಾಯಿತು ಎನಬಾಳು 
ಬಸವೇಶ ನಿನ್ನ ದಯದಿಂದ 
ಬಸವೇಶ ನಿನ್ನ ದಯದಿಂದ - ಜನುಮದ 
ಹುಸಿ ಎಲ್ಲ ಕೊಚ್ಚಿ ಹರಿದೊಯ್ತು || 


ಜಗದ ಜಂಜಡದಿಂದ ಜಾರಿ ನಾ ನಡೆದೇನ 
ಆಗು ಹೋಗುಗಳ ಆಚೀಕ 
ಆಗು ಹೋಗುಗಳ ಆಚೀಕ - ಇರುವಂಥ 
ಚಾಗಿ ಸಿದ್ದನ ಛತ್ತರಕ | | 


ಬಸವೇಶನ ದಯದಿಂದ ಹಸನಾದ ಬಾಳು ಬಾಳಿ, ಜನದ ಜಂಜಡದಿಂದ ಜಾ 
ನಡೆದು, ಆಗು ಹೋಗುಗಳ ಆಚೆಗೆ ನಿಂದು ( ಚಾಗಿ ಸಿದ್ದನ ಛತ್ತರದಿಂದ ಶರಣೆ ಜನ 
ದೇವಿ ತಾಯಿ ಲಿಗಾಡೆಯವರ ಪವಿತ್ರಾತ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು . ! 


ಸಿದ್ದಗಂಗೆ 


సంపాదరిలయ 


ಸಮಗಿಂದು ಹೃದಯಬೇಕಾಗಿದೆ 


ಸೇವೆ, ದುಡಿಮೆ , ಅರ್ಪಣೆ ಈ ಮುಂತಾದ ಮಾತುಗಳಿಗೆಲ್ಲ ಇಂದು ಅರ್ಥವೇ 
ಇಲ್ಲವಾಗುತ್ತಿದೆ. ಮಾನವೀಯ ಭಾವನೆಗಳ ಬತ್ತಿ ಬರಡಾಗುತ್ತಿವೆ, ಸದ್ದು ಗದ್ದ 
ಲಕ್ಕಿ , ಅಬ್ಬರ ಆರ್ಭಟಗಳಿಗೆ ಮೊದಲ ಮನ್ನಣೆ ಲಭಿಸುತ್ತಿದೆ. ಚಿಂತನಶೀಲ ಪ್ರವೃತ್ತಿ 
ಶೂನ್ಯವಾಗುತ್ತಿದೆ. ವೈಚಾರಿಕ ಪ್ರಜ್ಞೆ ಕತ್ತಲಾಳಕ್ಕೆ ಸರಿಯುತ್ತಿದೆ. ಇಂದಿನ ನಮ್ಮ 
ಬದುಕಿನ ಸೌಂದಯ್ಯ , ನೆಮ್ಮದಿಗೆ, ನಿಷ್ಕಾಮ ಸೇವೆ ಸಲ್ಲಿಸಿದ ಚೇತನಗಳನ್ನು 
ಮರೆಯುತ್ತಿದ್ದೇವೆ. ಈ ನಮ್ಮ ಬದುಕೆಂಬುದು ಕೇವಲ ನಮ್ಮಿಂದಲೇ ರೂಪಿತವಾದು 
ದಲ್ಲ ಅನೇಕ ವ್ಯಕ್ತಿಗಳಿಗೆ , ಕೃಪಾ ಶಕ್ತಿಗಳಿಗೆ, ಸಂಘ, ಸಂಸ್ಥೆಗಳಿಗೆ ಋಣಿ 
ಯಾದದ್ದು . 


ಸಿದ್ದಗಂಗಾ ಮಠದ ಸೇವೆಯ ಫಲಾನುಭವಿಗಳು ಅಸಂಖ್ಯ . ಸೇವಾ ಸಾಣೆ 
ಯಲ್ಲಿ ಶ್ರೀಗಂಧವಾಗಿ ಸವೆದವರು ಪರಮ ಪೂಜ್ಯ ಶ್ರೀ ಶ್ರೀಗಳು . ಸುಮಾರು ಆರು 
ದಶಕಗಳ ನಿರಂತರ ಕಾಯಕದ ಫಲ ' ಸಿದ್ದಗಂಗಾ ಮಠ', 'ಸಿದ್ದಗಂಗಾ' ಎಂಬುದು 
ಇಂದು ನಿನ್ನೆಯದಲ್ಲ, ಅದಕ್ಕೆ ಇತಿಹಾಸವಿದೆ , ದೀರ್ಘ ಪರಂಪರೆಯಿದೆ. ಪಾವಿತ್ರ್ಯ 
ಪೂರ್ಣ ಬೆಳವಣಿಗೆಯಿದೆ ಅಲ್ಲದೆ ಔದಾರದ ಮಹಾ ಗಣಿಯಾಗಿ ಎದ್ದು ನಿಂತ ದೇವ 
ಶಿಲ್ಪಿ ಸ್ವಾಮಿಗಳ ಸೇವೆಗೆ ಅನಂತ ಮುಖಗಳು. ತಮ್ಮ ವಿಚಾರಪೂರ್ಣ ಆಚರಣೆಯ 
ಮೂಲಕ ಸಹಸ್ರಾರು, ಲಕ್ಷ ಲಕ್ಷ ಸುಸಂಸ್ಕೃತ ಹೃದಯವಂತ ಜೀವಿಗಳನ್ನು ರೂಪಿಸಿ. 
ದಾರೆ ಕಲ್ಲು ಹೊತ್ತು, ನಾಟಿ ಹಾಕಿ , ನೀರು ಸೇದಿ, ಹಿಟ್ಟು ತಿರುವಿ , ವೈಲಿ 
ಮೈಲಿಗಳುದ್ದವನ್ನು ನಡೆದು ಸಂಚರಿಸಿ 'ರಾಗಿ ಭಿಕ್ಸ್ ' ಮಾಡಿ , ಅಂಗುಲಂಗುಲವಾಗಿ , 
ಹಂತಹಂತವಾಗಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇಂದು ನಮ್ಮ ಕಣ್ಣಿಗೆ ಕಾಣುವ ಈ 
ಸೇವಾ ಮಹಾವೃಕ್ಷದ ಬೆಳವಣಿಗೆಯ ಹಿಂದೆ ಶ್ರೀ ಶ್ರೀಗಳವರ ಅಪಾರ ಶ್ರಮದ ದುಡಿತ 
ವಿದೆ. ಸ್ವಾಮಿಗಳೆಂದೂ ಸಂಸ್ಥೆಯನ್ನು ಪೂರ್ವಾಶ್ರಮದ ಬಂಧುಗಳಿಗೆ, ಒಂದು 
ಜಾತಿಗೆ, ಒಂದು ಕೋಮಿಗೆ, ಒಂದು ರಾಜ್ಯದವರಿಗೆಂದು ಸೀಮಿತಗೊಳಿಸಲಿಲ್ಲ. 
ಅಥವಾ ಕೇವಲ ಸಂಸ್ಕೃತಾಭ್ಯಾಸಕ್ಕೆ ಮೊಟಕುಗೊಳಿಸಲಿಲ್ಲ. ಆಧುನಿಕ ಅವಶ್ಯಕ 
ಗಳನ್ನರಿತು ಅವುಗಳ ಅಭ್ಯಾಸಕ್ಕೆ ಅನುಕೂಲ ಕಲ್ಪಿಸುತ್ತ ಬಂದಿದ್ದಾರೆ. ಶಿಕ್ಷಣ , 
ಜ್ಞಾನ ವಿಜ್ಞಾನ ತಂತ್ರ ಜ್ಞಾನ, ವೈದ್ಯಕೀಯ ವಿಜ್ಞಾನ, ಕೈಗಾರಿಕೋದ್ಯಮ , 
ಸೆಪ್ಟೆಂಬರ್ , 1986 


86 


ಪತ್ರಿಕೋದ್ಯಮ , ಧರ್ಮ ಪ್ರಸಾರಗಳಿಗೆಲ್ಲ ಮಾರ್ಗ ತೋರಿದ್ದಾರೆ. ತಮ್ಮ ಗುರು 
ಪೂಜ್ಯ ಶಿವಯೋಗಿಉದ್ದಾನ ಸ್ವಾಮಿಗಳವರ ಕಾರುಣ್ಯದ ಶಿವಬೆಳಕು ಸಂಸ್ಥೆ ಯ ಅಭಿ! 
ವೃದ್ಧಿ ಎಂದೇ ನಂಬಿ ನಡೆದಿರುವ ಸ್ವಾಮಿಗಳು, ತಮ್ಮ ಸೇವಾ ಜೀವನದ ಉದ್ದ ಕೂ 
ಸಹಾಯ , ಸಹಕಾರ ನೀಡುತ್ತ ಬಂದಿರುವ ಒಬ್ಬೊಬ್ಬರನ್ನೂ ತುಂಬು ಹೃದಯದಿಂದ 
ಸ್ಮರಿಸುತ್ತಾರೆ. ಶ್ರೀಮಠದ ಸೇವಾನುಭವಿಗಳಿದ್ದಾರೆ ಇಂದು ದೇಶೋವಿಶಾಲದಲ್ಲಿ, 
ಹಲವು ಹನ್ನೊಂದು ಗೌರವಾನ್ವಿತ ಸ್ಥಾನಗಳಲ್ಲಿ . “ ಶ್ರೀ ಶ್ರೀಗಳವರು ಹೇಳುವಂತೆ 
ಸಿದ್ದಗಂಗಾ ಮಠವೆಂದರೆ ಇಲ್ಲಿನ ಕಟ್ಟಡಗಳಲ್ಲ, ಆಸ್ತಿ ಪಾಸ್ತಿಯಲ್ಲಿ ಇಲ್ಲಿ ರೂಪಿತ 
ರಾದ ಸುಸಂಸ್ಕೃತ ವಿದ್ಯಾರ್ಥಿಗಳು ಈ ಸಂಸ್ಥೆ೦ದಿಗೆ ಪ್ರೀತಿ ವಿಶ್ವಾಸಗಳನ್ನು 
ಉಳಿಸಿ , ಬೆಳೆಸಿಕೊಂಡು ಬಂದಿರುವ ಅಸಂಖ್ಯ ಅಭಿಮಾನಿ ಭಕ್ತಕೋಟಿ” 


ನಾವಿಂದು ಚಿಂತಿಸಬೇಕಾಗಿದೆ ತಮ್ಮ ನಿಡು ಬಾಳನ್ನು ನಿಷ್ಕಾಮ ಭಾವನೆಯಿಂದ 
ಸಮಾಜಕ್ಕೆ ಅರ್ಪಿಸಿದ ಮಹಾ ಚೇತನಕ್ಕೆ ಪ್ರತಿಯಾಗಿ ನಾವು ಕೊಡಬೇಕಾದು 
ದೇನು ? 


ಅತ್ತೆ ಮಾಯೆ , ಮಾವ ಸಂಸಾರಿ, ಮುವ್ವರು ಮೈದುನರು ಹುಲಿಯಂತವರು, 
ನಲ್ಲನು ನಗೆವೆಣ್ಣು ಕೆಳದಿಯರ ಭಾವದಲಿರುವನು. ಇವದೇವನಲ್ಲ . ಅತ್ತಿಗೆಯರ 
ಮೀರಲಾರೆನು, ತೊತ್ತು ವಿನ ಕಾವಲು. ಹೇಳುವರೆ ಕೇಳು, ಕರ್ಮವೆಂಬ ಗಂಡನ 
ಬಾಯ ಮೊಣೆದು, ಹಾದರವಸಾಡುವೆನು ಹರನ ಕೂಡೆ, ಮನವೆಂಬ ಸಖಿಯ 
ಪ್ರಸಾದದಿಂದ ಅನುಭಾವವ ಕಲಿತೆನು ಶಿವನೊಡನೆ, ಕರಚೆ ಶ್ರೀಶೈಲ ಚನ್ನಮಲ್ಲಿ 
ಕಾರ್ಜುನನ ಸಜ್ಜನ ಗಂಡನ ಮಾಡಿಕೊಂಬೆ. 


* ಒಳಗೆ ಶೋಧಿಸಿ ಹೊರಗೆ ಶುದ್ಧನರಿಸಿ, ಒಳಹೊರಗೆಂಬ ಉಭಯ ಶಂಕೆಯ 
ಕಳೆದು, ಸ್ಪಟಿಕದ ಶಲಾಕೆಯಂತೆ ತಳವೆಳಗು ಮಾಡಿ, ಸುಕ್ಷೇತ್ರವನರಿದು ಬೀಜವ 
ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಂ ಮಾಡಿ , ನಿಜೋಪದೇಶವನಿತ್ತು , 
ಆ ಶಿಷ್ಯನ ನಿಜದಾದಿಯ ನೈದಿಸುವನೀಗ ಜ್ಞಾನ ಗುರು. ಆ ಸಹಜ ಗುರುವೀಗ ಜಗ 
ದಾರಾಧ್ಯರು, ಅವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣಾ ಚನ್ನಮಲ್ಲಿ 
ಕಾರ್ಜುನಾ, 

- ಅಕ್ಕಮಹಾದೇವಿ 

ಸಿದ್ಧಗಂಗಾ 


ಸಂಪಾದಕೀಯ 


ಎಲ್ಲೆ ಮೀರಿದ ಅಪಪ್ರಚಾರ. 


ಶ್ರೀಮಠದ ಪ್ರಕರಣದ ಬಗ್ಗೆ ಮತ್ತೆ ಮತ್ತೆ ಬರೆಯವುದ ನಮಗೆ ಪ್ರಿಯ 
ವಾದ ವಿಷಯವೇನೂ ಅಲ್ಲ. ಅಲ್ಲದೆ ನಮ್ಮ ಬಗ್ಗೆ ನಾವೇ ಬರೆದುಕೊಳ್ಳುವುದು 
ಆರೋಗ್ಯಕರವಾದುದೂ ಅಲ್ಲ . ಆದರೆ ಶ್ರೀ ಮಠದ ಭಕ್ತರು ಪತ್ರಿಕೆಯ ಓದು 
ಗರು, ಅಭಿಮಾನಿಗಳು , ಸಾರ್ವಜನಿಕರು ನಿಮ್ಮದೇ ಪತ್ರಿಕೆಯೊಂದು ಇರುವಾಗ 
ವಸ್ತು ಸಿತಿಯನ್ನು ಏಕೆ ತಿಳಿಸಬಾರದು ಎಂದು ಒತ್ತಾಯಿಸಿದಾಗ , ಅವರೆಲ್ಲರ 
ಪ್ರೀತಿಗೆ ಮಣಿದು ಬರೆಯಬೇಕಾಗಿದೆ. 


ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರು ಯಾರ ಪ್ರಚಾ 
ರದಿಂದಲೂ ದೊಡ್ಡವರಾದವರಲ್ಲ, ಯಾರ ಅಪಪ್ರಚಾರದಿಂದ . ಸಣ್ಣ ವರೂ ಆಗು 
ವುದಿಲ್ಲ. ಬದಲಾಗಿ ಪ್ರಚಾರ, ಅಪಪ್ರಚಾರಗಳೇ ತಮ್ಮ ಯೋಗ್ಯತೆಯನ್ನು ಹೆಚ್ಚಿ 
ಸಿಕೊಳ್ಳುತ್ತವೆ ಅಥವಾ ಇಳಿಸಿಕೊಳ್ಳುತ್ತವೆ. ನಮ್ಮ ದೈನಂದಿನ ಬದುಕಿನಲ್ಲಿ ಒಂದು 
ಸಣ್ಣ ವಿಷಯದಲ್ಲಿಯೂ ತ್ಯಾಗಕ್ಕೆ ಸಿದ್ಧರಿಲ್ಲದವರು ದೊಡ್ಡ ದೊಡ್ಡ ಮಾತುಗಳ 
ನಾಡುತ್ತೇವೆ, ಅದೂ ವೇದಿಕೆಗಳ ಮೇಲೆ ಒಂದು ಮಹಾ ಸಂಸ್ಥೆಯನ್ನು ಮೂಕ 
ವಿಸ್ಮಿತವಾಗುವಷ್ಟು ಅಭಿವೃದ್ಧಿಗೆ ಸಂದ ಪುಣ್ಯ ಮೂರ್ತಿಗಳನ್ನು ಕುರಿತು ಹಗು 
ರವಾಗಿ ಮಾತನಾಡಿ ನಮ್ಮ (ಕೊಳಕು ಕೊಚ್ಚೆ ಯನ್ನು ಹೊರ ಚೆಲ್ಲುತ್ತಿದ್ದೇವೆ. 
ಒಂದು ಮಾತು ಅಭಿವೃದ್ಧಿಯನ್ನು ವುದು ಸಂಪನ್ಮೂಲಗಳಕ್ರೋಢೀಕರಣವಷ್ಟೇ ಅಲ್ಲ, 
ಒಂದು ಜೀವನದೃಷ್ಟಿಯನ್ನು ತೋರಿಸಿಕೊಡುವಂಥದು. ಪೂಜ್ಯ ಶ್ರೀ ಶ್ರೀಗಳವರು 
ಅಂಥ ಜೀವನದೃಷ್ಟಿಯನ್ನು ಸಹಸ್ರಾರು ಮಂದಿಗೆತೋರಿಸಿರುವಂಥವರು. ದಾಸೋ 
ಕಮಣಿಹವನ್ನು ಅವರ ಹಾಗೆ, ಗೌರವದಿಂದ ನಡೆಸಿದ ಮತೊಬ್ಬ ಶ್ರೀ ಶ್ರೀಗಳ 
ವರನ್ನು ಹುಡುಕುವುದು ಕಷ್ಟ . ಅಂಥ ಓರ್ವ ಶ್ರೀ ಶ್ರೀಗಳಿಂದ ಒಂದು ಜನಾಂಗ 
ಸಾರ್ಥಕವಾಗುತ್ತದೆ. ಅವರಿಂದ ಸೇವೆ ಮಾತ್ರ ನಡೆಯಲಿಲ್ಲ ; ಸೇವೆಯ ಹಲವಂಶ 
ಗಳೂ ಸೃಷ್ಟಿಗೊಂಡಿವೆ. ಹೀಗಿರುವಾಗ ಪೂಜ್ಯ ಶ್ರೀ ಶ್ರೀಗಳವರ ಬಗ್ಗೆ ಅವಾ 
ಹಠವಾದ ಅಪಪ್ರಚಾರ ನಡೆಸುತ್ತಿರುವ ನಾವು ಆತ್ಮ ವಿಮರ್ಶೆ ಮಾಡಿಕೊಳ್ಳಿ 
ಬೇಕಾಗಿದೆ. ಇಂಥ ಅಪಪ್ರಚಾರಗಳಿಂದ ನಷ್ಟವಾಗುವುದು ಸಮಾಜಕ್ಕೆ ಎಂಬ 
ದೂರದೃಷ್ಟಿ ಬೇಡವೆ ? * ಸ್ವಾಮಿಗಳಿಗೆ ವಯಸ್ಸಾಯಿತು, ಪಟ್ಟಭದ್ರ ಹಿತಾಸಕ್ತಿಗಳು 
ಅವರ ಮನಸ್ಸು ಕೆಡಿಸಿದ್ದಾರೆ ” ಎಂಬ ಮಾತುಗಳು ಇಂದು ಕೇಳಿಬಂದಿವೆ, 
ನವೆಂಬರ್ , 1986 


ಬರುತ್ತಿವೆ. ಆಶ್ಚರ್ಯವೆಂದರೆ ಬರುವ 1- 4 - 87ಕ್ಕೆ 79 ನ್ನು ದಾಟಿ 80ಕ್ಕೆ 
ಪಾದಾರ್ಪಣೆ ಮಾಡುವ ಪೂಜ್ಯ ಶ್ರೀ ಶ್ರೀಗಳವರ ಬುದ್ಧಿ ಸ್ಥಿಮಿತವನ್ನು ಅವರ 
ವಯಸ್ಸು ವಾಸಿಲ್ಲವೆಂಬುದು ವೈಜ್ಞಾನಿಕ ಸತ್ಯ , ಸಮಾಜದ ಪುಣ್ಯ ಕಾಯಕ 
ದಾಸೋಹದ ತನ್ಮಯಗೊಳಿಸಿದ ಅಪೂರ್ವ ಶಿವಯೋಗ ಮೇಲಾಗಿ ( ಮಧ್ಯ 
ವರ್ತಿಗಳ ನುಡಿಗಳಿಗೆ ಕಿವಿಗೊಡುವ ಪ್ರವೃತ್ತಿ ಪೂಜ್ಯ ಶ್ರೀ ಶ್ರೀಗಳ ವರದಾ 
ಗಿದ್ದರೆ ನೂರು ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟಿದ್ದ ಶ್ರೀ ಮಠವನ್ನು ನಾಲ್ಕು 
ಸಾವಿರ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಡುವಷ್ಟು ಬೃಹತ್ತಾಗಿ ಬೆಳೆಸಲಾಗುತ್ತಿದ್ದಿತೆ? 
ಎಂಬ ಆಲೋಚನೆ ನಮ್ಮದಾಗಬಾರದೆ ? ಚಿ೦ತನ ದಾರಿ ಬಡಿದಿದೆಯೇ 
ಎಷ್ಟು ನಿಷ್ಟುರವನ್ನಾದರೂ ಬಗಲಿಗೆ ಹಾಕಿಕೊಂಡು ಯಾವೆಲ್ಲ ಟೀಕೆಗಳನ್ನು 
“ ಸಹಿಸಿಕೊಂಡು ಸಮಾಜ ಜೀವನದಸ್ವಾಕ್ಕೆಹೋರಾಡುವ ಶ್ರೀ ಶ್ರೀಗಳವರಂಥ 
ವ್ಯಕ್ತಿಗಳು ಅಪರೂಪ. 


ನಿತ್ಯ ಸಹಸ್ರಾರು ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡುತ್ತಿರುವ ಪೂಜ್ಯರ ಬಗ್ಗೆ 
ನಮ್ಮ ಉತ್ತರಾಧಿಕಾರಿಗಳಿಗೆ ಅಕ್ಕಿಯಲ್ಲಿ ಕಲ್ಲು ಬೆರಸಿ ಕೊಡುತ್ತಾರೆ, ಕಲ್ಯಾಣಿ 
ಯಲ್ಲಿ ಸ್ನಾನ ಮಾಡುವ ಸ್ಥಿತಿಗೆ ತಂದಿದ್ದಾರೆ, ಪ್ರಸಾದ ಸರಿಕರಣಗಳನ್ನು ಸರಿ 
ಯಾಗಿ ಪೂರೈಸುತ್ತಿಲ್ಲ ಎಂಬಂಥ ಅಬದ್ದ ಹಸಿ ಸುಳ್ಳುಗಳ ಪ್ರಚಾರ ನಡೆಸಿರುವ 
ಪುಣ್ಯಾತ್ಮರು ತಮ್ಮ ಅಂತರಂಗವನ್ನೊಮ್ಮೆ ಏಕಾಂತದಲ್ಲಿ ಪ್ರಶ್ನಿಸಿಕೊಳ್ಳಲಿ ಎಂದು 
ವಿನಮ್ರವಾಗಿ ಮನವಿ ಮಾಡಿಕೊಳ್ಳ ಬಯಸುತ್ತೇವೆ. ಅಲ್ಲ ಉತ್ತರ ದೊರೆ 
ಯದೇ ಹೋದರೆ ಶ್ರೀ ಮಠಕ್ಕೆ ಬಂದು ಸತ್ಯವನ್ನು ತಿಳಿಯಲಿ ಎಂದಿಷ್ಟೇ ಹೇಳ 
ಲಿಚ್ಛಿಸುತ್ತೇವೆ. 

ನಿವೃತ್ತ ಮಠಾಧ್ಯಕ್ಷರು, ಸನಾ ಸಿಗೇಕೆ ಸಮಾಧಿ, ಎಂದೆಲ್ಲ ಭಾಷಣ ಮಾಡುವ 
ಪ್ರವೃತ್ತಿಯ ಹಿಂದಿರುವ ( ಮನಸ್ಸು ” ಎಂಥದು ಎಂಬುದನ್ನರಿತ ವಿಚಾರವಂತೆ ಸು ಸಂ 
ಸೃ5 ಜನತೆ ಯಾವುದು ದೊಡ್ಡದು, ಯಾವುದು ಸಣ್ಣದು ಎಂಬದರ ವಿಮರ್ಶೆ 
ಮಾಡದಿರಲಾರರು. ಸವಕಲು ನಾಣ್ಯಗಳು ಚಲಾವಣೆಯಾಗಲು ಮಾಡುವ ಎಲ್ಲ 
ಹತಾಶ ಪ್ರಯತ್ನಗಳೂ ಪರಿಣಾಮದಲ್ಲಿ ಸೊನ್ನೆಯಾಗದಿರವು ಎಂಬ ಅರಿವು ಜನ 
ತೆಗಿದೆ ಎಂದಿಷ್ಟೆ ನನ್ನ ಭಾವನೆ. 


“ ಅಕ್ಕ ಕೇಳವ್ವ , ಅಕ್ಕಯ್ಯ ನಾನೊಂದ ಕನಸ ಕಂಡೆ. ಅಕ್ಕಿಯಡಕೆ 
ತೆಂಗಿನ ಕಾಯ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಬಿಕ್ಷಕ್ಕೆ 
ಬಂದುದ ಕಂಡೆನವ್ವ , ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈವಿಡಿದೆನು. ಚನ್ನ 
ಮಲ್ಲಿಕಾರ್ಜುನ ಕಂಡು ಕಣ್ಣೆರೆದೇನು. 

- ಮಹಾದೇವಿ ಅಕ್ಕ . 


ಸಿದ್ದಗಂಗಾ 


సంబందరిలయ 


ಒಂದು ವಿನಯ ಪೂರ್ವಕ ಪ್ರಾರ್ಥನೆ: 


ಶ್ರೀಮಠದ ಪ್ರಕರಣದ ಬಗ್ಗೆ ಹಬ್ಬಿರುವ ವದಂತಿಗಳು, ಪತ್ರಿಕೆಗಳಲ್ಲಿ 
ಪ್ರಕಟವಾಗುತ್ತಿರುವ ಕೆಲವು ಸುದ್ದಿಗಳು, ನಡೆದಿರುವ ವಿದ್ಯಮಾನಗಳನ್ನು ಗಮನಿಸಿ 
ದಾಗ ಆನೆ ಮುಟ್ಟಿದ ಕುರುಡರ ಕಥೆ ನೆನಪಾಗುತ್ತದೆ. ಯಾವುದು ಸತ್ಯ ? 
ಯಾವುದು ಮಿಥ್ಯ ? ಎಂಬುದನ್ನು ನಿರ್ಣಯಿಸುವಲ್ಲಿ ತಮ್ಮ ಬುದ್ದಿ ದ್ರವ್ಯವನ್ನೆಲ್ಲ 
ವೆಚ್ಚ ಮಾಡುವ ಪ್ರಯತ್ನಗಳೂ ನಡೆದಿವೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾ || ಶಿವ 
- ಕುಮಾರಸ್ವಾಮಿಗಳವರು ಪತ್ರಿಕಾ ಹೇಳಿಕೆ ನೀಡಿ ಕಾಲಾವಕಾಶ ಬೇಕೆಂದು 
ಅಪೇಕ್ಷಿಸಿದ್ದರೂ ಸಹನೆ, ಸೌಜನ್ಯಗಳು ವ್ಯಕ್ತವಾಗುತ್ತಿಲ್ಲ. 


ಈ ಮಧ್ಯೆ ( ಆಸ್ತಿ ಬಿಟ್ಟುಕೊಡುತ್ತೇನೆ', 'ಪ್ರಾಣಾರ್ಪಣೆ ಮಾಡುತ್ತಾರೆ', 
( ಹಿರಿಯ ಸ್ವಾಮಿಗಳು ಪದತ್ಯಾಗಮಾಡುತ್ತಾರೆ' ಎಂಬ ಸುದ್ದಿ ಗಳು ಪತ್ರಿಕೆಗಳಲ್ಲಿ 
ಪ್ರಕಟವಾಗುತ್ತಿವೆ. ಆಸ್ತಿ ಬಿಟ್ಟು ಕೊಡುವವರಿಗೆ, ಪ್ರಾಣಾರ್ಪಣೆ ಮಾಡುವವರಿಗೆ 
ಒಂದು ಕಿವಿ ಮಾತು , ಆವೇಶದ ಮಾತುಗಳು ಸಮಸ್ಯೆಯನ್ನು ಬಗೆಹರಿಸಲಾರವು. 
ಅದಕ್ಕೆ ಶಾಂತವಾಗಿ ನಿರ್ವಿಕಾರವಾಗಿ ಆಲೋಚನೆ ಮಾಡುವ ಶಾಳ್ಳಬೇಕು. 
ಅದ ಕ್ಕೂ ಹೆಚ್ಚಿನದಾಗಿ ಹೃದಯವಂತಿಕೆಬೇಕು. ಪರಮ ಪೂಜ್ಯ ಶ್ರೀ ಶ್ರೀಗಳವರಿಗೆ 
“ ಗಡುವು ಕೊಡುವ, ಒತ್ತಾಯ ತರುವ, ಬೆದರಿಕೆ ಹಾಕುವ ತಂತ್ರಗಳಿಂದ 
ಮುಂದುವರಿಯುವುದು ಯಾವುದೇ ನಾಗರಿಕ ಧಾರ್ಮಿಕ ಪ್ರಜ್ಞೆಯುಳ್ಳ ಸಮಾಜಕ್ಕೆ 
ಶೋಭೆ ತರುವಂತಹುದಲ್ಲ , ಪೂಜ್ಯ ಶ್ರೀ ಶ್ರೀಗಳವರು ಕಟ್ಟಿದ ಧರ್ಮಸೌಧ ಒಂದು 
ದಿನದಲ್ಲಿ ನಿರ್ಮಾಣವಾದುದಲ್ಲ. ಆರು ದಶಕಗಳ ಬೆವರಿನ ಪ್ರತೀಕ, ಒಂದು 
ವಿನಯ ಪೂರ್ವಕ ಪ್ರಾರ್ಥನೆ ಆಸ್ತಿ ಬಿಟ್ಟುಕೊಡುವ, ಪ್ರಾಣಾರ್ಪಣೆಗೆ ಸಿದ್ದವಿರುವ 
ಪುಣ್ಯಾತ್ಮರು ಪರಮ ಪೂಜ್ಯರು ನಡೆಸಿಕೊಂಡು ಬಂದಿರುವ ವಿದ್ಯಾರ್ಥಿನಿಲಯದಿಂದ 
ನೂರಿನ್ನೂರು ಬಡವಿದ್ಯಾರ್ಥಿಗಳನ್ನು ವಹಿಸಿಕೊಂಡು ಅವರ ವಿದ್ಯಾಭ್ಯಾಸದ 
ಪೂರ್ಣಾವಧಿಯವರೆಗೆ ಅಶನವಸನಗಳನ್ನಿತ್ತು ಪೋಷಿಸುವಷ್ಟು ಚೆನ್ನ ! ಅದರಿಂದ 
ಸಮಾಜಸೇವೆಯಾಗಲಾರದೆ ? ಸಮಿತಿಗಳ ಹೆಸರಿನಲ್ಲಿ ಸಮ್ಮೇಳನ, ಸಭೆ, ಸಮಾ 
ರಂಭಗಳನ್ನು ಕರೆದು ಗ್ರಾಮೀಣ ಬಂಧುಗಳ ಮುಗ್ಧ ಮನಸ್ಸಿನಲ್ಲಿ ಗೊಂದಲವ 
ನ್ನುಂಟುಮಾಡುವುದಕ್ಕಿಂತ ಇದು ಪುಣ್ಯದಾಯಕವಲ್ಲವೆ ? ಪತ್ರಿಕಾ ಹೇಳಿಕೆಗಳನ್ನು 
ಡಿಸೆಂಬರ್ , 1986 


ನೀಡಿರುವುದರಿಂದ ಯಾವ ಪುರುಷಾರ್ಥ ಸಾಧನೆಯಾದೀತು ! “ ಸೇವಾಹಿ ರ್ಪಮೋ 
ಧರ್ಮ :” ಎಂದಲ್ಲವ ದೊಡ್ಡ ವರ ವಾಣಿ, ಸೇವೆ ಮಾಡುವ ಮನಸ್ಸುಗಳಿಗೆ?” 
ಇದೇಕೆ ತಿಳಿಯಬಾರದು ? ಸೇವೆಯಲ್ಲಿ ಲಭ್ಯವಾಗುವ ಆತ್ಮ ಸಂತೋಷ ಸವಾಲು 
ಹೆದರಿಕೆ , ಬೆದರಿಕೆಗಳಲ್ಲಿ ಲಭ್ಯವಾಗಲಾರದು; ಅದರಿಂದ ಸಮಾಜಕ್ಕೆ ಒಳ್ಳೆಯ 
ದಾಗದು. 

ತಿಳಿಯಾದ ಮನಸ್ಸು , ಒಳಿತಾದ ಚಿಂತನೆ ಇನ್ನಾದರೂ ಮೂಡಿ ಬರಲೆಂದೇ 
ಹಾರೈಕೆ 
ಕಳಳಸುಳಿಗಳು 
ಎಲ್ಲಿ 


ಶ್ರದಾಂಜಲಿ 
- ದಿನಾಂಕ 6 - 12 - 86 ರಂದು ಸುತ್ತೂರು ಸ್ತ್ರೀ 
ವೀರ ಸಿಂಹಾಸನಾಧೀಶ್ವರ ಜಗದ್ಗುರು ರಾಜ 
ಗುರು ತಿಲಕ ಪರಮ ಪೂಜ್ಯ ಶ್ರೀ ಶ್ರೀ ಶಿವ 
ರಾತ್ರಿ ರಾಜೇಂದ್ರ ಮಹಾ ಸ್ವಾಮಿಗಳು 
* ಲಿಂಗೈಕ್ಯರಾದುದನ್ನು ತಿಳಿದು ಅಪಾರ ದುಃಖ 

ವಾಗಿದೆ. ಪೂಜ್ಯರು ನಾಡಿಗೆ ಸಮಾಜಕ್ಕೆ 
ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವುದರ 
ಮೂಲಕ ಮತ್ತು ಉಚಿತ ವಿದ್ಯಾರ್ಥಿನಿಲಯ | 
ಗಳನ್ನು ನಡೆಸುತ್ತಾ ಮಹೋಪಕಾರ ೩ 
ಮಾಡುತ್ತಿದ್ದರು. ಅವರ ಅಗಲಿಕೆಯಿಂದ ಕೈ 
ತುಂಬಲಾರದ ನಷ್ಟ ನಾ ಡಿ ಗೆ ಮತ್ತು 
ಸಮಾಜಕ್ಕೆ ಉಂಟಾಗಿದೆ. ಪೂ ಜ್ಯ ರ 
ದಿವ್ಯಾತ್ಮಕ್ಕೆ ಸಿದ್ದಗಂಗಾ ” ಭಕ್ತಿಪೂರ್ವಕ | 

ಶ್ರದ್ದಾಂಜಲಿಯನ್ನ ರ್ಪಿಸುತ್ತದೆ. 
ನನ್ನಜಳಿಸಲು 

ಸಿದ್ಧ ಗಂಣ 


ಸ೦ ಸಾ ದ ಕಿ ಯ 
ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ - 3. 


1992ರ ಜನವರಿ ತಿಂಗಳಿನಲ್ಲಿ ತುಮಕೂರು ಜಿಲ್ಲಾ ಕನ್ನಡ ತೃತೀಯ 
ಸಾಹಿತ್ಯ ಸಮ್ಮೇಳನ ನಡೆಯಲು ನಿಯೋಜಿತವಾಗಿದೆ. ಸಮ್ಮೇಳನದ ಯಶಸ್ಸಿಗಾಗಿ 
ಭರದಿಂದ ಸಿದ್ಧತೆಗಳು ನಡೆಯುತ್ತಿವೆ, ಈ ಹಿಂದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು 
ತುಮಕೂರು ಹಾಗೂ ತಿಪಟೂರಿನಲ್ಲಿ ಕ್ರಮವಾಗಿ ಮಾನ್ಯ ಶ್ರೀ ಕೆ . ರಾಘವಾಚಾರ್ 
ಹಾಗೂ ಮಾನ್ಯ ಶ್ರೀ ಕೆ. ವೆಂಕಟರಾಮಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದುದನ್ನು 
ಇಲ್ಲಿ ಸ್ಮರಿಸಬಹುದು. ಇದೀಗ ತೃತೀಯ ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕನಾಯಕನ 
ಹಳ್ಳಿ ತಾಲ್ಲೂಕಿನ ಸಾಸಲು ಗ್ರಾಮದವರಾದ ಡಾ|| ಸಾ . ಶಿ. ಮರುಳಯ್ಯನವರು 
ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ 
ರಾಗಿರುವ ತುಮಕೂರಿನವರೇ ಆದ ಪ್ರೊ || ಜಿ. ಎಸ್. ಸಿದ್ದಲಿಂಗಯ್ಯನವರ ಮಾರ್ಗ 
ದರ್ಶನದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಕವಿತಾಕೃಷ್ಣರವರ 
ಹಾಗೂ ಜಿಲ್ಲಾ ಪರಿಷತ್ತಿನ ಪದಾಧಿಕಾರಿಗಳ, ಜಿಲ್ಲಾ ಪರಿಷತ್ತಿನ, ಅಭಿಮಾನಿಗಳ, 
ಒತ್ತಾಸೆಯಿಂದ ನಡೆಯಲಿರುವ ಸಮ್ಮೇಳನ ತುಮಕೂರು ಜಿಲ್ಲೆಯ ಸಾಹಿತ್ಯವನ್ನು 
ಕುರಿತು ವಿವಿಧ ಗೋಷ್ಠಿಗಳನ್ನು ನಡೆಸಲಿದೆ. 


ಅಖಿಲಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ ಕೀರ್ತಿ ತುಮಕೂರು 
ಜಿಲ್ಲೆಗಿದೆ, 1963ರಲ್ಲಿ ಶ್ರೀ ಸಿದ್ದಗಂಗಾಮಠದಲ್ಲಿ ನಾಡಿನ ಹೆಸರಾಂತ ವಿದ್ವಾಂಸರಾದ 
ಡಾ|| ರಂ . ಶ್ರೀ ಮುಗಳಿಯವರ ಅಧ್ಯಕ್ಷತೆಯಲ್ಲಿ ಅಭೂತ ಪೂರ್ವವೆಂಬಂತೆ 44ನೇ 
ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ದನ್ನು ಸಾಹಿತ್ಯಾಭಿಮಾನಿಗಳಿನ್ನೂ ಸ್ಮರಿಸು 
ತಿದ್ದಾರೆ. ಅಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಖ್ಯಾತ ಕವಿಗಳಾದ 
ಡಾ|| ಜಿ . ಎಸ್ . ಶಿವರುದ್ರಪ್ಪನವರು ಈಗ ದಾವಣಗೆರೆಯಲ್ಲಿ ನಡೆಯಲಿರುವ ಕನ್ನಡ 
ಸಾಹಿತ್ಯ 61ನೇ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರಿಗೆ 
ಅಭಿನಂದನೆಗಳು. 


ಜಿಲ್ಲಾ ಕನ್ನಡ ಸಾಹಿತ್ಯ ತೃತೀಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ 
ರುವ ಡಾ || ಸಾ . ಶಿ. ಮರುಳಯ್ಯನವರು ಉತ್ತಮ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 
ನಿವೃತ್ತರಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲಸಿದ್ದಾರೆ. ಶಿವತಾಂಡವ , ಕೆಂಗನಕಲ್ಲು 
ಘೋಷವತಿ , ವಿಪರ್ಯಾಸ ಕವನ ಸಂಕಲನಗಳನ್ನೂ ಪ್ರಕಟಿಸಿದ್ದಾರೆ. ಹರಿಹರನ 


ಸಿದ್ದಗಂಗಾ 


ಹತ್ತು ರಗಳೆಗಳು, ಅಗ್ರತಾಂಬೂಲ, ಸೀತಾವನವಾಸ ಸಂಗ್ರಹ, ಶ್ರೀ ಮರುಳಸಿದ್ದೇಶ್ವರ 
ಮಹಾಪುರಾಣಂ, ಶ್ರೀ ಚೆನ್ನ ಬಸವ ಶಿವಯೋಗಿಗಳ ಚರಿತ್ರೆಗಳನ್ನು ಸಂಪಾದಿಸಿದ್ದಾರೆ. 
ಪುರುಷಸಿಂಹ, ಹೇಮಕೂಟ ಕಾದಂಬರಿಗಳನ್ನು ರಚಿಸಿದ್ದಾರೆ. ಮರಿಬೇಡಿ, ಭಕ್ತ 
ಭಾವುಕೆ, ವಿಜಯವಾತಾಪಿ, ಸ್ವತಂತ್ರ ನಾಟಕಗಳು,ಸ್ವಪ್ನ ವಾಸವದತ್ತ ಭಾಷಾಂತರ 
ನಾಟಕ , ವಿಭೂತಿಪುರುಷರು, ಭಾರತರತ್ನ , ಕನ್ನಡದ ಮೂವರು ಕಟ್ಟಾಳುಗಳುಗಳ 
ಜೀವನ ಚಿತ್ರಗಳು, ನೆಲದಸೊಗಡು- ಹನ್ನೆರಡುಕಥೆಗಳ ಸಂಕಲನ. ಭಾಸನಮಕ್ಕಳ 
ವಿಮರ್ಶಾಗ್ರಂಥ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಪರಿಚಯಾತ್ಮಕ 
ಗ್ರಂಥ. ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಅವರ ಪಿ . ಹೆಚ್ . ಡಿ . 
ಪ್ರಶಸ್ತಿಯ ಮಹಾಪ್ರಬಂಧ, ಸಾ . ಶಿ. ಮ . ರವರ ಬರವಣಿಗೆಯಲ್ಲಿ ಅಮಿತವಾದ ಶ್ರದ್ದೆ 
ಆಶಕ್ತಿಗಳ ಅಸ್ತಿತ್ವದಜೊತೆಗೆ ಪ್ರತಿಭೆ ಉತ್ಸಾಹಗಳ ಬರವಣಿಗೆಯೂ ಕಂಡುಬರುತ್ತದೆ. 
ಡಾ | ಸಾ . ಶಿ. ಮರುಳಯ್ಯನವರಿಗೆ ತುಂಬು ಹೃದಯದ ಅಭಿನಂದನೆಗಳು . 


ರಾಯGತಾತಯEGE 


@D 


* ಆಮಂತ್ರಣ * 


TDGQ ള്ളത്ത 


ದಿನಾಂಕ 14 -1. 92 ಮತ್ತು 15 -1 - 1992 ರಂದು ಶ್ರೀಮಠದಲ್ಲಿ 
ಪರಮಪೂಜ್ಯ ಲಿಂಗೈಕ್ಯ ಉದ್ದಾನ ಶಿವಯೋಗಿಗಳವರ ಪುಣ್ಯಾರಾಧನೆ 
ಮತ್ತು ಗ್ರಾಮಾಂತರ ಬಸವ ಜಯಂತಿಯ ವಾರ್ಷಿಕ ಸಮಾರೋಪ 
ಸಮಾರಂಭ ನಿಯೋಜಿತವಾಗಿದೆ. ನಾಡಿನ ಹೆಸರಾಂತ ಸಾಹಿತಿಗಳು, 
ವಿದ್ವಾಂಸರು, ಅನುಭಾವಿಗಳು ಸಮಾರಂಭದಲ್ಲಿ ಉಪನ್ಯಾಸ ನೀಡ 
ಲಿದ್ದಾರೆ. ಈ ಶುಭ ಸಮಾರಂಭದ ಯಶಸ್ಸಿಗೆ ಕಾರಣರಾಗ ಬೇಕೆಂದು 
ತಮ್ಮಲ್ಲಿ ನಮ್ರವಾಗಿ ವಿನಂತಿಸುತ್ತೇವೆ. 


DIAMOWADOMO 


ಶ್ರೀ ಮಠದ ಭಕ್ತಾದಿಗಳು 


* ಭgGQFjGQQGQFOX 


ಜನವರಿ - 92 


ಸೆ೦ ಪಾ ದ ಕಿ 


ಯ 


ಚಿಂತೆ 

ಚಿಂತೆಯಿಲ್ಲದ ಮನುಷ್ಯರುಂಟೆ ? ಮಾನವನ ಹುಟ್ಟಿನೊಂದಿಗೆ ಚಿಂತೆಯ ಹುಟ್ಟಿ 
ಬಂದಿದೆಯಲ್ಲವೆ ? ಚಿಂತೆಯ ಆದಿ ಅಂತ್ಯಗಳನ್ನು ಕಂಡವರುಂಟೆ ? ಚಿಂತೆಯನ್ನೇ 
ಸಂಪತ್ತನ್ನಾಗಿ ಮಾಡಿಕೊಂಡ ಲೋಕ ಚಿಂತಕರನ್ನು ಕುರಿತು ಚಿಂತಿಸಿದವರು ನಮ್ಮ 
ಮಧ್ಯದಲ್ಲಿಯೇ ಜೀವಿಸಿದರುತಾನೆ ? ಅಂತವರ ಚಿಂತೆಗೂ ಸಾಮಾನ್ಯರ ಚಿಂತೆಗೂ 
ವ್ಯತ್ಯಾಸವೇನು ? ಚಿಂತೆ ಎಂಬುದು ಚಿತೆ' ಯಾಗಿ ಸುಡವುದು ಯಾರಿಗೆ ತಿಳಿಯದು, 
ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಚಿಂತೆ, ಶರಣ ಅಂಬಿಗರ ಚೌಡಯ್ಯನೆಂದಂತೆ 
ಬಡತನಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ತೊಡುವ 
ಚಿಂತೆ, ತೊಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ 
ಮಕ್ಕಳಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ 
ಮರಣದ ಚಿಂತೆ, “ ಒಂದೇ ಎರಡೇ ? ಚಿಂತೆ ವಿಶ್ವತೋಮುಖ , ವಿಶ್ವತೋಬಾಹು , 
ಸ್ವಾರ್ಥ ಮುಲದ ಚಿಂತೆ ಒಂದು ವಿಧವಾದರೆ , ಸಮಷ್ಟಿ ಹಿತದಚಿಂತೆ ಇನ್ನೊಂದುತೆರ. 
ವ್ಯಕ್ತಿ ಪರಹಿತಕ್ಕಾಗಿ ಚಿಂತಿಸುವ ಪ್ರವೃತ್ತಿ ಬೆಳೆಸಿಕೊಂಡಾಗ ಅದಕ್ಕೆ ಬೆಲೆ ಹೆಚ್ಚು . 
ಬೆಳಕು ಅಪಾರ, ಚಿಂತೆಯಿಲ್ಲದವರು ಯಾರಾದರೂ ಇದ್ದಾರೆಯೇ ? ಇರಬಹುದು 
ಲೋಕಜೀವನ ಯಾತ್ರೆಯನ್ನು ಮುಗಿಸಿದವರು. ಆದರೆ ಇರುವಷ್ಟು ದಿನ ಒಂದಲ್ಲ ಒಂದು 
ಚಿಂತೆಯ ಕುದುರೆಯನ್ನೇರಿಯೇ ಇರುತ್ತೇವಲ್ಲ. ಅಷ್ಟೇ ಅಲ್ಲ ಅವನ್ನು ಬಿಟ್ಟು ಮತ್ತೊಂದನ್ನು 
ಬಯಸುತ್ತೇವಲ್ಲ, ಕೊಟ್ಟ ಕುದುರೆಯ ಏರ ಬಯಸದೆ ಮತ್ತೊಂದನ್ನು ಏರಬಯಸುವ 
ಚಿಂತೆಯಲ್ಲಿಯೇ ತೊಡಗಿರುತ್ತೇವಲ್ಲ. ಇದಕ್ಕೆ ಪರಿಹಾರ ಹೇಗೆ ? ಎಲ್ಲಿದೆ ದಾರಿ ? 
ಎಲ್ಲರೂ ಒಂದಲ್ಲ ಒಂದು ಭಾರಿ ಇಂಥ ಪ್ರಶ್ನೆಗಳನ್ನು ಎದುರಿಸುತ್ತೇವೆ. ರೈತನಿಗೆ ಮಳೆ 
ಬೆಳೆಯ ಚಿಂತೆ, ವರ್ತಕನಿಗೆ ಲಾಭನಷ್ಟದ ಚಿಂತೆ, ವೈದ್ಯನಿಗೆರೋಗಿಯಚಿಂತೆ, ರೋಗಿಗೆ 
ರೋಗದ ಚಿಂತೆ, ಗಂಡಿಗೆ ಹೆಣ್ಣಿನ ಚಿಂತೆ, ಹೆಣ್ಣಿಗೆ ಗಂಡಿನ ಚಿಂತೆ , ರಾಜಕಾರಿಣಿಗೆ 
ಚುನಾವಣೆ ಚಿಂತೆ, ಅಧಿಕಾರಿಗೆ ಬಡ್ತಿಯ ಚಿಂತೆ, ಈ ಚಿಂತೆಯ ಮಧ್ಯೆ ದೇಶದ 
ಚಿಂತನೆಯನ್ನು ಕುರಿತು ನೈಜವಾಗಿ ಚಿಂತಿಸುವವರೆಷ್ಟು ಮಂದಿ ಇರಬಹುದು. ನಮ್ಮ 
ಮಾರ್ಚಿ- 1992 


ಜನಕೋಟಿಯಲ್ಲಿ, ಪಕ್ಷ ಪಾತಗಳ ಹಣಾಹಣಿ , ನಾಯಕರ ಮೇಲಾಟ, ಯೋಜನೆಗಳ 
ತಾಕಲಾಟ, ಬಡವರ ಬಡತನದ ಗುದ್ದಾಟ, ಶ್ರೀಮಂತರ ಚೆಲ್ಲಾಟ, ಯುವಜನರ 
ಹುಡುಗಾಟ , ಸಂವಿಧಾನದತ್ತ ಸಭೆಗಳಲ್ಲಿ ನಡೆದಿರುವಹಾರಾಟ, ಚೀರಾಟ, ಇವೆಲ್ಲವೂ 
ಚಿಂತೆಯ ಸಂತಾನ ಶ್ರೀಗಳೇ ಆಗಿವೆ ತಾನೇ ? ಇಂಥ ಚಿಂತೆಗಳ ನಡುವೆಯೂ 
( ಅತ್ತ ಮಕ್ಕಳಕೈಗೆ ತುತೊಟ್ಟ ಕೊಡುವ ' ಮಹಾ ಚಿಂತೆಯಲ್ಲಿರುವ ಮಹಾ 
ಪುರುಷರಿಂದಲ್ಲವೆ ಬದುಕಿಗೊಂದು ಅರ್ಥ. ಅಂಥವರನ್ನು ಕಾಣುವ, ಕಂಡು ಗೌರವಿಸುವ 
ಚಿಂತೆ ನಮ್ಮದಾಗಲಿ ಎನ್ನುತ್ತಾರೆ ತಿಳಿದವರು. ನಾಡಿನ ಉದ್ದಗಲದಲ್ಲಿ ನೆಡೆದಿರುವ 
ಸೇವಾಸಂಸ್ಥೆಗಳ ನಿಸ್ವಾರ್ಥ ಸೇವೆಯನ್ನು ನೋಡಿದಾಗ “ ಚಿಂತೆ ” ಯ ಹಿಂದಿರುವ 
ಮಾನವೀಯತೆಯನ್ನು ಗಮನಿಸಿದಾಗ ಕೃತಜ್ಞತೆ ಮೂಡಿ ಬರುತ್ತದೆ. ಅಂಥದೊಂದು 
ಸಂಸ್ಥೆ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಯಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ 
ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ಇಲ್ಲಿಸ್ಮರಿಸಲು ಸಂತೋಷವಾಗುತ್ತದೆ. 
ಕೇವಲಜೋಳಿಗೆಯ ಬಲದಿಂದ “ ತಿರುಕರು ಅನಾಥ ಸೇವಾಶ್ರಮ ನಡೆಸಿದ್ದಾರೆ. 
ಸರ್ಕಾರ ಕೊಡಬಂದ ಪ್ರಶಸ್ತಿಗಳನ್ನು ನಮ್ರವಾಗಿ ನಿರಾಕರಿಸಿದ್ದಾರೆ. ಸೇವಾಕಾರ್ಯಕ್ಕೆ 
ಅಗತ್ಯವಾದ ನೆರವು ನೀಡಿ ಎಂದು ಚಿಂತಿಸುತ್ತಿದ್ದಾರೆ. ಚಿಂತೆಗೂ ಬೆಲೆ ತಂದು 
ಕೊಡುವಂಥ ಚಿಂತಾಮಣಿ' ಯಾಗಿದ್ದಾರೆ. ಪೂಜ್ಯರಿಂದು ಶತಾಯುಷಿಗಳು. 
ಸಮಷ್ಟಿ ಹಿತಕ್ಕಾಗಿ ನೂರು ವರ್ಷಗಳುದ್ದಕ್ಕೂ ಚಿಂತಿಸಿದ ಮಹಾನುಭಾವರು, ಸರಳ 
ಜೀವನದ ಉನ್ನತ ಚಿಂತನದ ದಿವ್ಯ ಮೂರ್ತಿಗಳು . 


ಸಿದ್ದಗಂಗಾ 


ಸಂಪಾದಕೀಯ 
ಪರೀಕ್ಷೆಗಳು 

ಏಪ್ರಿಲ್ ತಿಂಗಳು ಬಂದಿತೆಂದರೆ ಪರೀಕ್ಷೆಗಳು ಪ್ರಾರಂಭ. ವರ್ಷದಉದ್ದಕ್ಕೂ 
ಕಲಿತದ್ದನ್ನು ಪರೀಕ್ಷೆಗಳ ಮೂಲಕ ವ್ಯಕ್ತಪಡಿಸುವ ತರಾತುರಿ, ವಿದ್ಯಾರ್ಥಿಯ 

ಸಾಧನೆಯನ್ನು ಗುರುತಿಸಲು ಮಾಡಿರುವ ವ್ಯವಸ್ಥೆ ಉದ್ದೇಶ ಶುದ್ಧ ಸ್ಪಟಿಕದಷ್ಟ 
- ಶುಭ್ರ . ಆದರೆ ನಡೆದಿರುವುದೆಲ್ಲ ತದ್ವಿರುದ್ದ ಎಲ್ಲ ಹಂತಗಳಲ್ಲೂ ಭ್ರಷ್ಟತೆಯ 
ಭೂತನರ್ತನ, ಅಧ್ಯಾಪಕ, ವಿದ್ಯಾರ್ಥಿ, ಪಾಲಕ, ಆಡಳಿತಯಂತ್ರ ಎಲ್ಲಮುಖ 
ಗಳೂ ಕಪ್ಪು ಕಲೆಯನ್ನೇ ಪ್ರದರ್ಶಿಸುತ್ತಿವೆ. ಮೇಲು ನೋಟಕ್ಕೆ ಅದೆಷ್ಟು ನೀತಿ 
ಸಂಹಿತೆಯನ್ನು ಘೋಷಿಸುವ ಸಾಹಿತ್ಯ ಸಂಪುಟ, ಜಾಗೃತದಳಗಳ ಆಕರ್ಷಕ 
ಜಾತ್ರೆ , ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾದಿಯಾಗಿ ತಪ್ಪಿತಸ್ಥರನ್ನು ಪತ್ತೆ 
ಹಚ್ಚುವ ಅಶ್ವಮೇಧಯಾಗ, ನಗರ, ಗ್ರಾಮ ಎಂಬ ಭೇದವಿಲ್ಲದೆ ನಡೆದಿರುವ 
ಪರೀಕ್ಷಾ ದುನಸ್ಯವಹಾರಗಳ ಆಕರ್ಷಣೀಯ ತಲೆಬರೆಹಗಳ ಪತ್ರಿಕಾವಾರ್ತೆ . 
ರಾಷ್ಟ್ರದ ಎಲ್ಲಸಮಸ್ಯೆಗಳಿಗಿಂತ ಬಹುದೊಡ್ಡಸಮಸ್ಯೆ ಇದೆಂಬುದನ್ನು ಎಲ್ಲ ಆರಿ 
ಯದಹೊರತು ಯುವಜನಾಂಗದ ಭವಿಷ್ಯಕ್ಕೆ ಬೆಳಕಿಲ್ಲ ನಮಗಿರುವ ಬೇರೆಲ್ಲ 
ಸಮಸ್ಯೆಗಳು ಈ ದುರ್ವವಹಾರ ಸಮಸ್ಯೆಯಮುಂದೆ ಕೇವಲ ಕುದ್ರವೆಂಬುದನ್ನು 
ನಾವೇಕೆ ತಿಳಿದಿಲ್ಲ ? ಕಾವೇರಿಯ ಸಮಸ್ಯೆಗಿಂತ, ಬೆಲೆಏರಿಕೆಯ ಸಮಸ್ಯೆಗಿಂತ, 
ನಗರ ಜೀವನಗಳ ಉಸಿರುಕಟ್ಟಿಸುವ ಜನಸಂಖ್ಯಾಸ್ಫೋಟಸಮಸ್ಯೆಗಿಂತ , ದಿನಬೆಳ 
ಗಾದರೆ ಪತ್ರಿಕೆಗಳಲ್ಲಿ ಕಾಣುವ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಸಾವನ್ನ 
ಪ್ಪುತ್ತಿರುವ ದುರ್ದೆವಿಗಳ ಸಮಸ್ಯೆಗಿಂತ ಬೃಹದಾಕಾರವಾದುದು ಪರೀಕ್ಷಾ ದುರ್ವ 
ವಹಾರ ಸಮಸ್ಯೆ . ಯುವಜನಾಂಗವನ್ನು ಯಾವುದಾದರೂ ಅತ್ಯಾಧುನಿಕವಾದ 

ಮಾರಕಾಸ್ತ್ರವನ್ನು ಬಳಸಿ ಕೊಲೆಮಾಡುವುದಕ್ಕಿಂತ ಘನಘೋರವಾದ ಪಾಪಕರ 
- ಇದು. ಇದರಲ್ಲಿ ಆತ್ಮಶೋಧನೆಯೊಂದೇ ಅಗತ್ಯವಾದ ಪರಿಹಾರ , ಯಾರೊಬ್ಬರ 
ಮೇಲೂ , ಯಾವುದೇ ಒಂದು ವರ್ಗದಮೇಲೂ ಜವಾಬ್ದಾರಿಯನ್ನು ಸ್ಥಳಾಂತರಿ 
ಸುವಲ್ಲಿ ಪ್ರಯೋಜನವಿಲ್ಲ. ನಮ್ಮ ಮಕ್ಕಳಿಗೆ ನಾವೇ ವಿಷಉಣಿಸುತ್ತಿದ್ದೇವೆ 
ಎಂಬ ತಿಳಿವಳಿಕೆ ನಮಗೇಕೆ ಬರುತ್ತಿಲ್ಲ. ನಾಳೆ ಆ ಮಕ್ಕಳ ಭವಿಷ್ಯಕ್ಕೆ ಇಂಥ 
` ಅಪಾಯದ ಮಾರ್ಗತೋರಿಸಬೇಕೆ ? ಇದಕ್ಕೆಲ್ಲಾ ಪರಿಹಾರವೇ ಇಲ್ಲವೇ ? 
ಗಾಂಧಿ ದೇಶದವರೆ ನಾವು ? ನಾಚಿಕೆಯಾಗ ಬೇಡವೇ ನಮಗೆ ? ಎಳೆಯಕಂದ 
ಮಗಳ ಬಗ್ಗೆ ಗಂಭೀರ ಚಿಂತನೆ ಬೇಡವೇ ? ಮೊದಲು ನಮ್ಮ ನಮ್ಮ ಕೆಟ್ಟ 
ಮನಸ್ಸುಗಳನ್ನು ಒಂದಿಷ್ಟು ಸರಿಪಡಿಸಿಕೊಳ್ಳೋಣ. ನಾವುಒಳ್ಳೆ ಯ ದ ನ್ನು 
ಬಿತ್ತಲಿಕ್ಕಾಗದಿದ್ದರೂ ಬೇಡ ಕೆಟ್ಟದ್ದನ್ನು ಬಿತ್ತುವುದು ಬೇಡ. * ಬೇವಿನ ಬೀಜವ 
ಬಿತ್ತಿ ” ಮಾವಿನ ಹಣ್ಣನ್ನುವ ಭ್ರಮೆ ಬೇಡ. ಪರೀಕ್ಷೆ ಪೌವಿತ್ರತೆಯ ಪ್ರಥಮ 
ಕಮ್ಮಟವಾಗುವಂತೆ ನೋಡಿಕೊಳ್ಳುವದಾದರೆ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಿರುವ 
ಕೋಟಿ ಕೋಟಿ ರೂಪಾಯಿಗಳು ಸಾರ್ಥಕವಾದಂತೆ, ದೇಶ ಭಾಗ್ಯವಂತ ಶೀಲ 
ಪೂರ್ಣ ಜನಾಂಗವನ್ನು ಕಂಡಂತಾದೀತು, ಅಪಾಯದ ಘಂಟೆ ಮೊಳಗುತ್ತಿದೆ ? 
ಎಚ್ಚರಿಕೆಯಿಂದ ಮುಂದುವರಿಯೋಣ. 


ಸಂಪಾದಕೀಯ 
ಅಖಿಲ ಭಾರತ ವೀರಶೈವ ಮಹಾಸಭೆ- 21ನೇ ಅಧಿವೇಶನ 
ವೀರಶೈವ ಸಿದ್ದಾಂತ ಕರ್ನಾಟಕ ಭಾರತಕ್ಕೆ ಕೊಟ್ಟ ವಿಶಿಷ್ಟ ಕೊಡುಗೆ - 
ಹೀಗೆಂದವರು ಬಂಗಾಳದ ಘನವಿದ್ವಾಂಸರಾದ ಡಾ || ಸುನೀತಕುಮಾರ ಚಟರ್ಜಿಯವರು 
ಕರ-ಉರ ಶಿರಗಳ ಸಮನ್ವಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡ ವಿಶಿಷ್ಟಧರ್ಮ 
ವಾದ ವೀರಶೈವ ಅಷ್ಟಾವರಣ, ಪಂಚಾಚಾರ , ಷಟ್‌ಸ್ಥಲಗಳ ಮುಖೇನ ಮಾನವೀ 
ಯತೆಯನ್ನು ಪ್ರತಿಪಾದಿಸಿದ ಹೆಗ್ಗಳಿಕೆಯನುಳ್ಳದ್ದು ಅನ್ಯರಿಗೆ ಅಸಹ್ಯಪಡ ' ದಂತೆ 
ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬವಿನಯವಾಣಿಯನ್ನೇ ಮಹಾ 
ಮಂತ್ರವಾಗಿ ಪರಿಭಾವಿಸಿ ಅರಳಿದ್ದು ವೀರಶೈವ ಧರ್ಮ. 
- ವೀರಶೈವ ಧರ್ಮದ ಅನುಯಾಯಿಗಳ, ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ 
ಪರಮಪೂಜ್ಯ ಶ್ರೀ ಹಾನಗಲ್ ಕುಮಾರಸ್ವಾಮಿಗಳವರ ದೂರದೃಷ್ಟಿಯ ಫಲವಾಗಿ 
ರೂಪುತಾಳಿದ ಅಖಿಲಭಾರತ ವೀರಶೈವ ಮಹಾಸಭಾ ತನ್ನ 88ವರ್ಷಗಳ ದೀರ್ಘ 
ಇತಿಹಾಸದಲ್ಲಿ ಅನೇಕ ಸ್ಥಳಗಳಲ್ಲಿ ಮಹಾಸಭೆಗಳನ್ನು ನಡೆಸಿ ನಿರ್ಣಯಗಳನ್ನು ಕೈ 
ಗೊಂಡದ್ದು ಇದೀಗ ಚರಿತ್ರೆಯ ಪುಟಗಳಲ್ಲಿ ಕಾಣುವ ವಿಚಾರ . ಮಹಾಸಭೆಯ 
ಉದಯದ ದೆಸೆಯಿಂದಾಗಿ ಶಿಕ್ಷಣಸಂಸ್ಥೆ , ವೀರಶೈವ ಸಹಕಾರಿ ಬ್ಯಾಂಕುಗಳು ಪ್ರಾರಂಭ 
ವಾದವು. ಸಮಾಜದ ಜಾಗೃತಿಗೆ ಚಾಲನೆ ದೊರೆಯಿತು. ಕರ್ನಾಟಕ ದೊಡ್ಡ ಸಮಾಜ 
ನೆನಿಸಿದ ವೀರಶೈವಸಮಾಜ ತನ್ನ ಸಂಘಟನೆಯನ್ನು ಮಾಡುವಲ್ಲಿ ನಡೆದಿರುವ ಎಲ್ಲ 
ಪ್ರಯತ್ನಗಳೂ ಸ್ವಾಗತಾರ್ಹವೇ . ಆದರೂ ಸಂಘಟನೆಗೆ ಮಹಾ ತೊಡಕಾಗಿರುವ 
ಗುರು ವಿರಕ್ತರ ಮೇಲಾಟ ಸಮಾಜದ ದುರ್ದೆವ, ರಾಷ್ಟ್ರ ನಾಯಕ ಹಿರಿಯರಾದ ಶ್ರೀ 
ನಿಜಲಿಂಗಪ್ಪನವರು ಕೈ ಮುಗಿದು ಕೇಳುವಷ್ಟು ಸಮಾಜ ಒಳಪಂಗಡಗಳ ಅರ್ಬುದ 
ರೋಗಕ್ಕೆ ಸಿಕ್ಕಿ ನರಳುತ್ತಿರುವುದು ಅಭಿಮಾನಿಗಳೆಲ್ಲರ ತೀವ್ರ ನೋವಿಗೆ ಕಾರಣ . ವಿಚಾರ 
ವಂತರು, ಸಂಶೋಧಕರು, ಮುತ್ಸದ್ದಿಗಳು ಮೇಧಾವಿಗಳು , ವಿಜ್ಞಾನಿಗಳು, ಸಾಹಿತಿಗಳು 
ತಾಂತ್ರಿಕಜ್ಞರು, ನ್ಯಾಯವಾದಿಗಳು, ವೈದ್ಯರು ಪ್ರಾಧ್ಯಾಪಕರು, ವಿದ್ವಾಂಸರು , 
ಅನುಭಾವಿಗಳು ತುಂಬಿರುವ ವೀರಶೈವಸಮಾಜ ಒಗ್ಗೂಡುವಲ್ಲಿ ವಿಫಲವಾಗಿರುವುದೆಂದರೆ 
ಅಭಿಮಾನ ಶೂನ್ಯತೆಯೇ ಕಾರಣವಲ್ಲದೆಬೇರಲ್ಲ. ಬುದ್ದಿ ಜೀವಿಗಳಂತೂ ದಂತಗೋಪುರದ 
ಸುಖವಾಸಿಗಳು, ಶ್ರಮ ಜೀವಿಗಳು ದೈನಂದಿನ ಬದುಕಿನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ 
ನರಳುತ್ತಿರುವವರು. ರಾಜಕೀಯ ಧುರೀಣರಿಗೆ ಗದ್ದುಗೆಯ ಮೋಹ, ಜನನಾಯಕರಿಗೆ 
ಸ್ವಾರ್ಥದ ಗೀಳು, ಧರ್ಮ ಗುರುಗಳದಂತೂ ತಾವುಶ್ರೇಷ್ಠ ಎಂಬ ಭಾವನೆ ಸಮಾಜ 
ನನ್ನು ಯಾರು ಕೇಳಬೇಕು. ಅಲ್ಲದೆ ಸಮಾಜವೆಂಬುದೊಂದು ಅಮೂರ್ತಶಬ್ದ ತಾನೆ 
ಕಣ್ಣಿಗೆ ಕಾಣದ, ಕೈಗೆ ಎಟುಕದ ಪದ ಅದು. ಹೀಗಿರುವಾಗ ಅದರ ಬಗ್ಗೆ ಚಿಂತನೆಯಾರು 
ಮಾಡಬೇಕು. 
ಮೇ - 1992 


ದಿನಾಂಕ 10.11 .12 ರ ಮೇ ತಿಂಗಳಲ್ಲಿ ಬೆಳಗಾವಿ ನಗರದಲ್ಲಿ ನಡೆದ ಅಖಿಲ 
ಭಾರತ ವೀರಶೈವ ಮಹಾಸಭೆಯಲ್ಲಿ ನಡೆದ ವಿದ್ಯಮಾನಗಳಂತೂ ಸಮಾಜದ ಅಭಿ 
ಮಾನಿಗಳಿಗೆ ನೋವನ್ನುಂಟು ಮಾಡಿರುವುದು ಸತ್ಯಕ್ಕೆ ದೂರವಾದುದಲ್ಲ. ನಾಡಿನ 
ಪತ್ರಿಕೆಗಳ ತುಂಬ ಬಿತ್ತರವಾದ ಸುದ್ದಿ ಯನ್ನೋದಿದ ವಿಚಾರವಂತ ಚಿಂತಿಸುವಂ 
ತಾಗಿದೆ . ಇಂದು ಮತ ಸ್ಥಾಪನೆಯನ್ನು ಕುರಿತು ಎದ್ದಿರುವ ವಿವಾದದಿಂದ ಆಗುವ 
ಪ್ರಯೋಜನವಾದರೂ ಏನು? ಸಹಸ್ರಾರು ವೀರಶೈವ ಯುವಕರು ನಿರುದ್ಯೋಗಿಗಳಾಗಿ 
ಬೀದಿ ಬೀದಿಗಳಲ್ಲಿ ತುತ್ತು ಅನ್ನಕ್ಕಾಗಿ ಅಲೆಯುತ್ತಿರುವಾಗ ವೀರಶೈವಮತವನ್ನು ಸ್ಥಾಪಿಸಿ 
ಮಹಾನುಭಾವರನ್ನು ಕುರಿತು ಚರ್ಚೆಯಾಗಬೇಕೆ? “ ಅನ್ನಕೊಡು, ಬಟ್ಟೆಕೊಡು, ಕಟ್ಟಿ 
ಕೊಡುಮನೆಗಳನು'- ಎಂಬ ಕವಿವಾಣಿ ಮಹಾಸಭೆಗೆ ಮೊದಲು ಗಮನಕ್ಕೆ ಬರಬೇಕು. 
ಹೀಗೆಂದ ಮಾತ್ರಕ್ಕೆ ಮಹಾಸಭೆ ಏನು ಕ್ರಿಯಾತ್ಮಕ ಕಾರ್ಯಗಳನ್ನು ಮಾಡಿದೆ 
ಇಲ್ಲವೆಂದು ಇದರರ್ಥವಲ್ಲ. ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ 
ಅದಕ್ಕಾಗಿ ಮಹಾಸಭೆಗೆ ಕೃತಜ್ಞತೆಯ ಶರಣಾರ್ಥಿಗಳೂ ಸಲ್ಲಬೇಕು. ಹಾಗೆಯೇ 
21 ನೆಯ ಮಹಾಸಭೆಯಲ್ಲಿ ಕೈಗೊಂಡ ನಿರ್ಣಯ . ವೀರಶೈವ ಧರ್ಮಸ್ಥಾಪಕರು 
ಯಾರು ಎಂಬ ವಿವಾದದ ಬಗೆಗೆ ನಮ್ಮ ಶಕ್ತಿ ಹಾಗೂ ಸಮಯವನ್ನು ವ್ಯಯಮಾಡದೆ 
ಸಮಸ್ತ ವೀರಶೈವರ ಒಳಿತಿನ ಬಗೆಗೆ ಮಠಾಧೀಶರೂ ಗಣ್ಯರು ಮುಖಂಡರೂ ಚಿಂತನ 
ಶೀಲರಾಗಬೇಕು ಎಂಬುದು ಸಮುಚಿತವಾಗಿದೆ. ಬರೀ ಚಿಂತನ ಶೀಲರಾದರೆ ಸಾಲದು 
ಕ್ರಿಯಾಶೀಲರಾಗಬೇಕು, ಕಾರ್ಯೋನ್ಮುಖರಾಗಬೇಕು ಎಲ್ಲರೂ . ವಚನ ಸಾಹಿತ್ಯ 
ವನ್ನು ವಿಶ್ವದ ಪ್ರಮುಖ ಭಾಷೆಗಳಲ್ಲಿ ಅನುವಾದಿಸಬೇಕು, ಬಸವ ಪ್ರಶಸ್ತಿ ಸ್ಥಾಪಿಸಲು 
ಕರ್ನಾಟಕ ಸರ್ಕಾರ ಮುಂದಾಗಬೇಕು, ವೀರಶೈವ ಧರ್ಮ , ಸಂಸ್ಕೃತಿಗಳನ್ನ ನಯವಾಗಿ 
ನಾಗರೀಕ ರೀತಿಯಲ್ಲಿ ಅಗೌರವಿಸುವ ಯಾವುದೇ ಪ್ರಯತ್ನ ವನ್ನು ಉಗ್ರವಾಗಿ 
ಪ್ರತಿಭಟಿಸಬೇಕು, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ಹೆಸರಿಡಬೇಕು, 
ವೀರಶೈವ ಧರ್ಮಕ್ಷೇತ್ರಗಳನ್ನು ಅಭಿವೃದ್ದಿ ಪಡಿಸಬೇಕು ಮುಂತಾದ 34 ನಿರ್ಣಯಗಳನಃ 
ಸ್ವೀಕರಿಸಿದ್ದು ಶ್ಲಾಘನೀಯ, ಎಲ್ಲಕ್ಕೂ ಮೂಲವಾಗಿ ಮಹಾಸಭೆಯ ಆರ್ಥಿಕ ಸ್ಥಿತಿಯನು 
ಮನಗಂಡು ಮುಕ್ತ ಮನಸ್ಸಿನಿಂದ ನಿಧಿಯನ್ನು ಸಂಗ್ರಹಿಸಿದ್ದಂತೂ ಸ್ವಾಗತಾರ್ಹವಾದುದು 
21ನೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಗೌರವಿತರಾದ 
ಗುಲ್ಬರ್ಗದ ಮಹಾದಾಸೋಹಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರ ಮಾರ್ಗ 
ದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ವಹಾಸಭೆ ಹೆಜ್ಜೆ ಇಡಬೇಕಾಗಿದೆ. ಸಮಾಜಕ್ಕೆ 
ಹೊಸದೊಂದು ದಿಕ್ಕು , ದಿಗಂತಮೂಡಿ ಬರಬೇಕಾಗಿದೆ. ವೀರಶೈವ ಅಥವಾ ಲಿಂಗಾಯಣ 
ಧರ್ಮ ಜಗತ್ತಿಗೇ ಬೆಳಕುನೀಡುವಂಥ ಸತ್ವ ಸಂದೇಶವನ್ನೊಳಗೊಂಡ ಧರ್ಮಎಂಬುದನ್ನು 
ಸಮಾಜದ ಎಲ್ಲರೂ ತಮ್ಮ ಪರಂಪರೆಯ ಸುಹಾಚೇತನಗಳನ್ನು ಸ್ಮರಿಸಿಬಾಳುವ 
ಮನಸ್ಸು ಮಾಡಲಿ ಎಂದು ಸಿದ್ಧಗಂಗಾ ಪ್ರಾರ್ಥಿಸುತ್ತದೆ. 


ಸಿದ್ದಗಂಗಾ 


ಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ - 572104 

ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ !! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ನೀರಭದ್ರಯ್ಯ 


ಸಹಸಂಪಾದಕರು 
ಎಂ . ರೇಣುಕಾTಣದ 
ಪಿ . ಎನ್ . ಚಂದ್ರಶೇಖರಯ್ಯ 

ಬಿ. ವೀರಭದ್ರಯ್ಯ 


ಲೇಖಕರಲ್ಲಿ ಮನವಿ 
- ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ.. 
ಮೇಲಾಗಿ ಶ್ರೀ ಮಠದ ಮುಖವಾಣಿ. 
ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿಧ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ . 
ಹಾಕುತ್ತಿದೆ. ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ ) 
ಸಂಸ್ಕೃತಿ, ಧರ್ಮ , ವಿಜ್ಞಾನ, ಶಿಕ್ಷಣ. 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾದ 
ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳಿಗೆ 
ಮೂಲ ಕೃತಿಕಾರರ ಅನುಮತಿ ಪಡೆದಿರ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂಕ್ತ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಸಿ ಬಿ , ಶಂಕರಪ್ಪ 


- ಪ್ರಕಾಶಕರು | 
ಹೆತ್ ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
- ಶ್ರೀ ಸಿದ್ಧಗಂಗಾಕ್ಷೇತ್ರ 


GG ಸಂಪಾದಕರು "-- 
ಸಿದ್ದಗಂಗಾ' ಮಾಸ ಪತ್ರಿಕೆ 

ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ 572104 . 


ಚಂದಾ ವಿವರ 
ವಾರ್ಷಿಕ ಚಂದಾ 25 - 00ರೂ 
ಆಜೀವ ಸದಸ್ಯತ್ವ 300 - 00 


ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಂಪಾದಕೀಯ 


- ಅನ್ಯರಿಗೆ ಅಸಹ್ಯ ಪಡಬೇಡ, 

ಬಸವಣ್ಣನವರ ವಚನದ ಒಂದು ಸೂಕ್ತಿ , ಸಪ್ತ ಸೂತ್ರಗಳಲ್ಲಿ ಒಂದು . 
- ನೀತಿ ಸಂಹಿತೆಯ ಒಂದು ಭಾಗ, ಅಖಂಡ ಬದುಕಿನ ಮಾರ್ಗದರ್ಶನಕ್ಕೆ ಕೈ ಜು 

ದೀಪ. ಮಾನವತೆಗೆ ಬೇಕಾದ ಅಗತ್ಯ ಮಂತ್ರ , ಭಾವೈಕ್ಯತೆಯ ಮಹಾರಹಸ್ಯದ 
ಕೀಲಿಕೈ , ಎಲ್ಲ ಧರ್ಮಗಳ ಸಾರ ಸರ್ವಸ್ವ , ಸಹ್ಯ - ಅಸಹ್ಯಗಳ ವಿವೇಚನೆಯೇ 
ಸಂಸ್ಕೃತಿಯ ಒಳಬೆಳಕು, ಎಲ್ಲವನ್ನೂ ಸಹ್ಯ ಮಾಡಿಕೊಳ್ಳುವ ಹದವ ತಿಳಿಯ ಡಿ 
ಬೇಕು, ಹೃದಯ ಪಡೆಯಬೇಕು. ಅಸಹನೆ ಎಲ್ಲ ಅನಿಷ್ಟಗಳಿಗೂ ಮೂಲ, 
ಬದುಕಿನ ಬವಣೆಗೆ ಅದೇ ಬುನಾದಿ: ಸಹನೆ ದಯೆಯ ಇನ್ನೊಂದು ಮುಖ . 
ವಾದೀತು ಮನಸ್ಸನ್ನು ಹದಗೊಳಿಸುವ, ಪಾಕಗೊಳಿಸುವ ಸೂಕ್ತ ಸಾಧನ 
ಸಹನಾಭಾವ, ಕಿರಿಕಿರಿಗೊಳಗಾಗುವ ಮನಸ್ಸನ್ನು - ಸದಾ ನಿಯಂತ್ರಿಸುವ 
ಕಾರ್ಯವನ್ನು ಸಹನೆ ಮಾಡುತ್ತದೆ. ವಿವೇಕವಂತರಾಗಲು ಸಹನೆಬೇಕು. 
“ ತಾಳುವಿಕೆಗಿಂತ ತಪವು ಇಲ್ಲ ” ಎನ್ನುತ್ತಾರೆ ದಾಸರು, ಸಹನೆ ತಪಸ್ಸು 
ಇದ್ದಂತೆ. “ ಸಂತೆಯೊಳಗೊಂದು ಮನೆಯಮಾಡಿ ಶಬ್ದಕ್ಕೆ ನಾಚಿದೊಡೆಂತಯಾ ” 
ಎನ್ನುವ ಅಕ್ಕನ ಮಾತನ್ನು ಸ್ಮರಿಸಿಕೊಳ್ಳಬಹುದು. ಇಂದು ಎಲ್ಲೆಲ್ಲಿಯೂ 
ಎಲ್ಲ ರಂಗದಲ್ಲಿಯೂ ಅಸಹನೆಯೇ ಎದ್ದು ಕಾಣುತ್ತಿದೆ. ಕಲಿಯದವರಿಗಿಂತ 
ಕಲಿತವರು ಎಂದು ಹೇಳಿಕೊಳ್ಳುವವರಲ್ಲಿ ಅಸಹನೆ ಹೆಚ್ಚು , ಕಲಿತವರೆಲ್ಲರೂ 
ಹೀಗೆ ಎಂದಲ್ಲ. ಆದರೆ ಅಂಥವರ ಸಂಖ್ಯೆ ತುಂಬಾ ಕಡಿಮೆ , ಗ್ರಾಮೀಣರಿಗಿಂತ 
ನಗರವಾಸಿಗಳಲ್ಲಿ ನೌಕರರಿಗಿಂತ ಅಧಿಕಾರಿಗಳಲ್ಲಿ , ಶಾಸಕರುಗಳಿಗಿಂತ ಸಚಿವರಲ್ಲಿ 
ವಿದ್ಯಾರ್ಥಿಗಳಿಗಿಂತ ಅಧ್ಯಾಪಕರಲ್ಲಿ , ಪುರುಷರಿಗಿಂತ ಸ್ತ್ರೀಯರಲ್ಲಿ ಅಸಹ್ಯ ” 
ಪಡುವ ಪ್ರವೃತ್ತಿ ಹೆಚ್ಚು ಕಾಣಬರುತ್ತಿದೆ “ ಮನವಶೋಧಿಸುವ ಕೆಲಸ 
ನಡೆಯುತ್ತಿಲ್ಲ. ಮಗುತೊಡೆಯ ಮೇಲೆ ಹೇಸಿಗೆ ಮಾಡಿದರೆ ಸಹಿಸಲು ತಾಯಿಯ 
ಗುಣ ಮಂತ್ರವಾಣಿ ಎನ್ನಬಹುದಾದ ಅಣ್ಣ ಬಸವಣ್ಣನವರ “ ಅನ್ಯರಿಗೆ ಅಸಹ್ಯ 
ಪಡಬೇಡ ” ಎಂಬ ಮಾತಿನಲ್ಲಿದೆ. ದ್ವೇಷ ನಿರಪೇಕ್ಷವಾದ ಈ ಮಾತು ಧರ್ಮದ 
ನಂದಾದೀಪ. ಯೇಸುಕ್ರಿಸ್ತ “ ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ? 
ಎಂದು ಹೇಳಿದ್ದು ನಮಗೆ ತಿಳಿದದ್ದೆ . ಆದರೆ ಬಸವಣ್ಣ 'ಪ್ರೀತಿಸದಿದ್ದರೂ ಬೇಡ, 
ಅಸಹ್ಯಪಡಬೇಡ” ಎಂದು ಹೇಳಿದ್ದು ಹೆಚ್ಚು ಮಾರ್ಗದರ್ಶಕವಲ್ಲವೆ. 
ನಾವಿಂದು ಅನ್ಯರಿಗೆ ಅಸಹ್ಯಪಡದಂತೆ ' ಬಾಳುವಕಲೆಯನ್ನು ಕಲಿಯಬೇಕಾಗಿದೆ. ಇಲ್ಲಿ 


ಸ0 ಪಾ ದ ಕಿ 


ಯ 


ಬಸವಣ್ಣ ಒಪ್ಪು ನಂತೆ ಒಗೆತನವ ಮಾಡುವೆ. 

ಅಕ್ಕಮಹಾದೇವಿ ಕಲ್ಯಾಣವನ್ನು ಬಿಟ್ಟು ಶ್ರೀಶೈಲದ ಕದಳಿಗೆ ತೆರಳುವ ಸಂದರ್ಭ. 
ಅನುಭವ ಮಂಟಪದ ಶರಣ ಶರಣೆಯರೆಲ್ಲ ಅಕ್ಕನನ್ನು ಬೀಳ್ಕೊಡಲು ಸಿದ್ಧರಾಗಿದ್ದಾರೆ. 
ಎಲ್ಲರ ಹೃನ್ಮನಗಳೂ ಭಾವಭರಿತವಾಗಿವೆ . ಅನುಭವ ಮಂಟಪದಲ್ಲಿ ಅಕ್ಕನೀಡಿದ 
ಅನುಭವ ಸಂಪತ್ತು ಅನುಪಮವಾದುದು. ಆಕಸ್ಮಿಕವಾಗಿ ಭೇಟಿಯಿತ್ತು ಎಲ್ಲರ 
ಕಾರುಣ್ಯದ ಕಣ್ಮಣಿಯಾದ ಅಕ್ಕ ಅನಿವಾರವಾಗಿ ಅಗಲಬೇಕಾದ ಸನ್ನಿವೇಶ, ಯಾರ 
ಜೀವನದಲ್ಲಾದರೂ ಪರಸ್ಪರ ಭೇಟಿಯ ಆಕಸ್ಮಿಕ ಸಂದರ್ಭಗಳು ಬಂದೇ ಬರುತ್ತವೆ. 
ಅಂತೆಯೇ ಅನಿವಾರ್ಯವಾಗಿ ಆಗಲಬೇಕಾದ ಸಂದರ್ಭಗಳೂ ಇದ್ದೇ ಇರುತ್ತವೆ, 
ಭೇಟಿ. ಬೀಳ್ಕೊಡುಗೆಗಳ ಮಧ್ಯೆ ಇದ್ದ ಬದುಕೇ ಮುಖ್ಯವೆಂಬುದನ್ನು ಅಕ್ಕನಂತವರು 
ಎತ್ತಿ ತೋರಿಸುತ್ತಾರೆ. ಅಸಂಖ್ಯಾತ ಶರಣರ ಭಾವಭಿಕ್ಷೆಯಿಂದ ತೃಪ್ತಳಾದ ಅಕ್ಕ ಮಹಾ 
ದೇವಿ ಕೃತಜ್ಞತಾ ಭಾವದಿಂದ ತೆರಳುವ ಮುನ್ನ ವ್ಯಕ್ತಪಡಿಸಿದ ಮಾತುಗಳು ಅದೆಷ್ಟು 
ಹೃದಯವಂತಿಕೆಯಿಂದ ತುಂಬಿವೆ ಎಂಬುದನ್ನು ಪರಿಭಾವಿಸಿದಾಗ ಬದುಕಿನ ದೃಷ್ಟಿ 
ತೆರೆದು ಕೊಳ್ಳುತ್ತದೆ, ತಾನು ಮುಂದೆ “ ಬಸವಣ್ಣ ಒಪ್ಪುವಂತೆ ಒಗೆತನವ ಮಾಡುವೆ ” 
ಎಂಬ ಮಾತು ಬಸವಣ್ಣ ಹೇಗೆ ಒಳ್ಳೆಯ ಜೀವನಕ್ಕೆ ಮಾನದಂಡವಾಗಿ ಬೆಳಗಿದ 
ಎಂಬುದು ವ್ಯಕ್ತವಾಗುತ್ತದೆ. ಅನಂತವರು ಬಸವಣ್ಣನನ್ನು ಆದರ್ಶಪುರುಷನನ್ನಾಗಿ 
ಹೇಗೆ ಗೌರವಿಸಿದರು ಎಂಬುದನ್ನು ನಾವಿಂದು ಮನನ ಮಾಡಬೇಕಾಗಿದೆ. ನಮ್ಮ 
ಬದುಕಿಗೆ ದಾರಿತೋರಿದ ಹಿರಿಯು ಒಪ್ಪುವಂತೆ ನಾವಿಂದು ಬದುಕುತ್ತಿದ್ದೇವೆಯೇ , 
ಆತ್ಮವಿಮರ್ಶೆ ಅಗತ್ಯವಾಗಿದೆ ಮಹಾತ್ಮಗಾಂಧಿಯಂಥ ಪುಣ್ಯಪುರುಷರು ನಮಗೊಂದು 
- ಮುಕ್ಕಾವಕಾಶವನ್ನು ಕಲ್ಪಿಸಿಕೊಟ್ಟು ನೈಜವಾದ ಭಾರತೀಯರಾಗಿ ಬದುಕುವ ಕಲೆ 
ಯನ್ನು ಕಲಿಸಿಕೊಟ್ಟು ಹೋದರು . ನಾವೇನು ಮಾಡಿದೆವು ? ಆ ಪವಿತ್ರಾತ್ಮರು 
ಒಪ್ಪುವಂತೆ ಬಾಳುತ್ತಿದ್ದೇವೆಯೇ ? ಅಷ್ಟು ಬೇಡ ನಮಗೆ ಜನ್ಮವಿತ್ತ ಮಾತಾ 
ಪಿತೃಗಳ ಮನ ಒಪ್ಪುವಂತೆ ಎಷ್ಟು ಜನ ಜೀವನ ಪಥದಲ್ಲಿ ಸಾಗಿದ್ದೇವೆ. ಯಾರು 
ಒಪ್ಪಿದರೇನು ? ಬಿಟ್ಟರೇನು ? ನನ್ನ ಹಾದಿ ನನ್ನದು ಎಂಬುವ ಹುಂಬ ಧೋರಣೆ 
ಇಂದು ಎಲ್ಲೆಲ್ಲೂ ವಿಜೃಂಭಿಸಿದೆ. ಜನನಾಯಕರು ಪ್ರಜೆಗಳು ಒಪ್ಪುವಂತೆ 
ನಡೆದುಕೊಳ್ಳುತ್ತಿಲ್ಲ; ಧರ್ಮಗುರುಗಳು ಭಕ್ತಾದಿಗಳು ಒಪ್ಪುವಂತೆ ನಡೆದು ಕೊಳ್ಳು 
- ತಿಲ್ಲ! ಅಧಿಕಾರಿಗಳು ಸಾರ್ವಜನಿಕರು ಒಪ್ಪುವ ಹಾದಿ ತುಳಿಯುತ್ತಿಲ್ಲ, ವಿದ್ಯಾ 

ರ್ಥಿಗಳು ಅಧ್ಯಾಪಕರು ಒಪ್ಪುವಂತೆ ಬೆಳೆಯುತ್ತಿಲ್ಲ, ಉದಾಹರಣೆಗಳನ್ನು ಬೆಳೆಸು 
ಬಹುದು. ಭ್ರಷ್ಟತೆಯೇ ಬದುಕಿಗಿಂದು ಹೆದ್ದಾರಿಯಾಗಿದೆ. ಪ್ರಾಮಾಣಿಕತೆ ನರ 
ಳುತ್ತಿದೆ ಸಾತ್ವಿಕತೆ, ನಿಷ್ಟೆಗಳೆಲ್ಲ ಗಾಳಿಗೆ ತೂರಿವೆ . ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ 
(( ಕಿರಾತಕರು ಹೆಚ್ಚಿ ಪುರಾತರು ಕಣ್ಮರೆಯಾಗುತ್ತಿದ್ದಾರೆ. ನಮಗೊಂದು ಸತ್ಪರಂ 


ಪರೆಯಿದೆ ಶ್ರೀಮಂತ ಸಾಂಸ್ಕೃತಿಕ ಹಿನ್ನಲೆಯಿದೆ ಎಂಬುದನ್ನು ಮರೆತು ಓಡು.. 
ತಿದ್ದೇವೆ. ಮನುಷ್ಯ ಮನುಷ್ಯನನ್ನೆ ಕಿತ್ತು ತಿನ್ನುತ್ತಿದ್ದೇವೆ ಎಂಬುದರ ಜೊತೆಗೆ 
ಮಾನವೀಯತೆಯನ್ನೇ ಸುಟ್ಟು ಭಸ್ಮಮಾಡುತ್ತಿದ್ದೇವೆ ಎಂಬುದನ್ನು ಕಾಣಲಾರದ 
ವರಾಗುತ್ತಿದ್ದೇವೆ. ಬಸವಣ್ಣ ಬೇಡ, ಅಕ್ಕ ಬೇಡ, ಮಹಾತ್ಮ ಗಾಂಧಿ ಬೇಡ ಕೊನೆಗೆ 
ಜನ್ಮವಿತ್ತ ತಂದೆತಾಯಿಗಳು ಒಪ್ಪುವಂತೆ ಬಾಳುವ ಪ್ರವೃತ್ತಿ ನಮ್ಮದಾಗುತ್ತಿದೆಯೇ 
ಎಂದು ಯೋಚಿಸಬೇಕಾಗಿದೆ. ಯುವ ಜನಾಂಗವಂತೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು 
ಕತ್ತಲೆಯಲ್ಲಿ ನಾಗಾಲೋಟ ಪ್ರಾರಂಭಿಸಿದ್ದಾರೆ ದಾರಿ ತೋರುವವರು ಯಾರು? 
ಒಪ್ಪುವಂತೆ ಬಾಳುತ್ತಿದ್ದೇವೆಯೇ ? ಕಾಲ, ಧರ್ಮಗಳ ಕಣ್ಣಿನಲ್ಲಿ ? . 

ಹರಸನು. 
ಗುರುದೇವ ಬಂದು ಬುವಿಯ ದೇವವೆನ್ನಿಸಿದೆ 
ಕರುಣಾಳು ಯತಿಕುಲಾಂಬುಧಿ ಸೋಮನೇ !! ಪ!! 

ಪೂರ್ವಾಶ್ರಯವ ಬಿಟ್ಟೆ ವಿಷಯಕುಲವನೆ ಸುಟ್ಟಿ 
ಚಾರ್ವಾಕಪಂಥದಲಿ ಆಸ್ತಿಕ ನೆಟ್ಟ 
ಗೀರ್ವಾಣ ವಾಣಿಯಲಿ ಅಧಿಕಾರವನ್ನು ತೊಟ್ಟಿ 

ಪೌರ್ವಾತ್ಯ ಸಂಸ್ಕೃತಿಯ ಹಿಡಿದು ಮೇಲಿಟ್ಟೆ !! !! 
ಪರಮಾನುಭವಬಂಧಿ ಉದ್ದಾನ ಗುರುವರನ 
ಕರಕಮಲ ಸಂಜಾತ ಮಹಿಮಾಕರ - 
ಹರಶರಣರಡಿಯಿಟ್ಟ ಬಟ್ಟೆಯೊಳೆ ನೀನಡೆದೆ 
ಹರಸೂನು ನೀ ಸಿದ್ಧಲಿಂಗೇಶ್ವರ |೨| | 

ಜಗದ ಜಂಜಡವನ್ನು ತೃಣಕು ಕಡೆಯಾಗಿಸಿದೆ 
ಹಗರಣವ ಪಡುವವರ ಸಂತೈಸಿದೆ 
ಹಗಲಿರುಳು ಲೋಕಕಲ್ಯಾಣವನೆ ಚಿಂತಿಸಿದೆ 

ನಿಗಮಗೋಚರ ನಿಜಕು, ಎಂದೆನಿಸಿದೆ ||೩|| 
ಜ್ಞಾನಾನ್ನ ದಾನಿ ಶಿವ -ಸಿದ್ದ ಗಂಗಾಧಿಪತಿ 
ಮಾನೋನ್ನತನೆ ಸಚ್ಚಿದಾನಂದನೆ , 
ಜೇನಾಗಿರುವೆ ಜನಕೆ ಗುರಿಯಾಗಿರುವೆ ಮನಕೆ 
ನಾನಾ ಮಹತ್ತಿನ ಜಿತಾನಂಗನೆ ||೪|| 

ಕಸವೆಘನವೆಂಬುದನು ಗಳಿಸಿನೀ ತೋರಿಸಿದೆ 
ಜಪ- ಧ್ಯಾನಗೈವಾಗ ಪಶುಪತಿಯೆ ನೀನು 
ವಿಪುಲಾಶ್ರಯವನಿತ್ತು ವಿದ್ಯಾರ್ಥಿಗಳ ಪೊರೆದೆ 
'ಉಪಕೃತಿಯ ಮರೆಯುವೆನೆ ಎಂದೆಂದು ನಾನು ||೫ || 

- ಪುಲಿಕೇಶಿ 


ಸಂಪಾದಕೀಯ 
ಸ್ವಾತಂತ್ರ್ಯ ದಿನಾಚರಣೆ.. 
- ಆಗಸ್ಟ್ ಹದಿನೈದು ಮಹತ್ವಪೂರ್ಣವಾದ ದಿನ, ಭಾರತೀಯರು ಜಾಗತಿಕ 
ಜೀವನದಲ್ಲಿ ಸ್ವತಂತ್ರರಾಗಿ ಬಾಳುವ ಅವಕಾಶವನ್ನು ಪಡೆದುಕೊಂಡದಿನ, ದೇಶ 
ಭಕ್ಕರ ಅವಿರತ ಶ್ರಮದ ಹೋರಾಟದ ಫಲವಾಗಿ ಮೂಡಿ ಬಂದದಿನ 1947ರ . 
ಆಗಸ್ಟ್ ಹದಿನೈದು ಮತ್ತೆ ಮತ್ತೆ ನೆನಪಾಗುತ್ತಿರುವದಿನ, ಸಹಸ್ರ ಸಹಸ್ರ 
ಬಣ್ಣಗಳ ಕನಸನ್ನು ಕಟ್ಟಿಕೊಂಡುಕ ಸ್ತೆರದದ್ದು ಅಂದು, ಭರತಖಂಡದ ಬದುಕು … 
ಭಾಗ್ಯವಂತನಾಗುವಂಥ ಯೋಜನೆಗಳಿಗೆ ದುಡಿದದ್ದು . ಅನಂತರ ಬಂದ ಆಗಸ್ಟ್ 
ಹದಿನೈದರಂದು ಅವಲೋಕನ ಮಾಡಿಕೊಳ್ಳುತ್ತ ದಾರಿ ನಡೆದದ್ದೇ ನಡೆದದ್ದು , 
ನಮ್ಮ ಜನನಾಯಕರು ಜೀವನ ವಿಧಾನವನ್ನು ಕಂಡುಂಡ ಶ್ರೀಸಾಮಾನ್ಯನಿಂದು 
ಭ್ರಮನಿರಸನಗೊಂಡಿದ್ದಾನೆ. ಪ್ರಜಾಸೇವಕರೆಂದು ಹೇಳಿಕೊಳ್ಳುತ್ತಲೇ ಯಾವ 
ಚಕ್ರವರ್ತಿ ರಾಜ ಮಹಾರಾಜರುಗಳಿಗೆ ಕಡಿಮೆಯಿಲ್ಲದಂತೆ ಅತ್ಯಂತ ವೈಭವೋ | 
ಪೇತ ಜೀವನ ನಡೆಸುತ್ತಿರುವ ನಮ್ಮ ನಾಯಕರು ದೇಶವನ್ನು ಸಾಲದಮಹಾ 
ದಾಸ್ಯಕ್ಕೆ ತಳ್ಳುತ್ತಿರುವುದೇನೂ ಸುಳ್ಳಲ್ಲ ' ಹಾಡು ಹಗಲೇ ರಾಜಕೀಯ ಭ್ರಷ್ಟಾ 
ತಾರ ಜೀವನದ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ತೆರೆಯಮರೆಯಲ್ಲಿ ನಡೆದು 
ಕೊಳ್ಳುವ ಅವ್ಯವಹಾರಗಳಿಗೂ ತೆರೆಯಮುಂದೆ ಅನುಸರಿಸುತ್ತಿರುವ ನಾಜೂಕಿನ 
ವಿದ್ಯಮಾನಗಳಿಗೂ ವ್ಯಂಗ್ಯ ಪ್ರಹಸನವೇ ಅಭಿನಯವಾದಂತಿದೆ. ರಾಜಕೀಯ 
ಸ್ವಾತಂತ್ರ್ಯ ನಮ್ಮದಾಗಿದೆಯಾದರೂ ಮಾನಸಿಕ , ಸಾಂಸ್ಕೃತಿಕ ಸ್ವಾತಂತ್ರ 
ಭಾರತೀಯನಿಗೆ ಲಭ್ಯವಾಗಿದೆಯೇ ? ಪ್ರಶ್ನಿಸುವಂತಾಗಿದೆ. ಯುವಪೀಳಿಗೆ | 
ದಿಕ್ಕು ಕಾಣದೆ ತತ್ತರಿಸುತ್ತಿದೆ. ನಿಟ್ಟುಸಿರು ಬಿಡುತ್ತಿದೆ. ರೂಪಿಸಿದ ಯೋಜನೆಗಳೆಲ್ಲ 
ಪೂರ್ಣವಾಗಿಲ್ಲ. ರಾಜಕೀಯ ಮುಖಂಡರ ಸ್ವಾರ್ಥಕ್ಕಾಗಿ ಹಲವು ಸಮಸ್ಯೆಗಳ 
ಸೃಷ್ಟಿಯಾಗಿವೆ, ಕಬಂಧ ಬಾಹುವಿನಂತೆ ಸಮಸ್ಯೆಗಳ ಸುಳಿಯಲ್ಲಿ ಭಾರತೀಯ 
ನಿಂದು ಸಿಕ್ಕಿ ನರಳುತ್ತಿದ್ದಾನೆ ಶ್ರಮಜೀವನ ಬೇಕಾಗಿಲ್ಲ, ಪ್ರಾಮಾಣಿಕತೆ 
ಯಾರಿಗೆ ಬೇಕು? ದೇಶಭಕ್ತಿ ಚರಿತ್ರೆಯವಸ್ತು , ರಾಷ್ಟ್ರ ಪ್ರಜ್ಞೆ ಭಾಷಣದ | 
ಮಾತು, ಜಾತ್ಯತೀತತೆ ವೋಟುಗಳಿಸುವತಂತ್ರ “ ಗಾಂಧೀಜಿ” ಮುಗ್ಧರನ್ನು 
ಮರುಳು ಮಾಡಲು ಬಳಸಿಕೊಳ್ಳುತ್ತಿರುವ ಹುನ್ನಾರ. ಸ್ವರಾಜ್ಯ , ಸುರಾಜ್ಯ 
" ವೆಂಬ ಮಾತೆಲ್ಲ ಗಾಳಿಗುಳ್ಳೆ , ಸ್ವಾತಂತ್ರ್ಯ ದಿನಾಚರಣೆ ಶಾಲಾ ಕಾಲೇಜುಗಳ 
ವೇಳಾಪಟ್ಟಿಯಲ್ಲಿ ಬಂದು ಹೋಗುವ ಒಂದುದಿನ ಅಷ್ಟೆ . 

ಹೇಗಿದೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ 


ಸಂಪಾದಕೀಯ 
ಆತ್ಮೀಯಮನವಿ : 

ಶ್ರೀ ಸಿದ್ದಗಂಗಾಮಠದ ಕಾರಣ ಪುರುಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕು 
ಮಾರ ಸ್ವಾಮಿಗಳವರ ವಜ್ರಮಹೋತ್ಸವ ಮಹಾಯೋಜನೆಯನ್ನು ಭಕ್ತಾದಿಗಳು , 
ಹಳೆಯವಿದ್ಯಾರ್ಥಿಗಳು ಹಮ್ಮಿಕೊಂಡು ಮುನ್ನಡೆದಿದ್ದಾರೆ. ಪದಾಧಿಕಾರಿಗಳು ಹಗಲಿರುಳು 
ನಿಸ್ವಾರ್ಥ ಮನೋಭಾವದಿಂದ ದಡಿ ಯುತ್ತಿದ್ದಾರೆ. ಯೋಜನೆ ಅತ್ಯಂತ ರಚನಾತ್ಮಕ 

ವಾಗಿ ಅರಳುತ್ತಿದೆ, ಸಭೆ ಸಮಾರಂಭಗಳ ಉತ್ಸವಕ್ಕೆ ಸೀಮಿತವಾಗದೆ, ಜನಕಲ್ಯಾಣ 
ಸೇವಾಸಂಕಲ್ಪ ದೀಕ್ಷಿತವಾಗಿ ಸಾಗಿದೆ. ಸುಮಾರು ನಾಲ್ಕುಕೋಟಿಗಳ ಬೃಹತ್ ಯೋಜನೆ 
' ಯಾಗಿದೆ. ಶ್ರೀಮಠದ ಆಶ್ರಯದಲ್ಲಿ ಬೆಳೆಯುತ್ತಿರುವ ನಾಲ್ಕೂವರೆ ಸಾವಿರಕ್ಕೂ 
ಹೆಚ್ಚು ವಿದ್ಯಾರ್ಥಿಗಳ ವಸತಿಗಾಗಿ ವಿದ್ಯಾರ್ಥಿನಿಲಯ , ಪ್ರಸಾದನಿಲಯ , ನೈರ್ಮಲ್ಯ 
ಸೌಕಯ್ಯಗಳ ವ್ಯವಸ್ಥೆಯನ್ನು ತನ್ನ ಗುರಿಯನ್ನಾಗಿಟ್ಟುಕೊಂಡಿರುವ ಸೇವಾ ಸಮಿತಿ 
- ಭರದಿಂದ ಕಾರ್ಯಪ್ರವೃತ್ತವಾಗಿದೆ. ಕಟ್ಟಡಗಳು ನಿರ್ಮಾಣವಾಗುತ್ತಿವೆ, ಪೂಜ್ಯ 
ಸ್ವಾಮಿಗಳನ್ನು ಗೌರವಿಸುವುದೆಂದರೆ ಅವರ ಸೇವಾಕಾಂಕ್ಷೆಗೆ ಸಕ್ರಿಯವಾಗಿ ಸಹಕರಿಸು 
ವುದೆಂದೇ ಹೃದಯವಂತರೆಲ್ಲ ತಿಳಿದು ಮುಂದೆಬರುತ್ತಿದ್ದಾರೆ. ಲಕ್ಷಗಳಿಂದ ಮೊದಲು 
ಗೊಂಡು ಐದುರೂಗಳವರೆಗೂ ಮುಕ್ತ ಮನಸ್ಸಿನಿಂದ ನೀಡುತ್ತಲಿದ್ದಾರೆ. ಉಳ್ಳವರು 
ಗಣನೀಯವಾಗಿ ಕೊಟ್ಟಂತೆ, ಬಡವರು ಶಕ್ತಿ ಮೀರಿಕೊಡುತ್ತಿದ್ದಾರೆ. ಎಲ್ಲರಭಾವನೆಯೂ 
ಪವಿತ್ರವಾಗಿ ಪ್ರೋತ್ಸಾಹನೀಡುತ್ತಿದೆ ಶ್ರೀಮಠದ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸಮಾಡು 
ತಿರುವ ಎಲ್ಲ ಸಿಬ್ಬಂದಿವರ್ಗದವರೂ ಈಗ ಮುಂದೆಬರಬೇಕು ಕೆಲವರು ಈಗಾಗಲೇ 
ತಮ್ಮ ಭಕ್ತಿಕಾಣಿಕೆ ನೀಡಿ ಸಹಕರಿಸಿದ್ದಾರೆ. ಇದೊಂದು ಪುಣಾವಕಾಶ , ಹಿಂಜರಿಯ 
ಬಾರದು ಕಷ್ಟ ಕಾರ್ಪಣ್ಯಗಳು ಇದ್ದಿದೆ . ಆದರೆ ನೆರಳುನೀಡಿ ಬದುಕಿಗೊಂದು ದಾರಿ 
ತೋರಿಸಿದ ಮಹಾಸಂಸ್ಥೆಯ ಪವಿತ್ರ ಮಣಿಹದಲ್ಲಿ ಎಲ್ಲರ ಭಕ್ತಿಸೇವೆಯೂ ಸೇರಬೇಕು 
ಯಾರೊಬ್ಬರೂ ಹಿಂದುಳಿಯಬಾರದು ಪಂಪಕವಿಮಿಂದಂತೆ ೧೦ ಸೆಟ್ಟಯಮಾತು ಲೇಸಣ್ಣ 
ಬಳ ಕಿರಿದು ' ಎಂಬಂತೆ ಜಿಪುಣತನಮಾಡಬಾರದು . ಶ್ರೀಮಠದ ಅಭಿಮಾನಿಗಳು 
ಭಕ್ತಾದಿಗಳು ತಂಬು ಹೃದಯದಿಂದ ಕಾಣಿಕೆ ನೀಡುತ್ತಿರುವಂತೆ , ಉದ್ಯೋಗಿಗಳೂ ಸಹ 
ತಮ್ಮ ಶಕ್ತಿ ಮೀರಿ ನೀಡುವುದು ಕರ್ತವ್ಯ . 1992ರ ಏಪ್ರಿಲ್ ಒಂದರಂದು ಪರಮ 
ಪೂಜ್ಯ ಶ್ರೀ ಶ್ರೀಗಳವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನಿತರಾದ ಡಾ | ಬಸ 
ವರಾಜೇಂದ್ರ ಅವರು ಒಂದು ಅರ್ಥಪೂರ್ಣವಾದ ಬೆಲೆಬಾಳುವ ಮಾತನ್ನಾಡಿ ಶ್ರೀ 
ಮಠಕ್ಕೆ ಸಂಬಂಧಿಸಿದವರೆಲ್ಲರನ್ನೂ ಎಚ್ಚರಿಸಿದವರು - ಪೂಜ್ಯ ಸ್ವಾಮೀಜಿಯವರುನಮಗೆ 
ಇಷ್ಟೊಂದು ಬೃಹತ್ತಾದ ಸೇವಾಸಂಸ್ಥೆಯನ್ನು ಕೊಟ್ಟಿದ್ದಾರೆ, ಸಹಸ್ರಾರು ವಿದ್ಯಾರ್ಥಿ 
ಗಳು ಈ ಸಂಸ್ಥೆಯಿಂದ ಮುಂದೆಬಂದಿದ್ದಾರೆ. ಬೆಳಕು ಕಂಡಿದ್ದಾರೆ. ಅನೇಕರು ಈ ಸಂಸ್ಥೆ 
ಯಆಶ್ರಯದಲ್ಲಿ ಜೀವನೋಪಾಯ ಮಾರ್ಗ ಕಂಡುಕೊಡಿದ್ದಾರೆ. ನಿಜಕ್ಕೂ ಅವರೆಲ್ಲ 
ಪುಣ್ಯವಂತರು . ಆದರೆ ಅವರೆಲ್ಲ ಯೋಚಿಸಬೇಕಾಗಿದೆ. ನಾವು ಸ್ವಾಮಿಗಳಿಗೆ ಶ್ರೀ 
ಮಠಕ್ಕೆ ಪ್ರತಿಯಾಗಿ ಏನನ್ನು ಕೊಟ್ಟೆವುಎಂದು ” . ಡಾ | ಬಸವರಾಜೇಂದ್ರರಂತೆ ಅನೇಕ 
ಹಿರಿಯರು, ವಿಚಾರವಂತರಿಂದು ಕೇಳುತ್ತಿದ್ದಾರೆ, ಅದಕ್ಕೆಲ್ಲ ಉತ್ತರಿಸುವ ಸುವರ್ಣಾ 
ವಕಾಶ ಶ್ರೀಮಠದಾಶ್ರಯದಲ್ಲಿ ಸೇವೆಸಲ್ಲಿಸುತ್ತಿರುವ ಎಲ್ಲರಿಗೆ ಒದಗಿ ಬಂದಿದೆ ಈ ಅವ 
ಕಾಶವನ್ನು ಕಳೆದುಕೊಳ್ಳಬಾರದಲ್ಲವೆ ಮುಂದೆ ಬನ್ನಿ , ಇದು ಸಿದ್ದಗಂಗಾ ” ತಮ್ಮಲ್ಲಿ 
ವಿನಮ್ರವಾಗಿ ಮಾಡುತ್ತಿರುವ ಆತ್ಮೀಯ ಮನವಿ. 


ಸಂಪಾದಕೀಯ 
ನಿಮ್ಮ ಕಾಣಿಕೆ ಏನು | 
- ಶ್ರೀ ಸಿದ್ದಗಂಗಾಮಠದ ಕಾರಣ ಪುರುಷರಾದ ಪರಮ ಪೂಜ್ಯ ಶ್ರೀ ಶ್ರೀ 
ಶಿವಕುಮಾರ ಸ್ವಾಮಿಗಳವರು ಸಂಸ್ಥೆಯ ಧರ್ಮಾಧಿಕಾರ ಸ್ವೀಕಾರಮಾಡಿ 
ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲವಾಯಿತು. ತನು, ಮನ, ಧನವನ್ನೆಲ್ಲ 
ಸಮಾಜ ಸೇವೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಮುಡುಪಿಟ್ಟು ಶ್ರೀಗಂಧದಂತೆ 
ಸವೆದು ಶಿವಪಥ ತೆರೆದ ಶಿವಯೋಗಿಗಳು ಸ್ವಾಮಿಗಳು ಅತ್ಯಂತ ಅಪರೂಪದ 
- ಶತಮಾನಕ್ಕೆ ಒಬ್ಬರಂತೆ ಕಾಣಬರುವ ಮಾನವ ಪವಿತ್ರರು. ಅವರಿವರೆನ್ನದೆ 
ಆ ಕುಲ, ಈ ಜಾತಿ, ಒಳಪಂಗಡವೆಂಬ ಅನಿಷ್ಟಗಳನ್ನು ಮೀರಿಉದಾತ್ತ ದೃಷ್ಟಿ 
ಯಿಂದ ಹೃದಯದಕದತೆರೆದು ನಡೆದಿರುವ “ ನಡೆದಾಡುವ ಭಗವಂತ” ನೆಂದೇ 
ಲಕ್ಷ ಲಕ್ಷ ಹೃದಯವಂತರಿಂದ, ವಿದ್ವಜ್ಜನರಿಂದ, ಬುದ್ದಿ ಜೀವಿಗಳಿಂದ ಮತ್ತೆ 
ದ್ವಿ ಗಳಿಂದ, ಮಠಾಧಿಪತಿಗಳಿಂದ, ಅನುಭಾವಿಗಳಿಂದ ಪ್ರಶಂಸಿತರಾಗಿರುವ 
ಪುಣ್ಯ ಚರಿತರು. “ ಕಾಶಿ ಶ್ರೀ ಶೈಲ ಮೊದಲಾದ ಪುಣ್ಯ ಕ್ಷೇತ್ರಗಳು ನಮ್ಮ 
ಕ್ಷೇತ್ರವಲ್ಲ ; ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಸುಜ್ಞಾನ 
ಶ್ರೀ ಪಾದವೇ ಸುಕ್ಷೇತ್ರವಾಗಿದೆ ನಮಗೆಲ್ಲ ” ಎಂಬುದಾಗಿ 13 . 4 . 1990 ರಂದು 
ಇಲಕಲ್ಲಿನ ಪರಮಪೂಜ್ಯ ಶ್ರೀ ಮ .ನಿ. ಪ್ರ . ಮಹಾಂತಸ್ವಾಮಿಗಳವರು ಶ್ರೀ ಶ್ರೀ 
ಗಳವರ 83ನೇ ಹುಟ್ಟುಹಬ್ಬದ ಶುಭಸಂದರ್ಭದಲ್ಲಿ ಅಪ್ಪಣೆ ಕೊಡಿಸಿದರು . 
ಶ್ರೀ ಶ್ರೀ ಗಳವರ ನಿಷ್ಕಾಮ ಸೇವಾಜೀವನಕ್ಕೆ ಇಲಕಲ್ಲಿನ ಶ್ರೀಗಳಿಟ್ಟ ಭಕ್ತಿ 
ಕುಸುಮ ಇದು. ನಾಡಿನ ವಿಚಾರಶೀಲ ಜನತೆಯ ಹೃದಯಾಂತರಾಳಕ್ಕೆ 
ನಿದರ್ಶನವಾದ ನುಡಿಲಿಂಗ ಇದು. ಶ್ರೀ ಸಿದ್ದಗಂಗಾ ಸಾಣೆಗೈತಂದ ಗಂಧ 
ಮೂರ್ತಿಗಳಾದ ಶ್ರೀ ಶ್ರೀ ಗಳವರು 85ರ ತುಂಬುವಯದಲ್ಲಿಂದು ಕ್ರಿಯಾ 
ಶೀಲರಾಗಿ ಸೇವಾತತ್ಪರರಾಗಿದ್ದಾರೆ. ಅವರಉಚ್ಛಾಸ ನಿಚ್ಚಾಸಗಳಲ್ಲಿ ಸೇವೆಯೆ 
| ಧರ್ಮವಾಗಿದೆ . ಶ್ರೀ ಶ್ರೀ ಗಳವರ ಪ್ರಾಣವಾಯುವಾಗಿದೆ. ಕನ್ನಡ ನಾಡಿನ 
ಎಲ್ಲ ಜಿಲ್ಲೆಗಳ ದೀನದಲಿತರ, ಹಿಂದುಳಿದ ಜನಾಂಗದ ಮಕ್ಕಳು ಶ್ರೀ ಮಠದ 
ಆಶ್ರಯದಲ್ಲಿ ವ್ಯಾಸಂಗ ನಿರತರಾಗಿದ್ದಾರೆ. ನಾಲ್ಕು ಸಹಸ್ರಕ್ಕೂ ಹೆಚ್ಚು 
ಮಕ್ಕಳಿದ್ದಾರೆ. ಒಂದುದಿನಕ್ಕೆ ಇಪ್ಪತ್ತು ಕ್ವಿಂಟಾಲಿಗಿಂತ ಹೆಚ್ಚು ಅಕ್ಕಿ ಖರ್ಚಾ 
ಗುತ್ತಿದೆ. ಒಂದುಕ್ಕಿಂಟಾಲಿಗೆ ಒಂದುಸಾವಿರರೂಪಾಯಿಯಾಗಿದೆ, ಆದರೆ 
ಶಿವಯೋಗಿಗಳಸೇವೆ ನಿರಂತರವಾಗಿದೆ. ಸ್ವಾಮಿಗಳು ನಿತ್ಯಭಿಕಕ್ಕೆ ತೆರಳುತ್ತಾರೆ. 
ಅಕ್ಟೋಬರ್ 19 2 


ಭಿಕ್ಷೆ ಸತ್ಯಶುದ್ಧ ಕಾಯಕದ ರೂಪದಲ್ಲಿರುತ್ತದೆ. ಬಂದ ಭಾಗ್ಯದಲ್ಲಿ ಮಕ್ಕಳ 
ಆಗತ್ಯಗಳನ್ನೂ ಪೂರೈಸುತ್ತಿದ್ದಾರೆ. ಮಕ್ಕಳಲ್ಲಿ ಅರ್ಹರಾದವರಿಗೆ ಆರ್ಥಿಕ 
ಸಿ ತಿಗತಿಯನ್ನು ಮನಗಂಡು, ಫೀಜು, ಬಟ್ಟೆ , ಔಷಧೋಪಚಾರ, ಊರಿಗೆ 
ಹೋಗಿಬರುವ ಪ್ರಯಾಣಶುಲ್ಕ ಇತ್ಯಾದಿಗಳನ್ನ ತಾವೇ ಆಶೀರ್ವದಿಸುತ್ತಾರೆ 
ಯಾತ್ರಾರ್ಥಿಗಳಾಗಿ ಬಂದವರು ಹಣಕಳಕೊಂಡ ಸಂದರ್ಭದಲ್ಲಿ ಮರಳಿತನ್ನ 
ಸ್ಥಳಕ್ಕೆ ಹಿಂತಿರುಗುವ ವ್ಯವಸ್ಥೆಗೆ ಸಾಕಾಗುವಷ್ಟು ಹಣನೀಡುತ್ತಾರೆ. ಶ್ರೀಮಠದ 
ಆಶ್ರಯದಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಉದ್ಯೋಗಿಗಳಿಗೆ ಮನೆಕಟ್ಟುವುದಕ್ಕೆ 
ಸಾಲ, ಮಕ್ಕಳ ವಿವಾಹಾದಿಗಳಿಗೆ ಸಾಲ, ಬಂಧು ಬಳಗದವರ ವೈದ್ಯಕೀಯ | 
ಖರ್ಚಿಗಾಗಿ ಸಾಲ , ಮುಂತಾಗಿ ಸಹಾಯ ಮಾಡುತ್ತಾರೆ. ಸ್ವಾಮಿಗಳಿಗೆ 
ಸದಾ ಚಿಂತೆಯೆಂದರೆ ಸಮಾಜದ ಅಭಿವೃದ್ದಿಗೆ ಇನ್ನೂ ಯಾವ ಯಾವ 
ರೂಪದಲ್ಲಿ ಸೇವಾತತ್ಪರರಾಗಬಹುದೆಂಬುದೇ ಆಗಿದೆ. ಪೂಜ್ಯರಿಗೆ ಲಿಂಗಾ 
ರ್ಚನೆಯಲ್ಲಿರುವ ಅಖಂಡ ನಿಷ್ಠೆಯಂತೆಯೇ ದಾಸೋಹದಲ್ಲಿ ಇನ್ನಿಲ್ಲದ ಇನ್ನೆಲ್ಲ 
ಕಾಣಲಾರದ ನಿಷ್ಠೆ , ಈ ಯುಗಪುರುಷರ ವಜ್ರಮಹೋತ್ಸವ ಇದೀಗ ಭಕ್ತಾದಿ 
ಗಳಿಂದ ನಿಯೋಜಿತವಾಗಿ ಸನ್ನದ್ದವಾಗಿದೆ. ರಚನಾತ್ಮಕವಾಗಿ ಮುಂದುವ 
ರಿದಿದೆ . ಸೇವಾತತರರಾದ ಗಣ ಮಹನೀಯರ ಬಳಗವೇ ಸೊಂಟಕಟ, ಹಗಲಿ 
ರುಳು ದುಡಿಯುತ್ತಿದೆ. ಶ್ರೀಮಠದ ಸೇವಾಘನತೆಗೆ ಅನುಗುಣವಾಗಿ , ಆಧು. 
ನಿಕ ಜೀವನಕ್ಕನುಸಾರವಾಗಿ, ಆಶ್ರಮದ ನಿಯಮಗಳ ಔಚಿತ್ಯವನ್ನನುಸರಿಸಿ 
ವಿದ್ಯಾರ್ಥಿನಿಲಯ , ಪ್ರಸಾದನಿಲಯ , ನೈರ್ಮಲ್ಯ ವ್ಯವಸ್ಥೆ ಮುಂತಾಗಿ ಬೃಹತ್ 
ಮಣಿಹ ರೂಪಿತವಾಗುತ್ತಿದೆ. ಈಗ ಇಂಥ ಸೇವಾಮಣಿಹದಲ್ಲಿ ನಿಮ್ಮ 
ಕಾಣಿಕೆಏನು? ಎಂಬ ನನ್ನನಿವೇದನೆಯಲ್ಲಿ ಸಿದ್ದಗಂಗಾ ನಿಮ್ಮ ಮುಂದಿಡುತ್ತಿದೆ. 
ಸ್ಪಂದನ ನಿಮ್ಮದಾಗಬೇಕು. ನೀವು ನೀಡುವ ಒಂದೊಂದು ರೂಪಾಯಿ 
ಸಾರ್ಥಕ ಸೇವೆಗೆ ವಿನಿಯೋಗವಾಗುತ್ತದೆ. ಸಂಪಾದಕೀಯವನ್ನು ಓದಿ 
ಸುಮ್ಮನಾಗುವುದುಬೇಡಿ. ಓದಿದ ನೀವೆಲ್ಲ ಯಥಾಶಕ್ತಿ ಕಾಣಿಕೆನೀಡಬೇಕಾಗಿ 
ಕಳಕಳಿಯ ಪ್ರಾರ್ಥನೆ. ಶ್ರೀ ಮಠದ ಹಳೆಯವಿದ್ಯಾರ್ಥಿಗಳು , ಶ್ರೀ ಮಠದ 
ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗಿಗಳಾಗಿರುವ ಬಂಧುಗಳು , ಈಗ ಮುಂದೆಬರ 
ಬೇಕು. ಇದು ನಾವು ಮಾಡಬೇಕಾದ ಅಗತ್ಯ ಕರ್ತವ್ಯ , “ ಸಿದ್ದಗಂಗಾದ 
ವಿನಯ ಶೀಲ ಕೋರಿಕೆ. 


ಸಿದ್ಧಗಂಗಾ 


10 


ರಾಜ್ಯೋತ್ಸವ 

ಸಂಪಾದಕೀಯ 
( ಕರ್ನಾಟಕಕ್ಕೆ ಭಾರತದಲ್ಲೇ ಅತ್ಯಜ್ವಲವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ 
ಚರಿತ್ರೆ ಇದೆ'. ಆದರೆ ಇಂದು ಯುವ ಜನಾಂಗಕ್ಕೆ , ಕಣ್ಣೆರೆಯುತ್ತಿರುವ ಕನ್ನಡದ 
ಬಣ್ಣರಿಗೆ ಆ ಚರಿತ್ರೆಯ ಪರಿಚಯ ಮಾಡಿಕೊಡುವ ಯಾವ ಯೋಜನೆಗಳನ್ನು ನಾವು 
- ರೂಪಿಸಿದ್ದೇವೆ. ? ನವಂಬರ್ 1 ರಂದು ( ಜೈ ಭುವನೇಶ್ವರಿ' ಎಂಬುದನ್ನುಇದು 
“ ನವಂಬರ್ ಕನ್ನಡಿಗರಾದ ನಮಗೆ ನಿಜವಾದ ನಾಡು ನುಡಿಯ ಪ್ರೇಮವಿದೆಯೇ ? 
ಪ್ರತಿಯೊಬ್ಬರೂ ಹೇಳಿಕೊಳ್ಳ ಬೇಕಾದ ಪ್ರಶ್ನೆಯಿದು. 
- ಕನ್ನಡನಾಡನ್ನು ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರ . 
ಕೂಟರು, ಕಲ್ಯಾಣ ಚಾಲುಕ್ಯರು , ಯಾದವರು, ವಿಜಯನಗರದ ಅರಸರು, ಮುಸ್ಲಿಂ 
ದೊರೆಗಳು, ಕೆಳದಿ ಮೈಸೂರು ಅರಸರು , ಹೈದರ್ , ಟಿಪ್ಪುಗಳು ಕಾಲಕಾಲಕ್ಕೆ 
ಕಟ್ಟಿದರು, ಅಳಿದರು . ಅಧುನಿಕ ಮೈಸೂರನ್ನಂತೂ ಮುಮ್ಮಡಿಕೃಷ್ಣರಾಜ ಒಡೆಯರು, 
ಚಾಮರಾಜ ಒಡೆಯರು, ನಾಲ್ಮಡಿಕೃಷ್ಣರಾಜ ಒಡೆಯರು ಸ್ಮರಣೀಯ ಸಾಧನಗಳಿಂದ 
ಹೆಸರಾಗಿದ್ದಾರೆ. ರಂಗಾಚಾರ , ಶೇಷಾದ್ರಿ ಅಯ್ಯರ್, ಎಂ . ವಿಶ್ವೇಶ್ವರಯ್ಯ , 
ಮಿರ್ಜಾ ಇಸ್ಮಾಯಿಲ್ ಮುಂತಾದ ದಿವಾನರು ತಮ್ಮ ಆಡಳಿತದಿಂದ ಕೀರ್ತಿವೆತ್ತಿದ್ದಾರೆ. 
ಬಿ. ಎಂ . ಶ್ರೀ , ಡಿ. ವಿ . ಜಿ , ಹೆಚ್ . ವಿ . ನಂಜುಂಡಯ್ಯ , ಕರ್ಪೂರ ಶ್ರೀನಿವಾಸರಾವ್ , 
ಆಲೂರು ವೆಂಕಟರಾವ್ , ಮುದವೀಡು ಕೃಷ್ಣ ರಾವ್ , ಬೆನಗಲ್ ರಾಮರಾವ್ , 
ಪಂಜೆಮಂಗೇಶರಾವ್ ಮುಂತಾದವರ ಕನ್ನಡಪರ ಚಟುವಟಿಕೆಗಳು ನಾಡಿನ ಏಕೀ 
ಕರಣಕ್ಕೆ ಮೂಲವಾದುವು. 

- ೧೭೯೯ರಲ್ಲಿ ಮೈಸೂರನ್ನು ೧೮೧೮ರಲ್ಲಿ ಉತ್ತರ ಕರ್ನಾಟಕವನ್ನು ೧೮೩೪ರಲ್ಲಿ 
ಕೊಡಗನ್ನು ಬ್ರಿಟೀಷರು ಗೆದ್ದರು. ಅವರ ಆಡಳಿತಕಾಲದಲ್ಲಿ ಕನ್ನಡ ಭಾಷಾಪ್ರದೇಶಗಳು 
ಇಪ್ಪತ್ತು ಆಡಳಿತಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ಸವಣೂರ, ಸಂಡೂರ, 
ಜಮಖಂಡಿ, ಮುಧೋಳ ದಂಥ ಸಂಸ್ಥಾನಗಳು ಇದರಲ್ಲಿದ್ದವು. ದೋಂಡಿಯಾ ವಾಫ್ 
ಉತ್ಥಾನ, ಕೊಪ್ಪಳ ಬಂಡಾಯ , ದೇಶಮುಖ್ ಬಂಡಾಯ , ಸಿಂದಗಿಬಂಡಾಯ , 
ಕಿತ್ತೂರ ಚೆನ್ನಮ್ಮರಾಣಿಯ ಹೋರಾಟ, ಸಂಗೊಳ್ಳಿ ರಾಯಣ್ಣನ ಉತ್ಥಾನ, ನರಸಪ್ಪ . 
ಪೇಡ್ಕರ್ , ಬಿದರೆಯ ಲಿಂಗಪ್ಪ , ಕೊಡಗಿನ ಕಲ್ಯಾಣಪ್ಪನ ಪ್ರತಿಭಟನೆಗಳೆಲ್ಲ ಕರ್ನಾ . 
ಟಕದಲ್ಲಿ ನಡೆದ ಬ್ರಿಟಿಷ್ ವಿರೋಧಿಪ್ರತಿಭಟನೆಗಳು, ೧೮೫೭ರಲ್ಲಿ ಸುರಪುರದ ವೆಂಕಟಪ್ಪ . 
ನಾಯಕ ಹಲಗಲಿಯ ಬೇಡರು , ನರಗುಂದದ ಭಾಸ್ಕರ ಬಾವೆ , ಮುಂಡರಗಿ ಭೀಮರಾಯ , 
ಸೂಫಾದ ಪನ್ನೀಸ್ ಸೋದರರು ಬ್ರಿಟಿಷರ ವಿರುದ್ಧ ಬಂಡೆದ್ದರು. 

೧೮೮೫ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಕರ್ನಾಟಕವೂ ಅದರಲ್ಲಿ ಪಾಲ್ಗೊಂಡಿತು . 
ಗಂಗಾಧರ ದೇಶಪಾಂಡೆ, ಶ್ರೀನಿವಾಸರಾವ್ ಕೌಜಲಗಿ , ಮುದವೀಡು ಕೃಷ್ಣರಾವ್ , 
ಕಾರ್ನಾಡ್ ಸದಾಶಿವರಾವ್ ಮುಂತಾದವರು ಕಾಂಗ್ರೆಸ್ಸಿನಲ್ಲಿ ಸೇರಿದರು . ೧೯೨೧ರಲ್ಲಿ 
ಧಾರವಾಡದಲ್ಲಿ ೧೯೨೨ರಲ್ಲಿ ಬೆಂಗಳೂರಿನ ದಂಡು ಪ್ರದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿ 
ಕಾರರ ವಿರುದ್ದ ಗೋಳಿಬಾರಾಯಿತು. ಐವರು ಹತರಾದರು . ೧೯೨೪ರಲ್ಲಿ ಅಖಿಲ 
ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಮಹಾತ್ಮಗಾಂಧೀಜಿ 
ನವಂಬರ್ - 1992 


ಕಾರಂತರ 
ಸಂಸ್ಥಾನ 


ಅಧ್ಯಕ್ಷರಾಗಿದ್ದರು. ೧೯೩೦ ರಲ್ಲಿ ಕಾನೂನು ಭಂಗ ಚಳುವಳಿ ಆಯಿತು, ಅದೇ . 
ಸಮಯಕ್ಕೆ ಹಿರೇಕೆರೂರು, ಶಿರಸಿ, ಸಿದ್ದಾಪುರ, ಅಂಕೋಲಾಗಳಲ್ಲಿ ಕರನಿರಾಕರಣ 
ಚಳುವಳಿ ನಡೆಯಿತು. ರಂಗನಾಥದಿವಾಕರ , ವೀರಣ್ಣಗೌಡಪಾಟೀಲ, ತಿ. ರು . ನೆ 
ಹುಕ್ಕೇರಿಕರ, ಹನುಮಂತರಾವ್ ಕೌಜಲಗಿ , ಅಣು ಗುರೂಜಿ, ಚನ್ನ ಪ್ರವಾಲಿ, 
ಚನ್ನಬಸಪ್ಪ ಅಂಬಲಿ, ತಿಮ್ಮಪ್ಪನಾಯಕ್ , ಎಸ್.ಎಸ್ . ಶಾಸ್ತ್ರಿ , ಪಂದ್ಯಂಡ ಬೆಳ್ಳಿಯಪ್ಪ 
ರಾಮಕೃಷ್ಣ ಕಾರಂತ, ಫಣಿಯಾಡಿ, ರಾಮರಾಯಮಲ್ಯ , ಎಸ್ .ಎಸ್ . ಕಿಲ್ಲಿ, ಇವರೆಲ್ಲ 
ಬ್ರಿಟಿಷ್ ಕರ್ನಾಟಕದ ಗಣ್ಯಸ ಸ್ವತಂತ್ರ್ಯ ಯೋಧರು. ಹಳೆಯ ಮೈಸೂರಿನಲ್ಲಿ 
ಸೆಟ್ಟೂರ್, ಭಾ ಹ್ಯ ೦, ತಗಡೂರು ರಾಮಚಂದ್ರರಾವ್ , ಎಸ್ , ನಿಜಲಿಂಗಪ್ಪ , 
ಟಿ . ಸಿದ್ದಲಿಂಗಯ್ಯ , ಎಚ್ . ಕೆ . ವೀರಣ್ಣಗೌಡ, ಕೆ . ಹನುಮಂತಯ್ಯ , ತಾಳೆಕೆರೆ 
ಸುಬ್ರಹ್ಮಣ್ಯಂ, ಎಂ . ಎನ್ . ಜೋಯಿಸ್ , ಕಡಿದಾಳ್ ಮಂಜಪ್ಪ ಮುಂತಾದವರು 
ಉಲ್ಲೇಖನಿಯರು, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕರ್ನಾಟಕದಿಂದ ೧೫೦೦೦ಕ್ಕೂ 
ಹೆಚ್ಚು ಜನ ಜೈಲು ಕಂಡರು. ಐವತ್ತಕ್ಕೂ ಹೆಚ್ಚು ಜನ ಹುತಾತ್ಮರಾದರು, 

ಕನ್ನಡದ ಪುನರುಸ್ಥಾನ, ಕರ್ನಾಟಕದ ಜಾಗೃತಿಗೆ ಪ್ರಾಶಾತ್ಯ ಶಿಕ್ಷಣ 
ಪ್ರೇರಣೆ ನೀಡಿತು. ಬಾಸೆಟ್ , ಲಂಡನ್ ಮಿಶನ್‌ರವರು ಕನ್ನಡ ಮುದ್ರಣ ಆರಂಭಿಸಿದರು 
ಡೆಪ್ಯುಟಿ ಚನ್ನಬಸಪ್ಪ , ವೆಂಕಟರಂಗೋ ಕಟ್ಟಿ , ಹೊನ್ನಾಪುರಮಠ ಇವರೆಲ್ಲ ಉತ್ತರ 
ಕರ್ನಾಟಕದಲ್ಲಿ ಕನ್ನಡ ಪುನರುತ್ಥಾನಕ್ಕೆ ದುಡಿದರು. ಆಲೂರು ವೆಂಕಟರಾಯರು 
ಏಕೀಕರಣಕ್ಕಾಗಿ ವಿಶೇಷವಾಗಿ ದುಡಿದು ಕನ್ನಡಕುಲ ಪುರೋಹಿತರೆನಿಸಿದರು , ಹಳಕಟ್ಟಿ , 
ಬಸವನಾಳ, ಸಿದ್ದಪ್ಪ ಕಂಬಳಿ, ತಮ್ಮಣ್ಣಪ್ಪ ಚಿಕ್ಕೋಡಿ, ಇವರೆಲ್ಲ ಏಕೀಕರಣಕ್ಕೆ ಬೆಂಬಲ 
ನೀಡಿದರು . ರಾಜಕೀಯ ನಾಯಕರಾದ ಡಾ !! ಹರ್ಡಿಕರ್ , ದಿವಾಕರ್ , ರಾಮಕೃಷ್ಣ , 
ಕಾರಂತ, ಅಣ್ಣು ಗುರೂಜಿ, ಶಾಂತಿನಾಥ ಇಂಗಳೆ, ಜಿನರಾಜಹೆಗ್ಗಡೆ, ಚನ್ನ ಪ್ರವಾಲಿ , 
ಓಂಕಾರಮಠ, ಹಳ್ಳಿಕೇರಿಗುದ್ದೆ , ಅಳವಂಡಿ ಶಿವಮೂರ್ತಿಸ್ವಾಮಿ , ವೀರಭದ್ರಪ್ಪ , 
ಶಿರೂರ, ಪೂಣಚ್ಚ ಇವರೆಲ್ಲ ಚಳುವಳಿಯಲ್ಲಿ ಮುಂದಿದ್ದರು. ಪತ್ರಕರ್ತರಾದ ಬಿ . 
ಶಿಮೂರ್ತಿಶಾಸ್ತ್ರಿ , ತಿ, ತಾ . ಶರ್ಮ, ಮೊಹರೆ , ವೀರಕೇಸರಿ , ಸೀತಾರಾಮಶಾಸ್ತ್ರಿ , 
ಸಾಹಿತಿಗಳಾದ ಶಿವರಾಮಕಾರಂತ , ಗೊರೂರು, ಅ. ನ. ಕೃ , ಕಪಟರಾಳಕೃಷ್ಣರಾವ್ , 
ಕುವೆಂಪು, ಶ್ರೀ ರಂಗ ಇವರೆಲ್ಲ ಏಕೀಕರಣಕ್ಕೆ ವಿಶೇಷಒತ್ತಾಸೆ ನೀಡಿದರು , 

ಸ್ವಾತಂತ್ರ್ಯ ಪೂರ್ವದಲ್ಲಿ ೨೦ ಆಡಳಿತಗಳಲ್ಲಿ ಹರಿದು ಹಂಚಿಹೋಗಿದ್ದ ಕರ್ನಾ 
ಟಕವು ೧೯೪೭ರಲ್ಲಿ ಐದು ಆಡಳಿತಗಳಿಗೆ ಒಳಪಟ್ಟಿತು, ( ಮದ್ರಾಸ್ , ಮುಂಬೈ 
ಪ್ರಾಂತಗಳು, ಕೊಡಗು ಹಾಗೂ ಹೈದರಾಬಾದ್ ಮತ್ತು ಮೈಸೂರು ಸಂಸ್ಥಾನದಲ್ಲಿದ್ದ 
ಪ್ರದೇಶಗಳು ) ೧೯೫೬ರಲ್ಲಿ ಒಂದಾಯಿತು, ೧೯೬೩ರಲ್ಲಿ “ ಕರ್ನಾಟಕ ” ನಾಮಕರಣ 
ಆಯಿತು, ಆದರೆ ಅಂದಿನ ಹೋರಾಟಗಾರರ ಭವ್ಯ ಕನಸಾದ ಸಕಲ ಸಮೃದ್ಧಿಯ 
ಕರ್ನಾಟಕ ಚೆಲುವ ಕನ್ನಡನಾಡು” ಇನ್ನೂ ಉದಯಿಸಬೇಕಾಗಿದೆ, 

ಕನ್ನಡದ ಸಮಸ್ಯೆಗಳು ಹಲವು ಹನೊ೦ದಿವೆ . ನಾಡಿಗೆ ಸೇರಬೇಕಾದ ಪ್ರದೇಶ. 
ಗಳಿವೆ . ಜಲವಿವಾದವಿದೆ, ರೈಲುಮಾರ್ಗವಿದೆ , ನಿರುದ್ಯೋಗಸಮಸ್ಯೆಯಿದೆ, ಆಡಳಿತ 
ಭಾಷೆಯ ಅನುಷ್ಠಾನದ ಮಣಿಹವಿದೆ, ಮಹಿಷಿವರದಿಯ ಕಾರಚರಣೆಯಿದೆ, ಶಿಕ್ಷಣ 
ಮಾಧ್ಯಮದ ಮಾತಿದೆ, ಹಿಂದಿ ಆಕ್ರಮಣದ ಆತಂಕವಿದೆ. ಕಾನ್ವೆಂಟ್ ಶಾಲೆಗಳ 
ಕ್ಯಾನ್‌ ಭಯವಿದೆ. ಇವೆಲ್ಲವುಗಳಿಗಿಂತ ಅಭಿಮಾನದ ಅಭಾವವಿದೆ. “ ಹೆಸರಾಯಿತು 
ಕರ್ನಾಟಕ ಉಸಿರಾಗಲಿ ಕನ್ನಡ ” ಎಂಬ ನಿಷ್ಠೆ ಬೇಕಾಗಿದೆ. 


ಸಂಪಾದಕೀಯ 
. ನಿಮ್ಮ ಸಿದ್ದಗಂಗಾ 'ಕ್ಕೆ ಇಪ್ಪತ್ತೆಂಟು ವರ್ಷ ತುಂಬಿದುವು ಈ 
ಸಂಚಿಕೆಯೊಂದಿಗೆ ಇಪ್ಪತ್ತೊಂಬತಕ್ಕೆ ಪಾದಾರ್ಪಣ ಮಾಡುತ್ತಿದೆ. ಪತ್ರಿಕೆ 
ವಾಣಿಜ್ಯ ಸ್ವರೂಪದ್ದಲ್ಲ ಎಂಬುದನ್ನು ನೀವು ಬಲ್ಲಿರಿ, ಶ್ರೀ ಮಠದ ಸೇವಾ 
ಮುಖಗಳಲ್ಲೊಂದೆಂಬುದನ್ನು ನಮ್ರವಾಗಿ ನಿಮ್ಮ ಗಮನಕ್ಕೆ ತರುತ್ತಲೇ 
ಬಂದಿದ್ದೇವೆ. ತ್ರೈಮಾಸಿಕವಾಗಿ ಆರಂಭವಾಗಿ , ಮಾಸಿಕವಾಗಿ ಪರಿವರ್ತನೆ 
ಗೊಂಡು ನಡೆದು ಬರುತ್ತಿದೆ. ಸಿದ್ಧಗಂಗಾ' ಪತ್ರಿಕೆಯ ಯಶಸ್ಸಿಗೆ ನಿಮ್ಮ 
ಅಭಿಮಾನ ಹಾಗೂ ಶ್ರೀ ಮಠದ ಪರಮ ಪೂಜ್ಯ ಶ್ರೀ ರಕ್ಷೆಯೇ ಕಾರಣ . 
ಸಹೃದಯರಾದ ಲೇಕಖರ ಸಹಕಾರ , ಜಾಹಿರಾತುದಾರರ ಪ್ರೋತ್ಸಾಹ, 
ಆಜೀವ ಸದಸ್ಯರ ಉತ್ತೇಜನ, ಚಂದಾದಾರರ ಬೆಂಬಲ; ಮುದ್ರಣಾಲಯ 
ದವರ ಸಕಾಲಿಕ ಸಹಕಾರ, ಪತ್ರಿಕೆಯ ಪ್ರಸಾರ ಮಣಿಹದಲ್ಲಿ ಸದ್ದಿಲ್ಲದೆ 
ಸೇವೆ ಗೈಯುತ್ತಿರುವುದನ್ನು ಸ್ಮರಿಸಲು ಸಂತೋಷವಾಗುತ್ತದೆ. ಶ್ರೀಮಠದ 
ಮುಖವಾಣಿಯಾಗಿ ಪ್ರಕಟವಾಗುತ್ತಿರುವ ಸಿದ್ದಗಂಗಾ ಕೆಲವು ಧೈಯ 
ದೋರಣೆಗಳನ್ನು ರೂಪಿಸಿಕೊಂಡಿದೆ. ಯಾವ ಸ೦ ದ ಭ ೯ ದಲ್ಲಿ ಯೂ 
ವಿವಾದಾಸ್ಪದ'ಕ್ಕೆ ಒಳಗಾಗದಂತೆ ಪ್ರಕಟಣಾ ಸೇವೆಸಲ್ಲಿಸುವ ಗುರಿಯನ್ನುಳ್ಳ 
ದ್ದಾಗಿದೆ. ನಾಡಿನುದ್ದಗಲದಲ್ಲಿರುವ ಮಠಮಾನ್ಯಗಳಿಂದ, ಸೇವಾ ಸಂಸ್ಥೆಗಳಿಂದ 
ಪ್ರಕಟವಾಗುತ್ತಿರುವ ಪತ್ರಿಕೆಗಳೊಂದಿಗೆ ಹೊರಬರುತ್ತಿರುವುದಾದರೂ ಸ್ಪರ್ಧಾ 
ಮನೋಭಾವನೆಯಿಂದ ಮುಕ್ತವಾಗಿದೆ. ಆದರೆ ಉತ್ತಮವಾಗಿ, ಸಂದರವಾಗಿ 
ಪ್ರಕಟವಾಗಬೇಕೆಂಬ ಹಂಬಲ ಉಳ್ಳದ್ದಾಗಿದೆ. ಸದಾ ಶ್ರೀ ಮಠದ ಸೇವಾ 
ದೃಷ್ಟಿ ಧೈಯಗಳನ್ನು ಜಾಗೃತವಾಗಿ ಅನುಸರಿಸುತ್ತ ಬರಲಿದೆ. ಶ್ರೀ 
ಸಿದ್ದಗಂಗಾ ಮಠದ ಸೇವೆ ಕವಿವಾಣಿಯಲ್ಲಿ ದಾಖಲಿಸುವುದಾದರೆ “ ಸದ್ದು 
ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆಯೇರಿದೆ; ಕಾಯಕವೆ ಕೈಲಾಸವೆಂಬುವ 
ಮಾತು ಕೃತಿಯೊಳುಮೂಡಿದೆ.” ಪತ್ರಿಕೆಯೂ ಆದಾರಿಯನ್ನೇ ಶ್ರಮಿಸುತ್ತಿದೆ 
ಜನವರಿ - 1993 


1992 ಮುಗಿಯಿತು. ಅನೇಕ ಸಮಸ್ಯೆಗಳನ್ನು , ಸಂಕಷ್ಟಗಳನ್ನು 
ಸೃಷ್ಟಿಸಿ ಹೋಯಿತು. ಭಾರತೀಯರ ಪವಿತ್ರ ಮನಸ್ಸು ಒಡೆಯುವಂಥ 
ಘಟನೆಯ ಕಪ್ಪು ಅಧ್ಯಾಯವನ್ನು ಬರೆಯಿತು. ಮಂದಿರ-ಮಸೀದಿಗಳ 
ಹೆಸರಿನಲ್ಲಿ ಮಾರಣ ಹೋಮವಾಯಿತು. ಬಸವಾದಿ ಶರಣರು ತೋರಿದ 
ಶಿವಪಥದತ್ತ ದೃಷ್ಟಿ ಹರಿಸದಂತಾಯಿತು. ಮ೦ದಿರ- ಮಸೀದಿಗಳಲ್ಲಿ ದೇವರನ್ನು 
ಕಾಣ ಹೊರಟು ಭಾರತೀಯ ಭೂಮ ಭವ್ಯ ದಿವ್ಯ ದರ್ಶನವನ್ನೇ ಮರೆತು 
ಬಿಟ್ಟಿತು. ದೇವರು ಸರ್ವಾಂತರಾಮಿ , ಸರ್ವವ್ಯಾಪಿ ಎಂಬುದನ್ನು ಗಮನಿಸದೆ ? 
( ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲವಾದ' ವನ್ನು ಅರಿಯದೇ ಸರಿ 
ದಾಡುವಂತಾಯಿತು. ಶಿವರಾಮಕಾರಂತರು ಒಂದು ಕಡೆ ಹೇಳುವಂತೆ “ ನಾವು 
ದೊಡ್ಡವರಾಗದ ತನಕ ನಮ್ಮ ದೇವರು ದೊಡ್ಡವನಾಗಲಾರ” ಎಂಬುದನ್ನು 
ಸ್ಪಷ್ಟಗೊಳಿಸಿತು. “ ನಮ್ಮ ಅಳತೆಯನ್ನು ಮೀರಲಾರದ ದೇವರು ” ಎಂಬ 
ಕಾರಂತರ ವಿಚಾರವಾಣಿ ಸತ್ಯವಾಯಿತು. ಇನ್ನೊಂದು ಅತಿವೃಷ್ಟಿಯ ಭೀಕರ 
ದುರಂತದಿಂದಾಗಿ ರಾಜ್ಯ ತಲ್ಲಣಿಸಿ ಬಿಟ್ಟಿತು. ಮನೆಮಠ ಜೀವ ಕಳೆದುಕೊಂಡ 
ನತದೃಷ್ಟರು ಸಾವಿರ ಸಾವಿರವಾಯಿತು. ಸರ್ಕಾರ ಸಮಾಜ ಪರಿಹಾರ 
ಕಾರ್ಯದಲ್ಲಿ ಸಮರದೋಪಾದಿಯಲ್ಲಿ ಸೆಣಸಿದುವು, ಪ್ರತಿಭಾವಂತ ಕಲಾವಿದರು 
ನಾಯಕರು ನಮ್ಮನ್ನಗಲಿದರು. ಅನೇಕ ರಾಜ್ಯಗಳ ಸರ್ಕಾರಗಳು ಬಿದ್ದು 
ಹೋದವು, ಕೆಲವು ರಾಜ್ಯಗಳ ನಾಯಕತ್ವ ಬದಲಾಯಿತು. ಎಲ್ಲಕ್ಕಿಂತ 
ಹೆಚ್ಚಿನದಾಗಿ ಜೀವನಾವಶ್ಯಕ ವಸ್ತುಗಳ ಧಾರಣೆ ಹೆಚ್ಚಾಗುತ್ತಲೇ ಬಂತು. 
ಸಾವಿರ ಸಂಖ್ಯೆಯ ಸಂಬಳದಾರರೂ ಮೂಕ ವೇದನೆ ಅನುಭವಿಸುವಸ್ಥಿತಿ 
ಸೃಷ್ಟಿಯಾಯಿತು. ಇಷ್ಟಾದರೂ ನಮ್ಮನ್ನಾಳುವ ನಾಯಕರು ಬಣ್ಣದ ಮಾತು. 
ಗಳಿಂದಲೇ ಭಾರತವನ್ನು ಸಮೃದ್ಧ ಶ್ರೀಮಂತ ರಾಷ್ಟ್ರವನ್ನಾಗಿಸುವ ಗೀಳಿ' 
ನಿಂದ ಮುಕ್ತರಾದುದು ಕಾಣಬರಲಿಲ್ಲ. 


1993 ರಲ್ಲಾದರೂ ಪ್ರಾಚೀನ ಪರಂಪರೆಯಲ್ಲಿ ಕಾಣ ಬಂದ ಶಿವಾಂಶ. 
ಗಳನ್ನೆಲ್ಲಕೊಢೀಕರಿಸಿಕೊಳ್ಳುತ್ತ “ ಸರ್ವೇಜನಾಃ ಸುಖಿನೋ ಭವಂತು ” 
ಎಂಬ 'ಶಿವಪಥ' ದ ಕಡೆಗೆ ನಡೆಯುವಂತಾಗಲಿ ಎಂದು ಈ ಸಿದ್ದಗಂಗಾ ” 
ಶುಭಾಶಯಗಳನ್ನು ಕೋರುತ್ತದೆ. 


ಸಿದ್ದಗಂಗಾ 


10 


ನೆನಪಿನ ಕಾಣಿಕೆ 
- ಜಡೆರಂಗರಾವ್ , “ಶೃತಿ ” 306 , H .!. G . BHEL , 'Echos', 

ರಾಮಚಂದ್ರಪುರಂ , ಹೈದ್ರಾಬಾದ್ , 


20ನೇ ದಶಕ, ನಾನಾಗ ಭೌತಶಾಸ್ತ್ರ , ರಸಾಯನಶಾಸ್ತ್ರಗಳ ಅಧ್ಯಯನದ 
ಬಿ.ಎ . ಓದುತ್ತಿದ್ದೆ . ಸೆಂಟ್ರಲ್ ಕಾಲೇಜಿನಲ್ಲಿ ಓದುತ್ತಿದ್ದೆ ಎಂದು ಒತ್ತಿ ಹೇಳುತ್ತೇನೆ; 
ಏಕೆಂದರೆ ಹೆಸರಿಗೆ ಮಾತ್ರ ಓದು ಓದಿಗಿಂತ ಆಟಕ್ಕೇ . ಟೆನ್ನಿಸ್ ಗೇ - ಹೆಚ್ಚು ಗಮನ. 
ಅದರಲ್ಲಿ ಅವರಿಗೆ ಹೆಚ್ಚು ಪ್ರಾವೀಣ್ಯವಿಲ್ಲದಿದ್ದರೂ , ಆ ಆಟ ಆಡುವಾಗ ನಾನು 
ಕಿಚ್ಚಿನಿಂದ, ಶ್ರದ್ದೆಯಿಂದ ( Concentration & determination ) 
ಆಡುವುದನ್ನು ಗಮನಿಸಿ ಪ್ರೋತ್ಸಾಹಿಸಿದವರು ನನ್ನ ತಂದೆ. ಅವರ ಊಹೆ ಸುಳ್ಳಾಗಲಿಲ್ಲ. 
ನನಗೆ ಮೊದಲ ಕೀರ್ತಿ ದೊರೆತದ್ದು ತುಮಕೂರಿನಲ್ಲಿ. ಅಲ್ಲಿನ ಅಗ್ರ ಶ್ರೇಯಾಂಕದ 
ಅಟಗಾರರನ್ನು ಸೋಲಿಸಿ ಛಾಂಪಿಯನ್ ಆದೆ ಕಪ್ ಗೆದ್ದೆ , ಆದುದರಿಂದ ಟೆನ್ನಿಸ್‌ಗೆ 
ಹೆಸರುವಾಸಿಯಾಗಿದ್ದ ಸೆಂಟ್ರಲ್ ಕಾಲೇಜ್ ಛಾಂಪಿಯನ್ ಆಗ ಬೇಕೆಂಬಾಶೆ 
ಬೇರೂರಿತು, 


ಭೌತ ಶಾಸ್ತ್ರದ Practicals ಸಂಜೆ 3 ರಿಂದ 5 . ಎಂತಹ ಬಿಕ್ಕಟ್ಟು ಇಲ್ಲಿ 
Practicals ಮಾಡಬೇಕು. ಆದರೆ ಟೆನ್ನಿಸ್ ನನ್ನನ್ನಾ ಹ್ವಾನಿಸುತ್ತಿತ್ತು . ಇದಕ್ಕೆ 
ದಾರಿ ಕಾಣದಾದೆ, 


ಈ Practicals ಮಾಡಬೇಕಾದವರನ್ನು ಇಬ್ಬರಂತೆ ಜೋಡಿ ಮಾಡಿದ್ದ ರು . 
ನನ್ನೊಡ ಗುಂಪಿನವರು ಸಾಧಾರಣ ಎತ್ತರದ ವ್ಯಕ್ತಿ , ತಲೆಗೊಂದು ಟೋಪಿ; 
ಸಾಧಾರಣದಕೊಟು ಹಣೆಯಲ್ಲಿಮೂರು ಬಟ್ಟು ವಿಭೂತಿಯ ವಿಚಿತ್ರದ ಹುಡುಗರು . 
ಬಡತನವೋ ವೈರಾಗ್ಯವೋ ಏನೂ ಹೇಳಲು ಬರುವಂತಿರಲಿಲ್ಲ . ಆದರೆ ಕೆಲಸದಲ್ಲಿ 
ಅಚ್ಚುಕಟ್ಟು ; ಓದಿನಲ್ಲಿ ಏಕಾಗ್ರತೆ, ಇದರಿಂದ ನನಗನುಕೂಲವಾಯಿತು. “ಮೇಟ್ 
( Bench mate) ನನ್ನ ರಿಕಾರ್ಡಿನಲ್ಲೂ ಫಲಿತಾಂಶ ಬರಿದು ಬಿಡಿಯಪ್ಪ Please 
ನಾನು ನಾಳಿನ ಮ್ಯಾಚಿಗಾಗಿ Pratice ಮಾಡಬೇಕಾಗಿದೆ. ” ಎಂದು ಇಂತಹ 
ಸಬೂಬುಗಳನ್ನು ಹೇಳಿ ಹೊರಟು ಬಿಡುತ್ತಿದ್ದೆ . “ ರಂಗರಾಯರೆ, ಈ ಆಟಗಳಲ್ಲಿ ನೀವು 
ನಮ್ಮ ಕಾಲೇಜಿಗೆ ಕೀರ್ತಿತರುತ್ತೀರೆಂಬ ಹೆಮ್ಮೆ ನನಗೂ ಇದೆ. ಆದರೆ ಇಲ್ಲಿಗೆ 
ಬಂದಿರುವುದು ಮೊದಲು ವಿದ್ಯೆ ; ನಂತರ ಇತರವು. ಹೀಗೆ ಹೇಳುತ್ತಿದ್ದೇನೆಂದು 
ತಪ್ಪು ತಿಳಿಯಬೇಡಿ Mate, ನಿಮಗೆ ಖಂಡಿತ ಸಹಾಯ ಮಾಡುತ್ತೇನೆ” ಎಂದೆಲ್ಲಾ 
ಹೇಳುತ್ತಿದ್ದರೂ “ Thank you Thank you , Surely you are right ? 
ಎಂದು ಹೇಳಿ ಹೊರಟೇ ಬಿಡುತ್ತಿದ್ದೆ, ಫಲಿತಾಂಶ : ಟೆನ್ನಿಸ್‌ನ ಶಿಖರಕ್ಕೆ ಏರುತ್ತಿದ್ದೆ . 
Final B . A . ನಲ್ಲಿ ನಪಾಸ್ ಆವರ್ಷ ! 


ಜನವರಿ - 1993 


ಸಂಪಾದಕೀಯ 
ಪರಮ ಪೂಜ್ಯ ಶ್ರೀ ಶ್ರೀಗಳ ವಜ್ರಮಹೋತ್ಸವದ ಯೋಜಿತ ಕಾರ್ಯಗಳೆಲ್ಲ 
ಕ್ರಿಯಾಶೀಲವಾಗಿದೆ. ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಸೇವಾ ಸಮಿತಿಯ ಪದಾದಿ 
ಕಾರಿಗಳಂತೂ ಹಗಲಿರುಳು ದುಡಿಯುತ್ತಿದ್ದಾರೆ. ಭಕ್ತಾದಿಗಳು , ಅಭಿಮಾನಿಗಳು 
ಸಮಾರಂಭದ ದಿನವನ್ನು ಎದುರು ನೋಡುತ್ತಿದ್ದಾರೆ. ಕೊಡುಗೈ ದಾನಿಗಳು ಉದಾರ 
ಹೃದಯಿಗಳಾಗಿ ಮುಕ್ಕ ಹಸ್ತರಾಗಿ ಕಾಣಿಕೆ ನೀಡಲು ಮುಂದೆ ಬರುತ್ತಿದ್ದಾರೆ. ಹತ್ತು 
ಹತ್ತು ಜನ ಕೂಡಿದ ಕಡೆ ಸೇವಾ ಸಮಿತಿಯ ಸದಸ್ಯರು ವಿನಯ ಶೀಲರಾಗಿ ವಜ್ರ 
ಮಹೋತ್ಸವ ನಿಧಿ ಸಂಗ್ರಹಣೆಗಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ 
“ ಸಿದ್ದಗಂಗಾ ” ಪತ್ರಿಕೆ ಶ್ರೀ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ 
ಉದ್ಯೋಗಿಗಳಾಗಿರುವವರಲ್ಲಿ ಒಂದಲ್ಲ, ಎರಡು ಬಾರಿ ವಿನಮ್ರವಾಗಿ ಪ್ರಾರ್ಥಿಸಿ 
ಕೊಂಡಿದೆ. ' ತಮಗೆ ಲಭ್ಯವಾಗಿರುವ ಪುಣ್ಯಾವಕಾಶವನ್ನು ಕಾಣಿಕೆ ನೀಡುವುದರ 
ಮೂಲಕ ಸದುಪಯೋಗ ಮಾಡಿಕೊಳ್ಳಬೇಕೆಂದು. ಸಾಕಷ್ಟು ಉದ್ಯೋಗಿಗಳು 
ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಗಳು, ಸ್ಪಂದಿಸಿದರೂ ಕ್ರಿಯಾ 
ಮುಖಿಗಳಾಗದವರು ಇನ್ನೂ ಇದ್ದಾರೆ. ಅವರಿಗೆಲ್ಲ ಮ ತ್ತೊ ಮ್ಮೆ ವಿನ೦ತಿ. 
ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕಾಣಿಕೆ ನೀಡಿ ವಜ್ರ ಮಹೋತ್ಸವ ವಿಜೃಂಭಣೆ 
ಯಿಂದ ನಡೆಯಲು ಸಹಕರಿಸಬೇಕೆಂದು ಕತ್ತಲಲ್ಲಿ ದ್ದಾ ಗ, ಕಷ್ಟದಲ್ಲಿದ್ದಾಗ 
ಜೀವನೋಪಾಯಕ್ಕೆ ಮಾರ್ಗ ಕಲ್ಪಿಸಿಕೊಟ್ಟ ಮಹಾನುಭಾವರನ್ನು ಮರೆಯಬಾರದು . 
ಅವರು ಮಾಡಿರುವ ಉಪಕಾರ ತೀರಿಸುವಂಥದಲ್ಲ ಕೃತಜ್ಞತೆಯನ್ನು ತುಂಬಿಕೊಳ್ಳಬೇಕು. 
ಸಾರ್ವಜನಿಕರು ಕೇಳುವ “ ಶ್ರೀ ಮಠದ ಆಶ್ರಯದಲ್ಲಿ ಕೆಲಸಗಾರರಾಗಿರುವವರೆಲ್ಲ 
ಮನಸ್ಸು ಮಾಡಿದರೆ , ಮುಕ್ತವಾಗಿ ನೀಡಿದರೆ ವಜ್ರಮಹೋತ್ಸವ ಯೋಜನೆಗಳೇನು 
ದೊಡ್ಡವಾಗಲಾರವು ಎನ್ನುವ ಮಾತಿಗೆ ಉತ್ತರಿಸುವ ಜವಾಬ್ದಾರಿ ಉದ್ಯೋಗಿಗಳ 
ಮೇಲಿದೆ. ಹಳೆಯ ವಿದ್ಯಾರ್ಥಿಗಳು ಅಸಂಖ್ಯ ಲೆಕ್ಕಕ್ಕೆ ಸಿಕ್ಕಿರುವ ಸಂಖ್ಯೆ ಅಲ್ಪ . 
ಅದರಲ್ಲಿ ಸ್ಪಂದಿಸಿರುವವರು ಇನ್ನೂ ಕಡಿಮೆ . ಪರಮ ಪೂಜ್ಯ ರಿ ಗೆ ಎಂಬತ್ತೈದು 
ತುಂಬುತ್ತಿದೆ. ಅರವತ್ತೂರು ವರ್ಷಗಳಿಂದ ಲೋಕಕಲ್ಯಾಣಕ್ಕಾಗಿ ಹಗಲಿರುಳೆನ್ನದೆ, 
ದಿನಕ್ಕೆ ಇಪ್ಪತ್ತೊಂದು ಘಂಟೆಗಳಂತೆ, ಗಂಧದ ಕೊರಡಿನಂತೆ ತಮ್ಮ ಕಾಯವನ್ನು 
ಸವೆಸುತ್ತಿದ್ದಾರೆ. ಅವರು ತುಳಿದ ದಾರಿ ಪವಿತ್ರವಾದುದು, ಸೇವಾಪಥ, ಮಾನವೀಯತೆಯ 
ಶಿವಪಥ ಇಂಥ ಪುಣ್ಯಮೂರ್ತಿಗಳ ವಜ್ರಮಹೋತ್ಸವಕ್ಕೆ ನೆರವಾಗುವುದೆಂದರೆ ಅದಕ್ಕಿಂತ 
ಶ್ರೇಷ್ಠವಾದ ಪೂಜೆ, ಯಾತ್ರೆ , ಯಜ್ಞ , ಕಲ್ಯಾಣ ಮತ್ತೊಂದಿಲ್ಲ . ಅನಕ್ಷರಸ್ಥ ಗ್ರಾಮೀಣ 
ಬಂಧುಗಳು ಭಕ್ತಿಭಾವದಿಂದ ನೀಡುತ್ತಿದ್ದಾರೆ. ಉದ್ಯೋಗಿಗಳಾದ ಬಂಧುಗಳು ಈಗ 
ಮಂದೆಬರ ಬೇಕು. ಅದು ಅವರ ಆದ್ಯ ಕರ್ತವ್ಯ , ಧರ್ಮ, ಸಿದ್ದಗಂಗಾ' ಸಂಪಾದಕೀಯದ 
ಮೂಲಕ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಿದೆ; ಸಹಕಾರ ನಿರೀಕ್ಷಿಸುತ್ತದೆ. 


ಸಂಪಾದಕೀಯ 


ಬಸವಾ ನೀನು ಜಗದಣ್ಣನಾದದ್ದು , ಇಷ್ಟಲಿಂಗವನ್ನು ಕೊಟ್ಟಿದ್ದ . 
ರಿಂದಲ್ಲ; ಮನದಿಷ್ಟದಿಂದ ಎಲ್ಲರನ್ನೂ ಅಪ್ಪಿಕೊಂಡದ್ದರಿಂದ, ಬಸವಾ, ನೀನು ವಿಶ್ವ 
ಗುರುವಾದದ್ದು ಹೊಸ ಧರ್ಮವನ್ನು ಸ್ಥಾಪಿಸಿದುದರಿಂದಲ್ಲ; ಅದನ್ನು ದೀನ ದಲಿತರಿಗೆ 
, ಮುಟ್ಟಿ ಸಿದುದರಿಂದ, ಬಸವಾ , ನೀನು ಜಗಜ್ಯೋತಿಯಾದದ್ದು ಕರ್ಪುರ ಜ್ಯೋತಿ 
ಬೆಳಗಿದುದರಿಂದ; ನೀನೆ ಕರ್ಪುರವಾಗಿ ಉರಿದು ಮಂಗಳದ ಬೆಳಕ ತುಂಬಿದುದರಿಂದ 
ಯುಗಶಕ್ತಿ ಜಗಶಕ್ತಿಯಾಗಿ ಬೆಳೆದು ಕಲ್ಯಾಣ ಕಿರಣಗಳಿಂದ ತಿಪ್ಪೇರುದ್ರಪ್ರಭುವನ್ನು 
ತಿರೆಗಿಳಿಸಿತಂದ ಆತ್ಮಸಾಹಸದಿಂದ, 


ಡಾ !! ಎಚ್ ತಿಪ್ಪೇರುದ್ರಸ್ವಾಮಿಯವರ ಒಂದು ವಚನ ಇದು, ಬಸವಣ್ಣನ 
ಹಿಮಾಲಯ ಸದೃಶವಾದ ವ್ಯಕ್ತಿತ್ವವನ್ನು ಸುಂದರವಾಗಿ ಕಡೆದಿಟ್ಟಿರುವ ವಚನಗನ್ನಡಿ 
ಮತ್ತೆ ಮತ್ತೆ ಓದಬೇಕು ಎನಿಸುತ್ತದೆ. ಚಿಂತನ- ಮಂಥನ ಮಾಡಬೇಕೆನಿಸುತ್ತದೆ, 
ಬಸವಣ್ಣನ ಶುದ್ಧ ಸ್ಪಟಿಕ ನಿರ್ಮಲ ವ್ಯಕ್ತಿತ್ವವನ್ನು ಇದಕ್ಕಿಂತ ಸುಂದರವಾಗಿ ಹೇಳುವು 
ದಾದರೂ ಹೇಗೆ ? ಇಷ್ಟಲಿಂಗವನ್ನು ಅಪ್ಪಿಕೊಂಡು ಬಸವಣ್ಣ ಬೆಳೆದ ಬಸವಣ್ಣನ 
ಹೃದಯಾಭರಣವಾದ ಇಷ್ಟಲಿಂಗ ತಾನೂ ಬೆಳೆಯಿತು.ದೀನ ದಲಿತರನ್ನು ಅಪ್ಪಿ 
ಕೊಳ್ಳುವುದರ ಮೂಲಕ, ಲಿಂಗಕ್ಕೆ ಬಾಯಿಯಾಗಿ, ತಾಯಿಬೇರಾಗಿ ಬಸವಣ್ಣ 
ಸಮಾಜದ ಎಲ್ಲ ವರ್ಗದವರನ್ನು ಅಂತಃಕರಣ ಪೂರ್ವಕವಾಗಿ, ಆತ್ಮೀಯ ಭಾವದಿಂದ 
ಅಪ್ಪಿಕೊಂಡು ಲಿಂಗದ ಪವಿತ್ರತೆಯನ್ನೇ ವ್ಯಾಪಕಗೊಳಿಸಿದೆ. ವಿಶ್ವಗುರುವಾದ ಬಸವಣ್ಣ 
ಹೊಸಧರ್ಮ ಸ್ಥಾಪಿಸಿಯಲ್ಲ. ಧರ್ಮ ಕೆಲವರ ಗುತ್ತಿಗೆಯಾಗಿದ್ದು ದನ್ನು ಕಂಡು 
ನೋಂದು ಅದರ ಬಂಧಮುಕ್ತಿ ಗೊಳಿಸಿದ ದೀನ ದಲಿತರಿಗೆ ದನಿಯಾಗಿ, ಬಾಯಾಗಿ 
ಅವರೆಲ್ಲರ ಬೆಳಕಾಗಿ, ನಿಜವಾದ ಅರ್ಥದಲ್ಲಿ ಬಸವಣ್ಣ ' ದಲಿತಸೂರ ”. ಬಸವಣ್ಣ 
ಕರ್ಪುರವಾಗಿ ಉರಿದ ಲೋಕದ ಒಳಿತಿಗಾಗಿ , ಬಸವಣ್ಣ ಉದಯವಾಗಿ 888 ವರ್ಷಗಳು 
ಬಂದರೂ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆಚಾರವೆಂಬ 
ಬತ್ತಿಯನಿಕ್ಕಿ , ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಿದುದರಿಂದ , ಮಾನವೀಯತೆಯ 
ಮಂಗಳ ದೀಪಗಳು ಇನ್ನೂ ಅಲ್ಲಿ ಇಲ್ಲಿ ಬೇರೆ ಬೇರೆ ಹೆಸರು ತಳೆದು ಬೆಳಗುತ್ತಿವೆ. 


ಪ್ರೀಲ್ - 93 


“ ಸಮೂಹನಾಯಕನಾಗಿ, ಸ್ವತಂತ್ರ ವಿಚಾರ ಶೀಲನಾಗಿ, ಕ್ರಾಂತಿಕಾರಿಯಾಗಿ, 
ಅನುಭಾವಿಯಾಗಿ , ದಾರ್ಶನಿಕ ಕವಿಯಾಗಿ, ಪ್ರವಾದಿಯಾಗಿ ಲೋಕ ಸಂಗ್ರಹಕಾರ 
ಕಾರಣಿಕ ವಿಭೂತಿಯಾದ ಬಸವಣ್ಣನ ಗಗನೋಪಮ ವ್ಯಕ್ತಿತ್ವವನ್ನು ಅರಿತುಕೊಂಡು 
ಆಧುನಿಕ ಮನಸ್ಸುಗಳು ಬಾಳಬೇಕಾದ ಅಗತ್ಯ ಯಾವತ್ತೂ ಇದ್ದೇ ಇದೆ. ಆದರೆ 
ವ್ಯಂಗ್ಯವೆಂದರೆ ಬಸವಣ್ಣನಿಗೆ ಪೂರ್ವದಲ್ಲಿ ಲಿಂಗವಿತ್ತೆ ? ಇಷ್ಟಲಿಂಗ ಧಾರಣ ಸಂಪ್ರ . 
ದಾಯವಿತ್ತೆ ? ವೀರಶೈವವಿತ್ತೆ ? ಬಸವಣ್ಣನೇ ಇಷ್ಟಲಿಂಗ ಜನಕ - ಮುಂತಾದ 
ಚರ್ಚೆಗಳಲ್ಲಿ ಇಂದು ಬಸವಾಭಿಮಾನಿಗಳು ಸಂಶೋಧನಾಮುಖಿಗಳಾಗುತ್ತಿರುವುದು . 
ಬಸವಣ್ಣ ಜಗತ್ತಿಗೆ ನೀಡಿದ ಕಾಯಕ, ದಾಸೋಹ, ಮಾನವೀಯತೆಯಂತಹ 
ಮಹಾ ವಕೌಲ್ಯಗಳನ್ನು ಅನುಷ್ಠಾನಕ್ಕೆ ತರುವುದರತ್ತ ಶ್ರಮಿಸಬೇಕಾಗಿದೆ . ಬಸವ 
ಜಯಂತಿಯಂದು ಆತ್ಮ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ದಲಿತರ ಮೇಲೆ ನಡೆಯು. 
ತಿರುವ ದೌರ್ಜನ್ಯ , ದರ್ಪ , ಶೋಷಣೆಗಳನ್ನು ಬಸವ ಬೆಳಕಿನಲ್ಲಿ ತೊಳೆಯಬೇಕಾಗಿದೆ. 
ಡಾ !! ತಿಪ್ಪೇರುದ್ರಸ್ವಾಮಿಯವರದೇ ಒಂದು ಮಾತಿದೆ “ ಬಸವಣ್ಣನ ಅನುಯಾಯಿಗಳನ್ನು 
ನೋಡಿ ಬಸವಣ್ಣನನ್ನು ಅಳೆಯ ಬಾರದು ” ಎಂಬುದಾಗಿ, ಬಸವ ಸಂದೇಶವನ್ನು 
ಮರೆತ ಸಮಾಜವನ್ನು ಕಂಡು ನೊಂದು ನುಡಿದ ಮಾತಿದು, ಇನ್ನಾದರೂ ಬಸವಣ್ಣನ 
ಸಂದೇಶವನ್ನು ಗೌರವಿಸುವ , ಆರಾಧಿಸುವ ಜೀವನ ವಿಧಾನ ನಮ್ಮದಾಗಲಿ ಎಂದು 
* ಸಿದ್ದಗಂಗಾ ” ಆಶಿಸುತ್ತದೆ. 


ಸಿದ್ದಗಂಗಾ 


10 


ಸಂಪಾದಕೀಯ 
ಸನ್ಯಾಸ ದೊಡ್ಡ ದೋ ಸಂಸಾರದೊಡ್ಡ ದೋ ಎಂದು ಯಾರೋ ಕೇಳಿದರಂತೆ ಅದಕ್ಕೆ 
ಉತ್ತರವಾಗಿ “ ಬೆಟ್ಟ ಹತ್ತುವುದು ದೊಡ್ಡ ದೊ ” ಬೆಟ್ಟ ಹೊತ್ತು ನಿಲ್ಲುವುದು 
ದೊಡ್ಡ ದೋ ” ಎಂದು ಪ್ರತಿಯಾಗಿ ಉತ್ತರಿಸಿದರಂತೆ, ದೊಡ್ಡ ದು , ಸಣ್ಣದೆಂಬುದಾಗಲಿ , 
ಶ್ರೇಷ್ಠ ಕನಿಷ್ಠ ವೆಂಬುದಾಗಲಿ ಸಾಪೇಕ್ಷ ಪದಗಳೆಂದಾದೀತು, ಇಂದ್ರಿಯ ನಿಗ್ರಹಮಾಡಿ 
ಕರಣ ವೃತ್ತಿಗಳನ್ನು ಅಡಗಿಸಿ ಲೋಕ ಮೋಹದಿಂದ ಪರವಾಗಿ ನಿಲ್ಲುವ ಸನ್ಯಾಸ 
ಆತ್ಮಕಲ್ಯಾಣ ಸಾಧಕವಾದುದೆಂದೇ ಬಲ್ಲವರ ಅಭಿಪ್ರಾಯ . ಅಂತೆಯೇ ಸಂಸಾರ 
ಸುಖವನ್ನು ಅಲ್ಲಗಳೆಯದಂತೆ ಇಂದ್ರಿಯಗಳ ವ್ಯಾಪಾರವನ್ನು ಉದಾತ್ತ ಗೊಳಿಸಿ, 
ಪವಿತ್ರವಾದ ಮಾರ್ಗದಲ್ಲಿ ನಡೆ ಯುವ ಸಂಸಾರವೇನೂ ತಿರಸ್ಕರಣೀಯವಲ್ಲ ಎಂಬುದು 
ಜ್ಞಾನಿಗಳ ಅಭಿಮತೆ, “ ಮರ್ತವೆಂಬುದು ಕರ್ತಾರನ ಕಮ್ಮಟ' ವೆಂದು ಕರೆದಬಸವಾದಿ 
ಶರಣರು ಸಂಸಾರವನ್ನು ಯೋಗವೆಂದೇ ಗೌರವಿಸಿದರು ' ಮನಸ್ಸು ಹಣ್ಣಿನೊಳಗಾದರೆ 
ಲಗ್ನವಾಗಿಕೊಡುವುದು, ಮನಸ್ಸು ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡು 
ವುದು. ” ಎಂದರು . ಸನ್ಯಾಸಿಗಾಗಲಿ ಸಂಸಾರಿಗಾಗಲಿ ನೈತಿಕನಿಷ್ಠ ಮುಖ್ಯವೆಂಬುದನ್ನು 
ಒತ್ತಿ ಹೇಳಿದರು. ಅತ್ಮಕಲ್ಯಾಣ ಕಾಂಕ್ಷಿಯಾದ ಸನ್ಯಾಸಿ ಆಚಾರ ನೆನಿಸಿದರೆ, ಲೋಕ 
ಕಲ್ಯಾಣಕ್ಕಾಗಿ ಶ್ರಮಿಸುವವನು ಪ್ರವಾದಿಯಾಗುತ್ತಾನೆ. ಪ್ರವಾಯದಿ ಬದುಕೆಂದೂ 
ಹೂವಿನ ಹಾಸಿಗೆಯಾಗಿರುವುದಿಲ್ಲ , ನಿಂದೆ, ನಿಷ್ಟೂರಗಳ ಕಲ್ಲು ಮುಳ್ಳುಗಳ ದುರ್ಗಮ 
ಪಥವೇ ಆಗಿರುತ್ತದೆ. ಆದರೆ ಪ್ರವಾದಿ ಅವುಗಳಿಗೆ ಹೆದರಿಕೊಂಡು ಜೀವಿಸುವವನಲ್ಲ . 
- ನಾಳೆ ಬಪ್ಪದು ನಮಗಿಂದೇ ಬರಲಿ , ಇಂದು ಬಪ್ಪದು ನಮಗೀಗಲೆಬರಲಿ ಇದಕಾರಂಜು 
ವರು , ಇದಕಾರಳುಕುವರು , ಮರಣವೇ ಮಹಾನವಮಿ ” ಎನಗೆ ಎಂದು ತನ್ನ ಗುರಿಯ 
ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಲೋಕ ಸಂಗ್ರಹಕ್ಕೆ ಪ್ರವಾದಿಯದಾಗಿರುತ್ತದೆ. ಅದಕ್ಕೇ 
ಅವನು ಬೆಟ್ಟವನ್ನು ಹತ್ತಿ ನಿಲ್ಲುವ ಆದರ್ಶಕ್ಕಿಂತ ಕ್ಷಣಕಾಲವಾದರೂ ಬೆಟ್ಟವನ್ನು ಹೊತ್ತು 
ನಿಲ್ಲುವ ಸಾಹಸಕ್ಕೆ ತೊಡಗುತ್ತಾನೆ ಲೋಕಕಲ್ಯಾಣ ಅಥವಾ ಸುಧಾರಣೆಯಲ್ಲಿ ತನ್ನ 
ಆತ್ಮ ಕಲ್ಯಾಣವನ್ನೂ ಕಾಣುತ್ತಾನೆ ತಾನು ಕಂಡಸತ್ಯದರ್ಶನವನ್ನು ಇತರರಿಗೂ ಕೊಡ 
ಬಯಸುತ್ತಾನೆ, ಪ್ರವಾದಿಗೆ ತನೊಬ್ಬನೆ ಕಲ್ಯಾಣ ಮುಖ್ಯವೆನಿಸುವುದಿಲ್ಲ . ಲೋಕದ 
ದುಃಖದುಮಾನಗಳಿಗೆ ಸ್ಪಂದಿಸುವ , ಅವುಗಳ ನಿವಾರಣೋಪಾಯಗಳನ್ನು ಕಾಣುವ 
ಯತ್ನಶೀಲನಾಗುತ್ತಾನೆ ಅಂಥವನು ಸನ್ಯಾಸಿಯ ವೇಷಭೂಷಗಳನ್ನು ತೊಟ್ಟರು ವಿಧಿ 
ವಿಧಾನಗಳನ್ನು ಅಳವಡಿಸಿಕೊಂಡರೂ ಲೋಕಸಂಸಾರಿಯಾಗಿ ತಾನು ತೊಟ್ಟ ಸನ್ಯಾಸ 
ಕೈಗೊಂಡ ಮಾರ್ಗಕ್ಕೂ ಪಾವಿತ್ರತೆಯನ್ನು ತಂದುಕೊಡುತ್ತಾನೆ. ಬಸವಾದಿಶರಣರು 
ಆಂತಹಮಾರ್ಗವನ್ನು ತೆರೆದುತೋರಿದರು. 

ಸಂಸಾರಿಗಳಾಗಿದ್ದು ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠರಾಗಿ ಬಾಳಿ ಬೆಳೆಸಿದರು. ಆ 
ಪರಂಪರೆಯಲ್ಲಿ ಬಂದು ಎಲ್ಲರಲ್ಲವಾದರೂ ಕೆಲವರಾದರೂ ಸನ್ಯಾಸಿಗಳು , ಸಂಸಾರಿಗಳು 
* ಸಹಜ ಸುಂದರವಾಗಿ ಕಂಗೊಳಿಸುತ್ತ ಬಂದಿದ್ದಾರೆ. ಸಂಸಾರ ತಿರಸ್ಕರಣೀಯವಲ್ಲ , 
ಸನ್ಯಾಸ ಅನುಸರಿಸಲಾರದುದಲ್ಲ . ಎಲ್ಲರಮಧ್ಯದಲ್ಲಿದ್ದೂ , “ ವಿರಕ್ತ " ನಾಗಿರುವುದು 
ದೊಡ್ಡದಲ್ಲವೆ ? ' ಸನ್ಯಾಸವೂ ದೊಡ್ಡದೇ , ಸಂಸಾರವೂ ದೊಡ್ಡದೆ” “ ನಿರ್ಲಿಪ್ತವಾಗಿ 
ಬದುಕಿದಾಗ ಎಂದಲ್ಲವೆ ಜ್ಞಾನಿಗಳು ಹೇಳಿದ್ದು . 


ಸಂಪಾದಕೀಯ 


ಸಂಪು ದೀಪ 
* ಧಾರವಾಡದ ಮುರುಘಾ ಮಠದಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು ದಿನಾಂಕ 
22-6 -93 ರಂದು ಲಿಂಗೈಕ್ಯರಾದರು, ಮುರುಘಾಮಠದ ಹಿರಿಯಸ್ವಾಮಿಗಳವರ 
ಕನಸನ್ನು ನನಸಾಗಿಸಿದ್ದರು. ಉತ್ತರ ಕರ್ನಾಟಕ ಶಿಕ್ಷಣ ಕ್ಷೇತ್ರಕ್ಕೆ ಗಣನೀಯ 
ಕೊಡುಗೆಯನ್ನು ನೀಡಿದ್ದರು. 

ಮಹಾಪ್ರಭುಗಳು ' ಎಂದೇ ಭಕ್ತರ ಹೃನ್ಮನದಲ್ಲಿ ನೆಲಸಿದ ಶಿವಯೋಗಿಗಳು . 
ಕುಂದಗೋಳದ ಪಶುಪತಿಹಾಳದಲ್ಲಿ ಭಕ್ತ ದಂಪತಿಗಳು ಶಿವಸಂಗಯ್ಯ ಮತ್ತು ಕರಿಬಸಮ್ಮ 
ಅವರೀರ್ವರ ಪುಣ್ಯದಬಿತ್ತು “ ಮಹಾತಪಸ್ವಿಗಳು ' ಬಾಲ್ಯದಲ್ಲಿಯೇ ಪರಮಪೂಜ್ಯ 
ಶಿವಯೋಗಿಶಿಖಾಮಣಿ ಶ್ರೀ ಮೃತ್ಯುಂಜಯಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು. 
1933 ರಲ್ಲಿ ಮುರುಘಾಮಠದ ಕಿರಿಯ ಸ್ವಾಮಿಗಳಾಗಿ ವಿದ್ಯುಕ್ತರಾದರು. ತಮ್ಮ 
ಗುರುಗಳು - ಶ್ರೀ ಮೃತ್ಯುಂಜಯಪ್ಪಗಳು. 1964 ರಲ್ಲಿ ಲಿಂಗೈಕ್ಯರಾದ ನಂತರ ಶ್ರೀ 
ಮಠದ ಸೇವಾಮಣಿಹವನ್ನು ' ಶಿವಕೃಪೆ ' ಯೆಂದು ಸ್ವೀಕರಿಸಿದರು. 1918 ರಲ್ಲಿ 
ಪ್ರಾರಂಭವಾದ ಮುರುಘಾಮಠ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಶ್ರಯ 
ನೀಡುತ್ತ ಬಂದಿದೆ. ಮಹಾಂತಪ್ಪಗಳು ವಿದ್ಯಾರ್ಥಿಗಳ ವಸತಿಗಾಗಿ 126 ಕೋಣೆಗಳ 

ಹತ್ ವಿದ್ಯಾರ್ಥಿನಿಲಯ ಸ್ಥಾಪಿಸಿದರು. ದಾಸೋಹದ ನಿರಂತರ ಸೇವೆಗಾಗಿ 40 
ಲಕ್ಷ ನಿಧಿ ಸಂಗ್ರಹಿಸಿದರು, ಧಾರ್ಮಿಕ ಸಾಹಿತ್ಯ ಪ್ರಕಟಣೆಗಾಗಿ ಶ್ರಮಿಸಿದರು . ಬಾಲ 

ಲಾ ಮಹಂತಶಿವಯೋಗಿಶ್ವರ ಗ್ರಂಥಮಾಲೆ ಪ್ರಾರಂಭಿಸಿ 120 ಗ್ರಂಥ ಪ್ರಕಟಿಸಿದರು . 
1937 ರಲ್ಲಿ “ ಸಾವದಾನ” ಪತ್ರಿಕೆ ಹೊರತಂದರು. ಶಿಕ್ಷಣಕ್ಷೇತ್ರದಲ್ಲಿ ಸಕ್ರಿಯಾ 
ಸಕ್ತಿಯಿಂದ ದುಡಿದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು . ಅದರ ಪರಿಣಾಮವಾಗಿ ಇಂದು 
ಮೃತ್ಯುಂಜಯ ಹೈ ಸ್ಕೂಲ್, ಮೃತ್ಯುಂಜಯ ಕಾಲೇಜು ಮಹಾಂತೇಶ ಶಿಶುವಿಹಾರ 
ಮತ್ತು ಪ್ರಾಥಮಿಕ ಶಾಲೆಗಳು ಧಾರವಾಡದಲ್ಲಿ ಸೇವಾನಿರತವಾಗಿವೆ. ಅಂತೆಯೇ 
ಹಂಸಬಾವಿಯಲ್ಲಿ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ನೂತನ ಶಿಕ್ಷಣ ಸಂಸ್ಥೆಗಳನ್ನು 
ಪ್ರಾರಂಭಿಸಿದರು ಹಾಗೂ ಬಾಯಿಮಾಮಲೇ ದೇಸಾಯಿ ಹೆಣ್ಣು ಮಕ್ಕಳ ಶಾಲೆ; ಅಕ್ಕ 
ಮಹಾದೇವಿ ವಿದ್ಯಾರ್ಥಿನಿಯರ ಪ್ರಸಾದನಿಲಯ , ಮಹಾಂತಸ್ವಾಮಿ ಪದವಿಕಾಲೇಜು 
ಇಂಜಿನಿಯರಿಂಗ್ , ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ತರಗತಿಗಳು 
ಇಂದು ಹಂಸಭಾವಿಯಲ್ಲಿ ನಡೆಯುತ್ತಿವೆ. ಹಾವೇರಿಯ ಕುರುಬಗೊಂಡದಲ್ಲಿ 
ಮೃತ್ಯುಂಜಯ ಹೈಸ್ಕೂಲ್ ನಡೆಯುತ್ತಿದೆ. 

ಪೂಜ್ಯ ಮಹಾಂತಪ್ಪಗಳು ದೇಶ ಸಂಚಾರ ಮಾಡಿ ವೀರಶೈವ ಧರ್ಮ ಪ್ರಸಾರ 
ಮಾಡಿದ್ದರು. ಬಸವಾದಿ ಪ್ರಮಥರ ವಚನ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನ 
ಮಾಡಿದ್ದರಲ್ಲದೆ ಶ್ರೀ ಗುರುಕರುಣ ತ್ರಿವಿಧಿಯನ್ನು ಕಂಠಪಾಠ ಮಾಡಿದ್ದರು ಅಖಿಲ 
ಭಾರತ ಶಿವಾನುಭವ ಸಂಸ್ಥೆಯ ಮೂಲಕ ಯುವ ಜನಾಂಗದಲ್ಲಿ ಪ್ರಜ್ಞೆ 


ಮೂಡುವಂತೆ ಪರೀಕ್ಷೆಗಳನ್ನು ನಡೆಸುವ ವ್ಯವಸ್ಥೆ ಮಾಡಿದ್ದರು. ಆತ್ಮನಿರೀಕ್ಷಣೆ' ಯ 
ಮಂತ್ರವನ್ನು ಭಕ್ತಾದಿಗಳಿಗೆ ಉಪದೇಶಿಸುತ್ತಿದ್ದರು. “ ಶಿವಕೃಪೆ' ಮಹಾಂತಪ್ಪಗಳು 
ಮಾತು ಮಾತಿನಲ್ಲಿ ಅರಳುತ್ತಿದ್ದ ವಿನಯಪುಷ್ಪ , ಅಪ್ಪಗಳದು ನಿಷ್ಕಳಂಕ ವ್ಯಕ್ತಿತ್ವ, 
ನಿರಾಡಂಬರ ಪರಿಸರ , ನಿರಂತರ ಶಿವಧ್ಯಾನವಾಗಿತ್ತು . ಜಗದ್ಗುರು ಪೀಠಗಳಿಗೆ 
ಆಮಂತ್ರಣ ಬಂದಾಗಲೂ ನಯವಾಗಿ ನಿರಾಕರಿಸಿದರು . ಗುರು ತೋರಿದ ಹಾದಿಗಿಂತ 
ಅಂಥ ಆಮಂತ್ರಣಗಳು ಮಹಾಂತಪ್ಪಗಳಿಗೆ ಹೆಚ್ಚಿನದನೆನಿಸಲಿಲ್ಲ . ಕಾಯಕ ನಿಷ್ಠ 
ರಾಗಬೇಕು ಎನ್ನುತ್ತಿದ್ದರು. ಗಳಿಕೆಯನ್ನು ಸತ್ಕಾರಕ್ಕೆ ಬಳಸಬೇಕು ಎಂದು ಹೇಳು. 
ತಿದ್ದರು. ಮಹಾಂತಪ್ಪಗಳ ಶಿಷ್ಯವೃಂದಕ್ಕೆ ಜಾತಿ ಕುಲ ಪಂಥಗಳಿರಲಿಲ್ಲ. ಪ್ರೀತಿಯ 
ಮಂಗಳ ತಂಪು ದೀಪ' ವಾಗಿ ಭಕ್ತಕೋಟಿಯನ್ನು ಹರಸುತ್ತಿದ್ದರು. ಇಂದು ಪೂಜ್ಯರು 
ಲಿಂಗದೊಳಗಾಗಿದ್ದಾರೆ. ಪೂಜ್ಯ ಮಹಾಂತಪ್ಪಗಳನ್ನು ಅಗಲಿದ ಭಕ್ತ ಸಮುದಾಯ 
ಅನಾಥವಾಗಿದೆ. ಆ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಭಕ್ತಾದಿಗಳಿಗೆ 
ಮಹಾಂತಪ್ಪಗಳೇ ಅನುಗ್ರಹಿಸುವಂತಾಗಲಿ ಎನ್ನುತ್ತ ಪೂಜ್ಯರಿಗೆ ಭಕ್ತಿಪೂರ್ವಕ 
ಶ್ರದ್ದಾಂಜಲಿಯನ್ನು ( ಸಿದ್ದಗಂಗಾ ' ಅರ್ಪಿಸುತ್ತದೆ, 
KKKKKKKKKN 

ಅಂತ್ಯವಿಲ್ಲದ ಮಹಾಂತಪ್ಪಗಳು 
ಮಹಾಂತಪ್ಪ ಗುರುವೆ 
ನಿನ್ನ ಭಕ್ತರಿಗೆ ನೀನೊಂದು ವರವೆ 
ಭಕ್ತಿಯಿಂದ ಭಜಿಸಿದೊಡೆ ನೀ ಓಡಿ ಬರುವೆ 
ಹೇ ! ಮಹಾಂತಪ್ಪ ಗುರುವೆ 

ಮುರುಘಾಮಠದಲಿ ನೀ ನೆಲೆಸಿರುವೆ 
ಮೃತ್ಯುಂಜಯ ಅಪ್ಪಗಳ ಪ್ರೇಮದ ಶಿಶುವೆ 
ನೀ ನೆಲೆಸಿದ ಆ ನೆಲೆ ಅಜರಾಮರವೇ 

ಹೇ ಮಹಾಂತಪ್ಪ ಗುರುವೆ. 
ನೀ ನುಡಿದಾ ನುಡಿ ಕಿವಿಗೆ ಮೃದು ವಚನ ವಲ್ಲವೆ 
ನೀ ನೋಡಿದಾ ನೋಟ ಅಂಧತೆಯ ನಿವಾರಣವೆ 
ನೀ ನಡೆದಾ ನೆಲ ನಿರ್ಬ೦ಜರವೆ | 
ಹೇ ಮಹಾಂತಪ್ಪ ಗುರುವೆ 

ನಿನ್ನ ಭಕ್ತರಿಗಾಗಿ ತಪವ ಗೈದಿರುವೆ 
ವಿದ್ಯಾರ್ಥಿ ಜೀವನಕೆ ನೀ ಊರುಗೋಲಾಗಿರುವೆ - 
ನೀ ಅಂತ್ಯವೆ ಇಲ್ಲದ ಮಹಾಂತನಲ್ಲವೆ 
ಹೇ ಮಹಾಂತಪ್ಪ ಗುರುವೆ 

ಕೃಪೆ: ಸಾವಧಾನ 


双双双双双双双双双双双双双双双 


ಸಂಪಾದಕೀಯ 
ಬಸವಣ್ಣ ದಲಿತ ವಿರೋಧಿಯೇ ? 

ಇತ್ತೀಚೆಗೆ ವಿಚಾರವಂತರೆನಿಸಿಕೊಂಡ ಕೆಲವು ಮಿತ್ರರು ಬಸವಣ್ಣ ದಲಿತ 
ವಿರೋಧಿಯಾಗಿದ್ದನೆಂಬಂತೆ ಮಾತನಾಡುತ್ತಿದ್ದಾರೆ, ವಿಚಾರ ಸಂಕಿರಣಗಳಲ್ಲಿ ವಾದ 
ಮಂಡಿಸುತ್ತಿದ್ದಾರೆ. ಬಸವಣ್ಣನವರ ಬಗ್ಗೆ ವಿಚಾರ ಮಂಥನ ನಡೆಯುವುದು 
ಅವಶ್ಯಕ, ಅವರು ಬಿಟ್ಟು ಹೋಗಿರುವ ವಿಚಾರಗಳನ್ನು ಚರ್ಚಿಸುವುದು ಆರೋಗ್ಯಕರ. 
ಯಾವುದೇ ಮಹಾನುಭಾವರನ್ನು ಕುರಿತು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು 
ಪ್ರಜಾಪ್ರಭುತ್ವ ಜೀವನ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆದರೆ 
ಅಭಿಪ್ರಾಯಗಳನ್ನು ವ್ಯಕ್ತಮಾಡುವಾಗ ಸಮಗ್ರ ಪರಿಶೀಲನೆ ಅಗತ್ಯವಾಗುತ್ತದೆಯಲ್ಲವೆ ? 
ಬಸವಣ್ಣನವರು ದಲಿತ ವಿರೋಧಿಯಾಗಿದ್ದರು ಎಂಬುದಕ್ಕೆ ಆಧಾರಗಳನ್ನು , ಉಲ್ಲೇ 
ಖಿಸಬೇಕಾಗುತ್ತದೆ ತಾನೆ. ಅವರ ವಚನಗಳಲ್ಲಿ ಏನಾದರೂ ಅಂತಹ ಸುಳಿವು 
ಗಳಿವೆಯೇ (( ಕೊಲ್ಲುವವನೆ ಮಾದಿಗ ಹೊಲಸು ತಿಂಬುವನೆ ಹೊಲೆಯ ” ಎಂಬ 
ವಚನದ ಆಶಯ ಹಿಂಸಾ ಮೂಲ ಪ್ರವೃತ್ತಿ ಯಾರಲ್ಲಿದ್ದರೂ ಅದು ಬಹಿಷ್ಯತ 
ಎಂದು ಅರ್ಥೈಸಬೇಕಲ್ಲವೆ ? ಇಲ್ಲಿಯ ಜಾತಿ ಸೂಚಕವಾದ ಅರ್ಥಛಾಯೆಯಾದರೂ 
ಕಾಣುತ್ತದೆಯೇ ? ವಚನಗಳನ್ನು ಅರ್ಥೈಸುವಾಗ ಅಂದಿನ ಸಂದರ್ಭ, ಸನ್ನಿವೇಶ 
ಗಳನ್ನು ಗಮನಕ್ಕೆ ತಂದುಕೊಳ್ಳಬೇಕು. ಇನ್ನು ( ಆಪ್ಪನು ಮಾದಾರ ಚೆನ್ನಯ್ಯ , 
ಬೊಪ್ಪನು.. ನಮ್ಮ ಡೋಹರ ಕಕ್ಕಯ್ಯ , ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ , ಅಣ್ಣನು 
ಕಿನ್ನರಿ ಬೊಮ್ಮಯ್ಯ ”- (( ಈ ವಚನದಲ್ಲಿ ಬಸವಣ್ಣನವರು ಸಾಮಾಜಿಕವಾಗಿ ಕೀಳೆ 
ನಿಸಿದ ಹಲವು ದಲಿತ ಜಾತಿಯವರನ್ನು ತಮ್ಮವರೆಂದು ಗೌರವದಿಂದ ಭಾವಿಸುತ್ತಿ 
ಯುವರು ” ಎನಿಸುವುದಿಲ್ಲವೆ ? ” ಚೆನ್ನಯ್ಯನ ಮನೆಯ ದಾಸನ ಮಗನು , ಕಕ್ಕಯ್ಯನ 
ಮನೆಯ ದಾಸಿಯ ಮಗಳು - ಇಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ 
ಮಾಡಿದರು . ಇವರಿಬ್ಬರಿಗೆ ಹುಟ್ಟಿದ ಮಗನಾನು - ಕೂಡಲ ಸಂಗಮದೇವ ಸಾಕ್ಷಿ 
ಯಾಗಿ ( ಎಂಬುದಾಗಿ ಹೇಳಿಕೊಂಡಿರುವ ಬಸವಣ್ಣನವರು ಗುಲಾಮರ ಮಕ್ಕಳಿಗೆ 
ಅವರು ತೋರಿದ ಗೌರವವನ್ನು ವಾತ್ಸಲ್ಯವನ್ನು ಪರಿಭಾವಿಸಿದರೆ ” “ ವರ ಮಾನವೀ 
ಯತೆಯ ಅಳ ವಿಸ್ತಾರಗಳ ಪರಿಚಿತವಾಗದಿರುತ್ತ ದೆಯೆ ? CC ಅಪ್ಪನು ಡೋಹರ 
ಕಕ್ಕಯ್ಯನಾಗಿ, ಮುತ್ತಯ್ಯ ಚೆನ್ನಯ್ಯನಾದರಾನು ಬದುಕೆನೆ ? ಮತ್ತಶ್ವಪಚನಯ 
ಸನ್ನಿಧಿಯಿಂದ ಭಕ್ತಿ ಯ ಸದ್ದು ಣವ ನಾನರಿಯೆನೆ ಆಯ ? ಕಷ್ಟ ಜಾತಿ ಜನ್ಮದಲ್ಲಿ 
ಜನಿಸಿದೆ ಎನಗಿದು ವಿಧಿಯೇ ಕೂಡಲ ಸಂಗಮದೇವ? ” “ ಎನ್ನುವಲ್ಲಿ ” ಮಾದಾರ 
ಚೆನ್ನಯ್ಯ , ಡೋಹರ ಕಕ್ಕಯ್ಯ ಶ್ವಪಚಯ್ಯ ಮುಂತಾದ ದಲಿತವರ್ಗದ ಶಿವಶರಣರನ್ನು 
ಬಸವಣ್ಣನವರು ವಿಶೇಷ ಭಕ್ತಿಭಾವದಿಂದ ಅವರು ತಮ್ಮ ಗೋತ್ರಪುರುಷರೆಂಬಂತೆ 
ಶ್ರದ್ದೆಯಿಂದ, ಬಂಧು ಬಾಂಧವರೆಂಬಂತೆ ಆತ್ಮೀಯತೆಯಿಂದ ನೆನೆಯುತ್ತಿರುವುದು " 
ಬಸವಣ್ಣನವರು ದಲಿತ ವಿರೋಧಿಯಾಗಿದ್ದರು ಎನಿಸುತ್ತದೆಯೆ ? 


“ ಬಸವಣ್ಣನವರ ಸರ್ವಸಮಾನತೆಯ ಸರ್ವಶ್ರೇಷ್ಠತೆಯ ಸರ್ವೊದ್ದಾರದ 
ನವ ಸಮಾಜದ ಕಲ್ಪನೆಗೆ ಚನ್ನಯ್ಯ ಮುಂತಾದ ಪೂರ್ವಶರಣರ ಬೋಧನೆ ಸಂಪೂರ್ಣ 
ವಾಗಿ ಹೊಂದಿಕೊಂಡಿದ್ದಲ್ಲದೆ ಅದು ಬಸವಣ್ಣನವರಿಗೆ ಪ್ರೇರಣೆಯನ್ನು ಕೊಟ್ಟಿರಲೂ 
ಸಾಧ್ಯ , ಅಂತು ಚನ್ನಯ್ಯ ಮುಂತಾದವರು ಬಸವಣ್ಣನವರಿಗೆ ಆದ್ಯರೂ , ಆಚಾರರೂ 
ಆದರು, ಆದುದರಿಂದಲೇ ಬಸವಣ್ಣನವರು ತಮ್ಮ (ಪೂರ್ವಾಶ್ರಮದ್ದೇ ಆದರೂ ). 
ಜಾತಿ ಬ್ರಾಹ್ಮಣ್ಯವನ್ನು ಮತ್ತೆ ನಿರಾಕರಿಸಿಕೊಳ್ಳುತ್ತಿರುವರು ” 


“ ಒಂದು ಆದರ್ಶ ಸಮಾಜದ ಪ್ರತಿಯೊಬ್ಬರೂ ಆಕಸ್ಮಿಕವಾದ ತಂತಮ್ಮ 
ಜಾತಿಯನ್ನು ನಿರಾಕರಿಸಿಕೊಳ್ಳುವುದು ಧಾರ್ಮಿಕತೆಗೆ ಪ್ರಪ್ರಥಮ ಅರ್ಹತೆಯೆಂಬುದನ್ನು 
ಅವರು ತೋರಿಸಿ ಕೊಟ್ಟಿರುವರು. ಮೇಲ್ಬಾತಿಯವರು ತಮ್ಮ ಜಾತಿ ನಿರಾಕರಣದಿಂದ 
ಉಚಾನು ಸಂಧಾನವನ್ನೂ , ಕೆಳಜಾತಿಯವರು ತಮ್ಮ ಜಾತಿ ನಿರಾಕರಣದಿಂದ 
ನೈಚ್ಛಾನು ಸಂಧಾನವನ್ನು ಕಳೆದುಕೊಂಡು.ಉಂಟಾದ ಮುಕ್ತ ಮನಸ್ಸಿನ ಅಡಿಪಾಯದ 
ಮೇಲೆ ಮಹಾ ಮಾನಸದ ಮಹಾ ಮಾನವ ಸಮಾಜವನ್ನು ಕಟ್ಟುವ ಆಲೋಚನೆ , 
ಅವರದು .? 


“ ಇಂಥ ಉದಾರ ತಿಳಿವಳಿಕೆ ತಾವು ಬ್ರಾಹ್ಮಣರಾಗಿ ಹುಟ್ಟಿದ್ದರಿಂದ ತಮಗೆ 
ಲಭ್ಯವಾಗಿದೆಯೆಂದು ಜನರಾಡಿಕೊಳ್ಳುವ ಅವಿವೇಕದ ಮೆಚ್ಚುಗೆಯ ಮಾತುಗಳನ್ನು 
ಬಸವಣ್ಣನವರು ಅಲ್ಲಗಳೆಯುತ್ತಿರುವರು. ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯಬೇಕು 
ಎಂಬುದು ದೈವೇಚ್ಛೆ , ನಾನೊಂದು ಪಕ್ಷ ದಲಿತ ಜಾತಿಯಲ್ಲೇ ಹುಟ್ಟಿದ್ದರೆ, ನಾನು 
ಸದ್ದು ಣಶಾಲಿಯಾಗಿರುತ್ತಿರಲಿಲ್ಲವೆ? ಈ ಭಕ್ತಿ ನನಗೆ ಸಾಧ್ಯವಾಗುತ್ತಿರಲಿಲ್ಲವೆ? ಆ ದಲಿತ 
ವರ್ಗದ ಕಕ್ಕಯ್ಯನಂಥವರು ಚನ್ನಯ್ಯನಂಥವರು ಅದು ಸಾಧ್ಯವೆಂಬುದಕ್ಕೆ ಸಾಕ್ಷ 
ಒದಗಿಸಿಲ್ಲವೆ? ಸಾಮವೇದಿಯಂಥ ವೈದಿಕ ಮಹಾವಿಪ್ರನಿಗೆ ಶ್ವಪಚಯ್ಯನೆಂಬ ಚಮಾರ 
ಶಿವಭಕ್ತ ಉಪದೇಶ ಮಾಡಲಿಲ್ಲವೆ ? ಆದ್ದರಿಂದ ಉತ್ತಮ ಜಾತಿಯಲ್ಲಿ ಹುಟ್ಟಿದವರೇ 
ಉತ್ತಮವಾದುದನ್ನು ಸಾಧಿಸಬಲ್ಲರೆಂಬ ಮೂಢನಂಬಿಕೆ ನನಗಿಲ್ಲ. ಪ್ರತಿಯಾಗಿ ಇತರ 
ಜಾತಿಯವರನ್ನು ಕೀಳಾಗಿ ಕಾಣುವ ದ್ವಿಜನ್ಮ ಜಾತಿಯು ಉತ್ತಮ ಜಾತಿಯೆಂದು 
ನಾನು ಭಾವಿಸುವುದೂ ಇಲ್ಲ. ಅಂಥ ಜಾತಿಯಲ್ಲಿ ನಾನು ಹುಟ್ಟಿದ್ದಕ್ಕಾಗಿ ನನ್ನ 
ದುರ್ವಿಧಿಯನ್ನು ದೂಷಿಸಿಕೊಳ್ಳುತ್ತಿದ್ದೇನೆ. ನನ್ನ ತಂದೆಯೇ ಅಲ್ಲ, ತಾತನೂ , 
ತನಗೆ ಉಪದೇಶಿಸಿದ ಸದ್ದು ರುವೂ ಶ್ವಪಚರಾಗಿದ್ದಿದ್ದರೆ ನಾನು ಭಾಗ್ಯ ಶಾಲಿಯೆಂದೇ 
ಭಾವಿಸುತ್ತಿದ್ದೆ ಎಂದಿರುವರು ಬಸವಣ್ಣನವರು. 

ಇಂಥ ಬಸವಣ್ಣ ನವರನ್ನೂ ದಲಿತ ವಿರೋಧಿಎನ್ನಬಹುದೆ? ಈ ಸಂಪಾದಕೀಯ 
ಬರೆಯುವಲ್ಲಿ ಡಾ || ಎಲ್ . ಬಸವರಾಜು ಅವರಿಂದ ವ್ಯಾಖ್ಯಾನಿತ ಹಾಗೂ ಸಂಪಾ 
ದಿತವಾಗಿರುವ” ಬಸವಣ್ಣನವರ ಷಟ್ಟಲದ ವಚನಗಳು ಸಹಚಿಂತನದಿಂದ ವಿಶೇಷ 
ಉಪಕೃತವಾಗಿದೆ. 


ಸಂಪಾದಕೀಯ 


ಶ್ರಾವಣ ಬಂತು . ನಾಡಿನುದ್ದಗಲದಲ್ಲಿ ಧಾರ್ಮಿಕ ಚಟ ವಟಿಕೆಗಳು ಪ್ರಾರಂಭ 
ಗ್ರಾಮ ಜೀವನದಲ್ಲಿ ಶ್ರಾವಣಕ್ಕೆ ಒಂದು ಕಾಲದಲ್ಲಿ ಮಹತ್ವಪೂರ್ಣ ಆಯಾನು 
ವಿತ್ತು . ದೇವಾಲಯಗಳಲ್ಲಿ, ಚಾವಣಿಗಳಲ್ಲಿ ಮಠಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ 
ಧಾರ್ಮಿಕಾಚರಣೆಗಳು ವಿಜೃ೦ಭಿ ಸು ತ್ತಿ ದ್ದ ವು. ಮ ಕಾ ಕಾ ವ್ಯ ಗಳ, 
ಪುರಾಣಕಾವ್ಯಗಳ, ಪ್ರವಚನಗಳು ನಡೆಯುತ್ತಿದ್ದವು. * ಜನತೆ ಶ್ರವಣ 
ಸಂಸ್ಕಾರವನ್ನು ಶ್ರೀಮಂತಗೊಳಿಸಿಕೊಳ್ಳುತ್ತಿದ್ದರು. ಅನಕ್ಷರಸ್ಥರೂ ಸಹ ಕೇವಲ 
ಶ್ರವಣ ಸಂಸ್ಕಾರ ಬಲದಿಂದ ಪ್ರಾಜ್ಞತ್ವವುಳ್ಳವರಾಗಿರುತ್ತಿದ್ದರು. ಜನಾಂಗ ನಿರ್ಮಾಣ 
ದಲ್ಲಿ, ಸುಸಂಸ್ಕೃತ ಪರಿಸರ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. 
ಒಳ್ಳೆಯ ಮಾತು ಕಿವಿಯ ಮೇಲೆ ಬೀಳುತ್ತಿರುವಂತೆ ಸದಾ ತವಕಿಸುತ್ತಿದ್ದರು. 
' ಭದ್ರ೦ಕರ್ಣೆ ” ಎಂಬುದಕ್ಕಾಗಿ ಚಡಪಡಿಸುತ್ತಿದ್ದರು. ದೇವರ ಪೂಜೆಯೆಂದೇ ಪ್ರವಚ 
ನಗಳಿಗೆ ಹೋಗುತ್ತಿದ್ದರು. ಮಾಸಪರ್ಯ೦ತ ಮಂಗಳಮಯ ಜೀವನ ನಡೆಸು 
ಆದ್ದರು. ಪ್ರಕೃತಿಯ ಅನುಕೂಲಕರವಾಗಿ ಭಾಗಿಯಾಗುತ್ತಿತ್ತು . ಹಸಿರು 
ಹಬ್ಬ ಎತ್ತೆತ್ತಲೂ ಎದ್ದು ಕಾಣುತ್ತಿತ್ತು . ನೆಲಮುಗಿಲುಗಳೂ ಶ್ರಾವಣದಲ್ಲಿ 
ಮಳೆ ಮೂಲಕ ಒಂದನ್ನೊಂದು ಶ್ರವಣ ಸಂಸ್ಕಾರಕ್ಕೆ ತೆರೆದುಕೊಳ್ಳುತ್ತವೆ. 
ಆಹ್ಲಾದಕರ ವಾತಾವರಣ ಮೃಗೀಯತ್ವದಿಂದ ಮಾನವತ್ವದ ಕಡೆಗೆ ನಡೆಯುವ 
ಪ್ರಯತ್ನ ಹಿರಿಯರದಾಗಿತ್ತು , ಕವಿಗಳು ಶ್ರಾವಣವನ್ನು ಕುರಿತು ಹಾಡಿದ್ದುಂಟು. 
(( ಶ್ರಾವಣಾ ಬಂತು ನಾಡಿಗೆ, ಬಂತು ಕಾಡಿಗೆ ” ಎಂದು ಬೇಂದ್ರೆ ಹಾಡಿದರು . 
ಹಾಗೆಲ್ಲಾ ಉತ್ಸಾಹ, ಆನಂದ ಲಾಸ್ಯವಾಡುತ್ತಿದ್ದ ಸಂದರ್ಭ , 
ಈಗ 


ಬಂತು ಶ್ರಾವಣ ಮಾನವ ಪ್ರಕೃತಿಯಂತೆಯೇ ಪ್ರಕೃತಿಯ ಏರುಪೇರು 
ಮಳೆಯಿಲ್ಲ, ಬಿತ್ತಿದ ಬೀಜ ಮೊಳೆಯಲಿಲ್ಲ . ಮೊಳೆತದ್ರೂ ಬೆಳೆಯಲಾರದ ನರಳಿಕೆ . 
ಕೆರೆ ಕಟ್ಟೆಗಳೆಲ್ಲಾ ಬರಿದು, ಬರುವ ಮಳೆ ಚೌಕಾಶಿ ವ್ಯಾಪಾರಿಯಾಗಿದೆ. ನಮ್ಮ 
ನಿತ್ಯ ಜೀವನವೂ ಹಿರಿದಾದುದನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿಲ್ಲ. ಹೊಟ್ಟೆ 
ತುಂಬಿಸಿಕೊಳ್ಳುವುದೊಂದೇ ದಂಧೆಯಾಗಿದೆ. ಸಂಸ್ಕಾರಪಡೆಯಬೇಕೆಂಬ ಮನೋ 
ಭಾವ . ಶೂನ್ಯ ಅಕ್ಷರಸ್ಥರೂ ಹೃದಯವಂತರಾಗುವ ಸಂಸ್ಕಾರ ಬಯಕೆಯುಳ್ಳವರಾಗು 
ತಿಲ್ಲ. ದೇವಾಲಯಗಳು, ಮಂದಿರಗಳು, ಮಠಗಳು ' ಆತ್ಮ ಸಂಸ್ಕಾರಕೃಷಿ ” ಗಿಂತಲೂ 
ಕೇವಲ ವ್ಯಾವಹಾರಿಕ ಚಟುವಟಿಕೆಗಳ ಕಡೆಗೇ ವಾಲಿರುವುದು ವರ್ತಮಾನದ 


ಸಿದ್ದಗಂಗಾ 


ದುರ್ದೆವ, ಅಪವಾದವಿಲ್ಲವೆಂದಲ್ಲ . ಆದರೆ ಕಡಿಮೆ ಭವಿಷ್ಯದ ಜನಾಂಗದನಿರ್ಮಾಣದಲ್ಲಿ 
ನಾವೇನು ಮಾಡಿದ್ದೇವೆ. ಮಾಡುತ್ತಿದ್ದೇವೆ. ಕೇವಲ ಬೃಹತ್ ಕೈಗಾರಿಕಾ ಸ್ಥಾವರಗಳನು 
ಅಣೆಕಟ್ಟುಗಳನ್ನು , ಜಲಾಶಯಗಳನ್ನು ನಿರ್ಮಿಸಿದರೆ ಸಾಕೆ ? ನೈತಿಕ ಜವಾಬ್ದಾರಿ. 
ಯರಿತ ಜನಾಂಗ ನಿರ್ಮಾಣಕ್ಕಾಗಿ ಏನುಮಾಡುತ್ತಿದ್ದೇವೆ. ಧರ್ಮವನ್ನು ಸರಿಯಾದ 
ರೀತಿಯಲ್ಲಿ ವ್ಯಾಖ್ಯಾನಿಸುವ ಯೋಜನೆಗಳು ಬೇಡವೆ ? ಆಧ್ಯಾತ್ಮಿಕ ಪ್ರಜ್ಞೆಯುಳ್ಳ 
ಜನಾಂಗ ನಿರ್ಮಾಣಕ್ಕಾಗಿ ಯಾವುದಾದರೂ ಯೋಜನೆರೂಪಿತವಾಯಿತೆ, ಸಂಸ್ಕೃತಿ 
ಇಂದು ಎಂಥ ಅಧಃ ಪತನಕ್ಕಿಳಿದಿದೆ. ' ಬಾಂಬ್ ' ಸಂಸ್ಕೃತಿಗೆ ಬಂದು ಮುಟ್ಟಿದ್ದರೂ 
ಜಾಗೃತಿ ಬೇಡವೆ. ನಮ್ಮ ಹಿರಿಯರ 'ದೂರದೃಷ್ಟಿಯಿಂದ ಹೇಗೆ ವಂಚಿತರಾಗಿದ್ದೇವೆ. 
“ ಮಸೀದಿ- ಮಂದಿರಗಳ” ಕಚ್ಚಾಟದಲ್ಲಿ ಮಾನವ' ನನ್ನು ಹುಡುಕುವ ಸ್ಥಿತಿಗೆ ಇಳಿದಿ. 
ದೇವೆ. ಇದೆಲ್ಲಾ ಹೇಗಾಯಿತು ? ಚಿಂತನೆ ಬೇಡವೆ. ಪೂರ್ವಿಕರ ಜೀವನದೃಷ್ಟಿ , 
ಜೀವನ ಶ್ರದ್ದೆ ನಮಗೆ ಬೇಡವಾಯಿತೆ. ಶ್ರಾವಣದ ಮುಖೇನ ಹಿಂದಿನವರ “ ಅನ್ಯರಿಗೆ 
ಅಸಹ್ಯ ಪಡಬೇಡ” ಎಂಬ ಸಂಸ್ಕಾರವನ್ನು ರೂಢಿಸಿಕೊಂಡು “ ನೆಮ್ಮದಿ ” ಯನ್ನು 
ಕಾಣೋಣ. 


* ಒಳ್ಳೆ ತಿಳಿವದು ಬರಲಿ ಎಲ್ಲ ದಿಕ್ಕಿನಲೆಮಗೆ ” 


ಬನಮುಂ ಪಟ್ಟಣಮಪ್ಪುದು | ಜನರೆಲ್ಲರ್ ಸಜ್ಜನರಪ್ಪರೀ ನೆಲನೆಲ್ಲಂ || 
ಧನ ಕನಕ ವಸ್ತು ಪೂರಿತ | ಮೆನಿಪುದಣಂ ಪೂರ್ವಪುಣ್ಯವುಳ್ಳಂಗನಿಶಂ || 
ಕರಮೆಸೆಗುಂ ದಾನದೆ, ಕಿವಿ | ಮೆರೆಗುಂ ಶೃತದಿಂದೆ, ಕಟಕಕುಂಡಲಗಳಿನೇಂ || 
ಕರುಣಾಳುಗಳೊಡಲೆಸಗುಂ | ಪರಹಿತದಿಂ, ಚಂದನಾನುಲೇಪನದಿಂದೇಂ || 
ವಿದ್ಯೆಯೇ ಸಿರಿರೂಪು, ವಿದ್ಯೆಯ ನಿಗೂಢ ಸುರಕ್ಷಿತವಾದ ವಿತ್ತನು || 
ವಿದ್ಯೆಯ ಕೀರ್ತಿಭೋಗಕರ ವಿದ್ಯೆಯೆ ದೇಶಿಕರ್ಗೆಲ್ಲ ದೇಶಿಕಂ !! 
ವಿದ್ಯೆಯೆ ಬಂಧುವಪ್ಪುದು ವಿದೇಶದೆ, ವಿದ್ಯೆಯ ರಾಜಪೂಜ್ಯ ಮುಂ || 
ವಿದ್ಯೆಯದಿಲ್ಲದಿರ್ಪ ಮನುಜಂ ಬಗೆಯಲ್ಪಶುವಿ ಧಾತ್ರಿಯೊಳ್ !! 

( ಬಸವಪ್ಪ ಶಾಸ್ತ್ರಿಗಳ ಕನ್ನಡ ಭರ್ತೃಹರಿ ಸುಭಾಷಿತ) 
ಸಿದ್ದಗಂಗಾ 

10. 


ಸಂಪಾದಕೀಯ 


ಹುಣ್ಣಿಮೆ ಉಪನ್ಯಾಸ 

- ಶ್ರೀ ಮಠದಲ್ಲಿ ಶ್ರಾವಣಮಾಸದ ಹುಣ್ಣಿಮೆಯಂದು ಹುಣ್ಣಿಮೆ ಉಪನ್ಯಾಸ 
ಯೋಜನೆಯೊಂದು ಪ್ರಾರಂಭವಾಗಿದೆ. ಪತಿ ಹುಣ್ಣಿಮೆಯಂದು ಧಾರ್ಮಿಕ ಉಪ 
ನ್ಯಾಸ ನಡೆಯುತ್ತದೆ. ಅಂದು ಶ್ರೀಮಠಕ್ಕೆ ವಿಶೇಷವಾಗಿ ಯಾತ್ರಾರ್ಥಿಗಳು ಬರುತ್ತಾರೆ. 
ಬಂದವರ ಧಾರ್ಮಿಕಾಭಿರುಚಿ ಸಂಸ್ಕಾರಕ್ಕಾಗಿ ಪ್ರಬುದ್ಧ ವಿದ್ವಾಂಸರಿಂದ ಉಪನ್ಯಾಸ 
- ವನ್ನು ಏರ್ಪಡಿಸುವ ವ್ಯವಸ್ಥೆಯಾಗಿದೆ. ಈ ಶ್ರಾವಣದ ಹುಣ್ಣಿಮೆಯಿಂದ ಮುಂದೆ 

ಬರುವ ಶ್ರಾವಣದ ಹುಣ್ಣಿಮೆಯವರೆಗೆ ಶರಣ ಧರ್ಮದ ಶ್ರೇಷ್ಠ ಕೃತಿಯಾದ 
- “ ಶೂನ್ಯ ಸಂಪಾದನೆ ” ಯನ್ನು ಕುರಿತು ಉಪನ್ಯಾಸಗಳನ್ನು ಹನ್ನೆರಡು ಕಂತುಗಳಲ್ಲಿ 
ನೀಡುವ ಯೋಜನೆಯಾಗಿದೆ. ಹನ್ನೆರಡು ಉಪನ್ಯಾಸಗಳನ್ನು ಸದ್ಯಕ್ಕೆ ಒಬ್ಬರೇ 
ವಿದ್ವಾಂಸರು ಕೊಡುವ ವಿಧಾನವನ್ನು ಅಳವಡಿಸಲಾಗಿದೆ. ಮೊದಲಿಗೆ “ ಶೂನ್ಯ 
ಸಂಪಾದನೆ ” ಯ ಪೂರ್ಣಪಾಠವನ್ನು ಪರಿಚಯಿಸಿಕೊಂಡು ಅನಂತರ ಗ್ರಂಥದ ಬಗ್ಗೆ 
ಬಂದಿರುವ ವಿವಿಧ ವಿಮರ್ಶೆಗಳನ್ನು ತೂಗಿನೋಡುವ ಅವಕಾಶವನ್ನು ಕಲ್ಪಿಸಿಕೊಡುವ 
ಪ್ರಯತ್ನ ಇದಾಗಿದೆ. “ ಶೂನ್ಯ ಸಂಪಾದನೆ ” ಯನ್ನು ಕುರಿತು ಶಿವಯೋಗಿಗಳು , 
ಅನುಭಾವಿಗಳು, ವಿದ್ವಾಂಸರು , ತತ್ವಜ್ಞಾನಿಗಳು ಸಾಕಷ್ಟು ಚಿಂತನ- ಮಂಥನ ಮಾಡಿ 
ದ್ದಾರೆ. ಅದಕ್ಕೆ ಕಾರಣ ಆಕೃತಿಯ ಮಹತ್ವವೇ ಆಗಿದೆ. ಶ್ರೀ ಮಠಕ್ಕೆ ಬರುವ ಭಕ್ತಾ 
ದಿಗಳು ಒಂದೆರಡು ಭಾರಿ ಪರಮ ಪೂಜ್ಯ ಶ್ರೀ ಶ್ರೀ ಗಳವರಲ್ಲಿ ಶೂನ್ಯ ಸಂಪಾದನೆ' ಯ 
ಬಗ್ಗೆ ಮಾತಾಡಿದಾಗ, ವಿದ್ವಾಂಸರುಗಳು , ಚರ್ಚಿಸಿದಾಗ, ಮಠಾಧೀಶರು ಸಕ್ರಿಯ 
ಆಸಕ್ತಿ ವ್ಯಕ್ತ ಪಡಿಸಿದಾಗ. ಪರಮ ಪೂಜ್ಯ ಶ್ರೀ ಶ್ರೀ ಗಳು ಒಂದು ಉಪನ್ಯಾ ಸವಾ 
ಲೆಯನ್ನೇ ಏಕೆ ಏರ್ಪಡಿಸಬಾರದೆಂದು ಆಲೋಚಿಸಿ ಕಾವ್ಯಶೀಲಗೊಳಿಸಿದರು . ಪ್ರತಿ 
ಹುಣ್ಣಿಮೆಯಂದು ಸಂಜೆ ಆರೂವರೆ ಘ೦ಟೆಯಿಂದ ಉಪನ್ಯಾಸ ನೀಡುವ ವ್ಯವಸ್ಥೆ 
ಯಾಗಿದೆ. ಒಂದು ವರ್ಷ ಪರಿಯಂತ ಹನ್ನೆರಡು ಉಪನ್ಯಾಸಗಳ ಮೂಲಕ “ಶೂನ್ಯ 
ಸಂಪಾದನೆ ” ಯನ್ನು ಪರಿಚಯಿಸುವ ಸೇವಾ ಕೈಂಕಯ್ಯ ವನ್ನು ಪ್ರೊ | ಜಿ. ಎಸ್ . 
ಸಿದ್ದಲಿಂಗಯ್ಯ ನವರು ವಹಿಸಿದ್ದಾರೆ. ಹೆಸರಾಂತ ಪ್ರಾಧ್ಯಾಪಕರು , ಕಾಲೇಜು ಶಿಕ್ಷಣದ 
ನಿವೃತ್ತ ನಿರ್ದೆಶಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿವೃತ ಅಧ್ಯಕ್ಷರು, ಶ್ರೇಷ್ಠ 
ಲೇಖಕರು, ಶರಣ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನ ಮಾಡಿರುವವರು, ಶ್ರೀ ಮಠದ 
ಮೇಲಿನ ಅಭಿಮಾನದಿಂದ, ಪರಮ ಪೂಜ್ಯ ಶ್ರೀ ಶ್ರೀ ಗಳವರಲ್ಲಿರುವ ಶ್ರದ್ಧಾ ಭಕ್ತಿಗೆ 
ಳಿಂದ ತಮ್ಮನ್ನು ಈ ಉಪನ್ಯಾಸಮಾಲೆಯ ಯೋಜನೆಗೆ ಅರ್ಪಿಸಿಕೊಂಡಿದ್ದಾರೆ. 
ಇಂತಹ ಪವಿತ್ರ ಕಾರಕ್ರಮ ನಡೆಯಲು ಸಹಾಯಕರಾಗಿ ಸೇವಾನವರೂ ಮುಂದೆ 
ಬಂದಿರುತ್ತಾರೆ ಸಮಾಜ ಬಂಧುಗಳು, ಸಾಹಿತ್ಯಾಭಿಮಾನಿಗಳು ಧರ್ಮಾಸಕ್ಕರು, 
ಶರಣ ಸಿದ್ದಾಂತ ಪ್ರೇಮಿಗಳು, ಪ್ರತಿ ಹುಣ್ಣಿಯಂದು ನಡೆಯುವ ಈ ಉಪನ್ಯಾಸಗಳ 
ಸದುಪಯೋಗ ಮಾಡಿಕೊಳ್ಳ ಬೇಕೆಂದು ಸಿದ್ದಗಂಗಾ ” ಆಶಿಸುತ್ತದೆ. 


7 ನವಣಭವ ನವನನನನನನನ 

ಸಂಪಾದಕೀಯ 


ಭೂ ಕ೦ಪ 

ಲಾತೂರು ಮತ್ತು ಉಸ್ಮಾನಬಾದ್ ಜಿಲ್ಲೆಗಳಲ್ಲಾದ ಭೂಕಂಪ ರಾಷ್ಟ್ರದ 
ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಭಯಾನಕ ಘಟನೆ. ಜಗತ್ತಿನಲ್ಲಾದ | 
ಬೃಹತ್ ಭೂಕಂಪಗಳಲ್ಲಿ ನಾಲ್ಕನೆಯದು, ದುರ್ಘಟನೆಯಿಂದ ಸಾವನ್ನಪ್ಪಿದವರು * 
30,000ಕ್ಕೂ ಹೆಚ್ಚು . ಅನೇಕ ಗ್ರಾಮಗಳೇ ಹೇಳ ಹೆಸರಿಲ್ಲದಂತಾಗಿರುವುದು 
ಪ್ರಕೃತಿ ಬರೆದ ಕಪ್ಪುಬರಹ . ಪರಿಹಾರ ಕಾರವೂ ಸಮರದೋಪಾದಿಯಲ್ಲಿ | 
ನಡೆದಿದೆ. ಹೆಣಗಳನ್ನು ಸುಡುವುದೂ ಸಮಸ್ಯೆಯಾಗಿದೆ. ರಾಶಿ ರಾಶಿ ಹೆಣಗಳಿಗೆ 
ಇಡಿಯಾಗಿ ಬೆಂಕಿಯಿಡಬೇಕಾಗಿ ಬಂದ ಕರುಳು ಕಿತ್ತು ಬರುವದೃಶ್ಯ , ಅಳಿದು 
ಉಳಿದು ದುರ್ದೆವಿಗಳ ಗೋಳಿನ ಆಕ್ರಂದನ ಕಣ್ಣೀರೇ ಹೆಪ್ಪುಗಟ್ಟುವಸ್ಥಿತಿ. 
ನಾಯಕರ , ಅಧಿಕಾರಿಗಳ , ಸಂಘ ಸಂಸ್ಥೆಗಳ, ದೇಶ, ವಿದೇಶಗಳ ನೆರವಿನ ಮಹಾ 
ಪೂರ, ಸೈನಿಕರ ಶ್ರಮದಾನ, ಸ್ವಯಂ ಸೇವಕರ ಸೇವೆ, ಮಾನವೀಯತೆಯ 
ದರ್ಶನ, ಪ್ರಕೃತಿಯ ಮುಂದೆ ಮಾನವ ಅಲ್ಪ , ಕೇವಲ ಅಣು ಎಂದು ತಿಳಿವು. 
ವಿಜ್ಞಾನ ಇಷ್ಟು ಮುಂದುವರಿದಿದ್ದರೂ ನಿಸರ್ಗಶಕ್ತಿಯ ಮುಂದೆ ಸೋಲನ್ನಪ್ಪಿ 
ಕೊಳ್ಳಲೇಬೇಕಾಗಿರುವಂಥ ಅಸಹಾಯಕ ಪರಿಸ್ಥಿತಿ, ಇಷ್ಟೆಲ್ಲ ಸಂಭವಿಸಿದರೂ 
ಮನುಷ್ಯನಿನ್ನೂ ಅಹಂಕಾರಿಯಾಗುವುದನ್ನು ಬಿಡಲಿಲ್ಲ. ಭ್ರಷ್ಟತನದಿಂದ 
ಮುಕ್ತನಾಗುತ್ತಿಲ್ಲ. ನೈತಿಕ ದಿವಾಳಿಗೆ ಕಾರಣನಾದೆನಲ್ಲ ಎಂಬ ಆತ್ಮಶೋಧನೆ 
ಯಿಲ್ಲ. ಭೂಕಂಪದ ಹಿಂದಿನ ರಾತ್ರಿ ಇದ್ದವರು ಮರುದಿನದ ಬೆಳಕನ್ನು ಕಾಣಲೇ 
ಇಲ್ಲ. ಒಂದು ರಾತ್ರಿ . ಬೆಳಗಿನ ನಡುವೆ ಎಂಥಘೋರ ಸಂಭವಿಸಿತು ; ಇಂಥದನ್ನು 
ಕಂಡೂ ಮನುಷ್ಯ ಏಕೆ ಸ್ವಾರ್ಥಿಯಾಗುತ್ತಿದ್ದಾನೋ ಕಾಣದು. ನಿನ್ನೆ ಬೀದಿ| 
ಭಿಕಾರಿಯಾಗಿದ್ದವನು ಇಂದು ಕೋಟ್ಯಧಿಪತಿ , ಆದೂ ಹೇಗೆ? ಅಪಮಾರ್ಗ 
ದಿಂದಲೇ . ಭ್ರಷ್ಟಾಚಾರವೇ ಇಂದು ಜೀವನ ವಿಧಾನವಾಗಿದೆ. ನಮ್ಮ 
ಮುಖಂಡರು, ನಾಯಕರು, ಶಾಸಕರು, ಅಧಿಕಾರಿಗಳು, ಮಧ್ಯವರ್ತಿಗಳು, 
ನಡೆಸಿರುವ ಭ್ರಷ್ಟಾಚಾರ ಮೊನ್ನೆ ನಡೆದ ಭೀಕರ ಭೂಕಂಪಕ್ಕಿಂತಲೂ ಘನ 
ಘೋರಭಯಂಕರವಾಗಿದೆ. ದೇಶವನ್ನೇ ನುಂಗಿ ನೊಣೆಯುವಂಥ ಭೂಕಂಪಕ್ಕೆ 
( ತಳ್ಳುತ್ತಿದ್ದಾರೆ. ಇದಕ್ಕೆಂದುಕೊನೆ? ಹೇಗೆ ಇದರ ಅಂತ್ಯ ? 


ಸಂಪಾದಕೀಯ 


೬ ದೀಪಾವಳಿ, ನಾಡಿಗೆ ಬೆಳಕಿನ ಹಬ್ಬ . ಎಲ್ಲೆಲ್ಲ ದೀಪಗಳ ಸಾಲು ಸಾಲು. 
- ವಿದ್ಯುದ್ದೀಪಗಳ ಆಕರ್ಷಕ ಅಲಂಕಾರ, ಮನೆ ಮನೆಗಳ ಮುಂದೆ ನಂದಾ ದೀಪಗಳ 

ತಂಪು ಪ್ರಕಾಶ, ಪೌರಾಣಿಕ ಹಿನ್ನೆಲೆಯಲ್ಲಿ ಮೂಡಿ ಬಂದ ದೀಪಾವಳಿಗೆ ವಿವಿಧ 
ಸಂಸ್ಕೃತಿಯಲ್ಲಿ ವೈವಿಧ್ಯ ಪೂರ್ಣ ವ್ಯಾಖ್ಯಾನಗಳು. ಕತ್ತಲನ್ನು ಕಳೆದು ಬೆಳಕಿನತ್ತ 
ಹೆಜ್ಜೆಯಿಡುವ ಆಕಾಂಕ್ಷೆ, ಹಬ್ಬದ ಆಚರಣೆಯ ಸಂತಸಕ್ಕೆ ಬಾಣ, ಬಿರುಸುಗಳ 
ಘೋಷ, ಬಲಿಯ ಸಂಹಾರ, ಅಜ್ಞಾನದ ಬಲಿಯ ಸಂಹಾರ, ಕತ್ತಲಿನ ಗರ್ಭದಿಂದಲೇ 
ಮೈ ಮುರಿದೆದ್ದು ಬರುವ ಬೆಳಕಿನ ಅವತಾರ. ನರವಿಂದ್ಯಾಟವಿಗೆ ಎಷ್ಟು ಬೆಳಕಿನ 
ದೀಪಗಳನ್ನು ಹಚ್ಚುತ್ತ ಬಂದದ್ದು . ಬೆಳಕನ್ನೂ ಕತ್ತಲೆಮಾಡಿ ಬದುಕುವ “ ನರರು 
ಸುರರಸುರರಿಗಿಂತ ” ಬಲ್ಲಿದರಾಗಿದ್ದಾರೆ. ವಿಚಾರದ ಹೆಸರಿನಲ್ಲಿ ಬೆಳಕಿನ ಕತ್ತಲನ್ನೂ 
ಮೆರೆಸುವ ನಾಟಕ ನಡೆದಿದೆ. ಪ್ರೀತಿಯ ಸಂಕೇತವಾದ ಬೆಳಕನ್ನು ಭೀತಿಯ ಕಾಲ. 
ನ್ಯಾಗಿಸಿ ನರ್ತಿಸುತ್ತಿರುವ ದೃಶ್ಯಗಳೇ ಎತ್ತೆತ್ತಲೂ ಬೆಳಕೂ ನಾಚುವಂಥ ದಿವಾಳಿಯಾ 
* ದೆ. ದೀಪಾವಳಿ ಹಣ ಮಾಡಬೇಕು ಎಂಬುದೊಂದೇ ಇಂದೆಲ್ಲ ನಡೆದಿರುವ ದೀಪಾ. 
ವಳಿ ಮಾನವೀಯತೆಯ ಬಗ್ಗೆ ಎಲ್ಲೆಲ್ಲೂ ಕತ್ತಲು, ತಾಯ ಗರ್ಭದಲ್ಲಿಯೂ ಕತ್ತಲು 
ಹೆರುವ ಮಗುವನ್ನು ಮನುಷ್ಯನನ್ನಾಗಿ ಮಾಡುತ್ತೇನೆಂಬ ಮಾತೃ ಧರ್ಮವೇ ಕತ್ತಲಾ. 
ಗುತ್ತಿದೆ. ಹೆರುವ ಮಗುವನ್ನು ಹಣತರುವ ಯಂತ್ರವನ್ನಾಗಿಸಬೇಕೆಂಬ ಕತ್ತಲಿನ 
ಕನಸು. ಓದಿಸುವ ಮಗನನ್ನು , ಮಗಳನ್ನು ದುಡ್ಡನ್ನು ಹೆರುವ ಯಂತ್ರವನ್ನಾಗಿಸುವ 
ಬೆಳಕೆಂಬ ಕತ್ತಲಿನ ಕಾಂಕ್ಷೆ, ಹಣದ ಮಳೆಗರೆವ ಅಧಿಕಾರ ಹಿಡಿವ ಭಗೀರಥ ಪ್ರಯತ್ನದ 
ಕತ್ತಲಿನ ಪೂಜೆ. ಒಳಗನ್ನು ಅರಿಯಬೇಕೆಂಬ , ಬೆಳಗಬೇಕೆಂಬ ತಿಳಿವಿನಿಂದ ದೂರಾದ 
ದೀಪಾವಳಿ ಹಬ್ಬ , ದೀಪಗಳ ಸಾಲು ಸಾಲಿನಹಬ್ಬ , ಹೊರಗೆ ಬೆಳಕು ಚೆಲ್ಲುವ ದೀಪಾ 
ವಳಿ ಒಳಗೆಲ್ಲ ಕತ್ತಲನ್ನೇ ಕವಿಸುತ್ತ ಬರುತ್ತಿದ್ದರೂ ಚಿಂತಿಸದ ' ಮನಸ್ಸು ' ಗಳು 
ಬೆಳಕಿನ ಪೂಜೆ, ಜ್ಞಾನದ ಪೂಜೆಯಾಗ ಬೇಕು, ಮಾನವೀಯತೆಯ ಪೂಜೆಯಾಗ 
ಬೇಕು “ ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ? ” ಎಂಬ ಬಸವಣ್ಣನವರ ವಾಣಿ 
ಕಾಲ್ಯ ಜೀವನಜ್ಯೋತಿಯಾಗಬೇಕು. ಆಗಲ್ಲವೆ ದೀಪಾವಳಿ ? 


ಸಂಪಾದಕೀಯ 


ವಜ್ರಮಹೋತ್ಸವ 

ಸೇವೆಯನ್ನು ಗುರುತಿಸುವುದು ಸುಸಂಸ್ಕೃತ ಮನಸ್ಸಿನ ಲಕ್ಷಣ. ಗುರುತಿಸಿ 
ಗೌರವಿಸುವುದು ಆದರ್ಶ ಬದುಕಿನ ಲಕ್ಷಣ. ಸಮಾಜ ಸೇವೆಯನ್ನು ಶಿವಯೋಗ 
ವೆಂದು ನಡೆದಿರುವ ಪರಮ ಪೂಜ್ಯ ಶ್ರೀ ಶ್ರೀ ಗಳವರ ಭಕ್ತ ಕೋಟ ವಜ್ರಮಹೋ 
ತ್ಸವವನ್ನು ಚಿರಂತನ ಸ್ಮಾರಕವೆಂಬಂತೆ ರೂಪಿಸುತ್ತಿರುವುದು ಮತ್ತೊಂದು ಉತ್ತಮ 
ಕಾರ್ಯ, ಶ್ರೀ ಶ್ರೀ ಗಳವರು ಶ್ರೀ ಮಠ ಸಿದ್ದಗಂಗಾ ಸೇವಾಧಿಕಾರವನ್ನು ಸ್ವೀಕರಿಸಿ 
ಅರವತ್ತೂರಕ್ಕೂ ಹೆಚ್ಚು ಸಂವತ್ಸರಗಳು ತುಂಬಿರುವುದು. ಆ ನೆನಪಿಗಾಗಿ ವಜ್ರ 
ಮಹೋತ್ಸವ. ಈ ಉತ್ಸವ ಆಡಂಬರವಾಗಿರ ಬಾರದು, ಅರ್ಥಪೂರ್ಣವಾಗಿರ 
ಬೇಕು, ಅನನ್ಯವಾಗಿ ಮೂಡಿಬರಬೇಕೆಂಬ ಸದಾಶಯದಿಂದ ರಚನಾತ್ಮಕ ಯೋಜನೆ 
ಯಾಗಿ ರೂಪುಗೊಂಡಿತು. ಯೋಜನೆಯ ಹಿಂದೆ ಸೇವಾಮನೋಭಾವದ ಪ್ರಬುದ್ಧ 
ಮನಸ್ಸುಗಳು ಸಕ್ರಮ ಚಿಂತನ ಮಂಥನ ನಡೆಸಿವೆ. ಕಾರ್ಯಾನುಷ್ಠಾನಕ್ಕೆ ಮುಂದ 
ಡಿಯಿಟ್ಟಿವೆ. ಸಿದ್ದಗಂಗೆಯ ಮಹಾ ಬೆಳಕು ಪರಮ ಪೂಜ್ಯ ಶ್ರೀ ಶ್ರೀಗಳು, ಆ ಬೆಳಕಿ 
ನಲ್ಲಿ ಅರಳಿದ, ಅರಳುತ್ತಿರುವ ದೀನ ದಲಿತ ಅಸಹಾಯಕ ಮಕ್ಕಳು ಸಹಸ್ರಾರು. 
ಪೂಜ್ಯರ ಸಂಕಲ್ಪಕ್ಕೆ ಒತ್ತಾಸೆಯಾಗಿ ವಜ್ರಮಹೋತ್ಸವ ಚಟುವಟಿಕೆಗಳು ನಡೆ 
ಯಬೇಕು, ' ದಾಸೋಹ' ಮಣಿಹ ಉತ್ತರೋತ್ತರ ನಿರಂತರ ನಡೆಯಬೇಕು. 
ಶಿಕ್ಷಣಾವಕಾಶದಿಂದ ಇಂದೂ ವಂಚಿತರಾಗಿರುವ ಅಮಾಯಕ ಮಕ್ಕಳು ಸಾಕ್ಷರ 
ತೆಯ ಹಣತೆಯ ಬೆಳಕನ್ನು ಕಾಣುವ ಫಲಾನುಭವಿಗಳಾಗಬೇಕು. ಪೂಜ್ಯ ಶ್ರೀಗಳ 
ವರು ನಡೆಸಿರುವ ಸೇವೆಗಳೆಲ್ಲ ' ಹರಿವನದಿಗೆ ಮೈಯೆಲ್ಲ ಕಾಲು' ಎನ್ನುವಂತಾಗಬೇಕು. 
ಎಂಬ ಸದ್ಭಾವದ ಸಾಂಕೇತಿಕ ಉತ್ಸವ ವಜ್ರ ಮಹೋತ್ಸವ. ಈಗಾಗಲೇ ಯೋಜ 
ನೆಗಳು ಪ್ರಗತಿ ಪಥದಲ್ಲಿ ಮುನ್ನಡೆದಿವೆ, ಬೃಹತ್ ವಿದ್ಯಾರ್ಥಿನಿಲಯ , ಸುವಿಶಾಲ 
ಪ್ರಸಾದನಿಲಯ ಸೇವೆಗೆ ತೆರೆದು ಕೊಳ್ಳುವ ಹಂತದಲ್ಲಿವೆ ಯೋಜನೆಯ ಪದಾಧಿ 
ಕಾರಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ವಿಶ್ವ ವಿಖ್ಯಾತ ನೇತ್ರ ವೈದ್ಯರಾದ ಪದ್ಮ 
ಶ್ರೀ ಡಾ| ಎಂ . ಸಿ. ಮೋದಿಯವರು ಗೌರವಾಧ್ಯಕ್ಷರಾಗಿರುವ ಸಮಿತಿಯಲ್ಲಿ ನಿವೃತ್ತ 
ಐ . ಎ . ಎಸ್ . ಅಧಿಕಾರಿಗಳಾದ ಮಾನ್ಯ ಶ್ರೀ ಬಿ ಎಸ್ . ಮುದ್ದಪ್ಪನವರು ಕಾರ್ಯಾ 
ಧ್ಯಕ್ಷರಾಗಿ ಮೈಯೆಲ್ಲಕಣ್ಣಾಗಿ ದುಡಿಯುತ್ತಿದ್ದಾರೆ ಒಂದು ಪೈಸೆಯೂ ವ್ಯರ್ಥವಾಗದ 

ಹಾಗೆನೋಡಿಕೊಳ್ಳುತ್ತಿದ್ದಾರೆ. ನಿವೃತ್ತ ಐ , ಪಿ . ಎಸ್ . ಅಧಿಕಾರಿಗಳಾದ ಮಾನ್ಯ 
- ಶ್ರೀ ಎಸ್ಎಸ್ , ಹೆಸಬಿಯವರು , ಮಾನ್ಯ ಶ್ರೀ ಟಿ. ಕೆ. ನಂಜುಂಡಪ್ಪನವರು ಹಾಗೂ 
- ವಾಸ್ತು ಶಿಲ್ಪ ತಜ್ಞರಾದ ಮಾನ್ಯ ಶ್ರೀ ನಾಗರಾಜಪ್ಪನವರು ಮುಕ್ತ ಮನಸ್ಸಿನಿಂದ 
ಯೋಜನೆಯ ಯಶಸ್ಸಿಗೆಶ್ರಮಿಸುತ್ತಿದ್ದಾರೆ. ಶ್ರೀ ಮಠದ ಭಕ್ತಾದಿಗಳ ಅಭಿಮಾನಿಗಳ, 


ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಪದಾಧಿಕಾರಿಗಳಿಗೆ ಸಿದ್ದಗಂಗಾ ಶರಣು 
ಸಮರ್ಪಿಸುತ್ತದೆ. 
ಬಂಧುಗಳೆ , 

ವಜ್ರಮಹೋತ್ಸವದ ಯೋಜನೆ ಬೃತಾದುದು ; ಪವಿತ್ರ ವಾ ದು ದು . 
ಅಪಾರ ಹಣ ಅವಶ್ಯಕವಾಗಿದೆ. ನಾಡಿನ ಎಲ್ಲ ಉದಾರ ಚಿಂತರು ಕೊಡುಗೈ 
ಯಿಂದ ಕೊಡುಗೆ ನೀಡುತ್ತ ಬಂದಿದ್ದಾರೆ. ಸೇವಾಮಣಿಹದಲ್ಲಿ ಭಾಗಿಗಳಾಗು... 
ತಿದ್ದಾರೆ, ಲಕ್ಷ ರೂ . ಗಳಲ್ಲಿ ಕೊಡುಗೆ ನೀಡಿದವರಿದ್ದಾರೆ; ಸಹಸ್ರ ರೂಗಳನ್ನಿತ್ಯ 
ವರಿದ್ದಾರೆ; ನೂರಾರು ರೂ . ಗಳನ್ನು ಕೊಟ್ಟವರುಂಟು. ಘ ನ ತೆ ಗೆ ಒದಗಿದ ಈ 
ಅವಕಾಶವನ್ನು ಸದುಪಯೋಗಪಡಿಡಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಸಿದ್ದಗಂಗಾ? 
ತಮ್ಮಲ್ಲಿ ಬಿನ್ನವಿಸಿಕೊಳ್ಳುತ್ತಿದೆ. ಶ್ರೀಮಠದ ಸೇವಾಕೈಂಕರವನ್ನು ಪ್ರೀತಿಸುತ್ತಿರುವ 
ತಾವೆಲ್ಲರೂ ಮುಕ್ತವಾಗಿ ಸಹಾಯ ಮಾಡಿ, ಸಂಸ್ಥೆಯ ಸೇವೆ ಎಂದೆಂದೂ ಮುಂದು 
ವರಿಯಲು ಕಾರಣರಾಗುವ ಭಾಗ್ಯ ತಮ್ಮದಾಗಿಸಿಕೊಳ್ಳಿ ಎಂಬುದಾಗಿ , 

ಶರಣಾರ್ಥಿಗಳು 


ಗೊಮ್ಮಟೇಶ್ವರ 


- ಎನ್ . ಎಸ್ . ಗದಗಕರ್‌, ಶುಕ್ರವಾರಪೇಟೆ, ನವಲೂರು ಲಗಸಿ , ಧಾರವಾಡ, 


ವಂದಿಪೆವು ಕಡೆಗೊಮ್ಮೆ ನಿನ್ನ ಸಾನಿಧ್ಯಕ್ಕೆ , 
ಹಸಿವೆ ನೀರಡಿಕೆ ದಣಿವುಗಳಾಚೆ ಸಾಗಿದವು 
ನಿನ್ನ ಆಜಾನು ಬಾಹುವಿನ ಮೂರ್ತಿಯ ಕಂಡು 
ಹಿರಿಯನೆಂದೆ ನಲಹುದೆ? ಹಸುಗೂಸಿನ ಮೊಗವು 
ಯೋಗಾವಸ್ಥೆಯಲ್ಲಿ ಗಾಂಭೀರವೆಂದೆಸಿ ತೆ ! 
ನೋಡಿ ನೋಡಿಯೂ ಕೂಡಾ ಮತ್ತೆ ಅದೇ ಅದೇ ಆಸೆ 
ಭೂಮಂಡಲದ ಹೆಮ್ಮೆ . ಹುಚ್ಚ ಹೋರಾಟಗಳ 
ಮೆಟ್ಟಿ ನಿಂತಿದೆ ಮೂರ್ತಿ, ಇದೊ ದಿವ್ಯ ಮೂರ್ತಿ! 
ಮೇಲೆ ಮೇಲೆಯೇ ಹಾಗೆ ಸೋಪಾನವೇರುತಲೆ 
' ಸಾಗಿ ಸಾಗಿಯೆ ಸಾಗಿ ನುಗ್ಗಾ ದರೂ 
ಕೊನೆಯ ಹರುಷಕ್ಕೆ ಏನು ಏನು ಕೊಟ್ಟರೂ ಸರಿಯೇ ? 
ಕುಶಲ ಶಿಲ್ಪಿಯ ಕಲೆಯು, ಗಂಗಾ ಅರಸರ ಸಿರಿಯು 
ಭರತ ಬಂಗಾಳ ದ್ವೀಪ ವೈರಾಗ್ಯ ಸಂಪದ 
ನೆಲ್ಲ ಧ್ವನಿಸುವ ನಾವ್ ಮೂಕ ವಿಸ್ಮಿತರಲ್ಲಿ ? 


ಸಂಪಾದಕೀಯ 


ಆತ್ಮಬಲ ನನಗಿದೆಯೆ ? 


ಸಂಕ್ರಾಂತಿಯ ಆಚರಣೆ ಸಂತೋಷಕ್ಕಾಗಿ ಆದರೆ ನಿಜವಾಗಿಯೂ 
ಇಂದು ಸಂತೋಷಪಡುವ ಸ್ಥಿತಿಯಲ್ಲಿದ್ದೇವೆಯೇ ಭಾರತೀಯರು ? 
ಪ್ರಪಂಚದ ಒಂದು ಮೂಲೆಯಲ್ಲಿ ಯುದ್ದದ ತುತ್ತೂರಿ ಮೊಳಗಿದೆ. ಪರಿಣಾಮ 
ನಾಗಿ ಭೀಕರ ? ಭವಿಷ್ಯ ಕಾದಿದೆ. ಈಗಾಗಲೇ ಮಿತಿಮೀರಿದ ಏರಿದ ಬೆಲೆ, 
ತೆರಿಗೆಯಹೊರೆ, ಎಲ್ಲೆಯೇ ಇಲ್ಲದ ಭ್ರಷ್ಟಾಚಾರ, ಅ ರಾಜಕತೆಗಳ ತಾಂಡವ , 
ಹಿಂಸೆಗಳಿಂದ ತತ್ತರಿಸಿ ಹೋಗಿರುವ ಮಧ್ಯಮ ಹಾಗೂ ಸಾಮಾನ್ಯವರ್ಗದ 
ಜನತೆಗೆ ಸಂಕ್ರಾಂತಿ ಮುದ ತಂದೀತೆ ? ನಡೆಯುವ ಯುದ್ದದಿಂದ ಮೇಲೆ 
ದ್ದು ನಿಲ್ಲುವ ಶಕ್ತಿ ಸಾಮರ್ಥ ನನ್ನಲ್ಲುಂಟೆ ? ಯಾವುದೇ ಕಾಲವಾಗಲಿ 
ಯಾರ ಮುಖಂಡತ್ವವೇ ಇರಲಿ ಯುದ್ದವೆಂಬುದು ಮನುಕುಲಕ್ಕೆ ಒಂದು 
ಘನ ಘೋರಶಾಪ, ಶತ ಶತಮಾನಗಳ ಚರಿತ್ರೆ ಅದನ್ನು ಒತ್ತಿ ಹೇಳಿದೆ, 
ಆದರೂ ಯುದ್ಧ ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ಕಾರಣ 
ಕ್ಕಾಗಿ ನಡೆದೇ ಇದೆ. ಯುದ್ಧದಿಂದಾಗುವ ಪರಿಣಾಮವನ್ನು ಊಹಿಸಿ 
ಕೊಂಡರೆ ಹೃದಯನಿಂತು ಹೋದಂತಾಗುತ್ತದೆ. ಇಂಥ ಪರಿಸ್ಥಿಯಲ್ಲಿ 
ಭಾರತೀಯನ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಬೇಕು. ರಾಷ್ಟ್ರ ಎದುರಿಸಬಹು 
ದಾದ - ಯುದ್ದ ಪರಿಣಾಮದಿಂದಾಗಬಹುದಾದ ಸಮಸ್ಯೆಗಳೆಲ್ಲವನ್ನೂ ಸಂಕಲ್ಪ 
ಚಿತ್ರದಿಂದ ಪರಿಹರಿಸಿಕೊಳ್ಳುವ ನಿರ್ಧಾರ ಕೈಗೊಳ್ಳಬೇಕು. ರಾಷ್ಟ್ರದ ಆರ್ಥಿಕ 
ವ್ಯವಸ್ಥೆಯಲ್ಲಿ ತಲೆದೋರಬಹುದಾದ ಏರು ಪೇರುಗಳನ್ನು ಸಮ ತೂಗಿಸಿ 
ಕೊಳ್ಳಲು ದುಡಿಮೆಯ ಅವಧಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಬರೀ ಅವಧಿ 
ಹೆಚ್ಚಾದರೆ ಸಾಲದು ಪ್ರಾಮಾಣಿಕ ದುಡಿಮೆ ರಾಷ್ಟ್ರ ಪ್ರಜ್ಞೆಯಿಂದ ನಡೆಯ 
ಬೇಕು. ರಜಾದಿನಗಳು ಕಡಿಮೆಯಾಗಬೇಕು. ಮುಷ್ಕರಗಳು ನಿಲ್ಲಬೇಕು. 
ಯಾವ ಕಾರ್ಖಾನೆಗಳೂ ಯಾವುದೇ ಕಾರಣಕ್ಕೂ ಮುಚ್ಚಬಾರದು. 
ಜನವರಿ - 1991 


ಅನಗತ್ಯ ಕಾರಣಕ್ಕೆ ವಿದ್ಯುತ್ ಸರಬರಾಜು ಬಳಕೆಯಾಗಬಾರದು, ಇಂಧನ 
ಕ್ಕಾಗಿ ಹಪಹರಿ ಸುವ ಕೃತಕ ಅಭಾವ ಸೃಷ್ಟಿಯಾಗಬಾರದು. ದ್ವಿಚಕ್ರ 
ವಾಹನಗಳ ಓಡಾಟ ಹೆಚ್ಚಬಾರದು. ಬದಲಾಗಿ ಬೈಸಿಕಲ್ ಬಳಕೆ ಹೆಚ್ಚಾ 
ಗಬೇಕು. ಅದರಿಂದ ಪರಿಸರ ಮಾಲಿನ್ಯವೂ ಸಾಧಿಸೀತು. ರಾಜಕೀಯ 
ಪಕ್ಷಗಳು ಇನ್ನಾದರೂ ಕಲಹ, ಕಚ್ಚಾಟಗಳನ್ನು ಬಿಟ್ಟು ದೇಶದ ಹಿತ ದೃಷ್ಟಿ 
ಯಿಂದ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತಗಳಲ್ಲಿ 
ಕಾರನಿರತವಾಗಬೇಕು. ಕಾಲ ಕಾಲಕ್ಕೆ ನಿಗದಿತವೇಳೆಗೆ ರೂಪಿಸಿದ ಯೋಜನೆ 
ಗಳು ಪೂರೈಸಬೇಕು, ವಿನಾಕಾರಣ ವಿಳಂಬ ಸಲ್ಲದು. ಮುಂದಿನ ಜನಾಂಗ 
ಇಂದಿನವರನ್ನು ಶಪಿಸುವಂತಾಗಬಾರದು, ಮಂತ್ರಿಗಳ, ಶಾಸಕರ, ಅಧಿ . 
ಕಾರಿಗಳ ಜೀವನ ವಿಧಾನದಲ್ಲಿ ಸುಧಾರಣೆಯಾಗಬೇಕು, ಸರಳ ಜೀವನವಾಗಿ 
ಮಾರ್ಪಾಡಾಗಬೇಕು. ಸಹಸ್ರಾರುಕೋಟಿ ಸಾಲದ ಹೊರೆ ಹೊತ್ತಿರುವ 
ಭಾರತೀಯರಿಗೆ ಇಂದು ಭೋಗವೈಭವಗಳ ಬದುಕು ಆದರ್ಶಪೂರ್ಣವಲ್ಲ, 
ಸ್ವಾವಲಂಬನ ಬರುವವರೆಗೆ ಸಂಯಮದ ಬದುಕು ಬೇಕು. ಕೋಮುಕಲಹ, 
ಮಂದಿರ - ಮಸೀದಿ, ಅಧಿಕಾರ ಗದ್ದುಗೆಗಳಿಗಾಗಿ ಅಮಾಯಕರ ಬಲಿಯಾಗು 
ವುದನ್ನು ವಿಚಾರವಂತರೆಲ್ಲ ನೈತಿಕ ಧೈರ್ ಸ್ಟೈಲ್ಯಗಳಿಂದ ಪ್ರತಿಭಟಿಸಬೇಕು. 
ಅನೈತಿಕ ಮಾರ್ಗದಿಂದ ಮುಖಂಡ ರಾಗುವವರನ್ನು ಮೂಲೋತ್ಪಾಟನ 
ಮಾಡಬೇಕು. ಯುವ ಜನಾಂಗ ಈಗ ದಾರಿತಪ್ಪದಂತೆ. ಈಗಾಗಲೇತಪ್ಪಿ ಸಾಕಷ್ಟು 
ಹಾಗಿಯಾಗಿರುವುದೇ ಸಾಕು .ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. 
ಇದಕ್ಕೆಲ್ಲ ಸಂಕಲ್ಪ ಶಕ್ತಿ ಬೇಕು. ಅಂಥ ಆತ್ಮಬಲ ನಮ್ಮದಾಗಬಹುದೆ ? 


ಮಾನವತ್ವದ ಸಂಪಾದನೆ ಜೀವನದಲ್ಲಿ ಮೊದಲ ಹಂತ ಆ ಹಂತ ಮುಟ್ಟಿದ 
ಮೇಲೆ ಅದರಲ್ಲೇ ಅವನು ತೃಪ್ತನಾಗಬಾರದು. ಅವನ ಅಂತಿಮ ಗುರಿ ಮಾನವತ್ವ 
ಮಾರಿ ದೇವತ್ವ ಸಂಪಾದನೆ ಮಾಡುವುದಾಗಿರಬೇಕು. ಜೀವನೇ ಶಿವನಾಗುವುದು, 
ಬ್ರಹ್ಮವಾಗುವುದು, ಅಂಗವೇ ಲಿಂಗವಾಗುವುದು. 


- ಶಿವಕುಮಾರ ನಾಣಿ, 


ಸಿದ್ದಗಂಗಾ 


10 


ಸಂಪಾದಕೀಯ 


ಚುನಾವಣೆ. 

ಮುಖವಾಡಗಳು ಮತ್ತೆ ಬರುತ್ತವೆ. ಶ್ರೀ ಸಾಮಾನ್ಯನಿಗೆ ಗೌರವದ ಗೌರೀ 
ಶಂಕರವನ್ನು ತೋರಿಸುತ್ತವೆ. ಮಾತಿನ ಮಲ್ಲಿಗೆಯ ಮಳೆಗರೆಯುತ್ತವೆ. ಹಿರಿಯರು 
ರಾಕ್ಷಸರನ್ನು ಕಾಮರೂಪಿಗಳೆಂದು ಕರೆಯುತ್ತಿದ್ದರು, ಬೇಕೆನಿಸಿದಾಗ ಬೇಕಾದ 
ಆಕರ್ಷಕರೂಪಧರಿಸುವವರನ್ನು ಕಾಮರೂಪಿಗಳೆಂದು ಹೆಸರಿಸಿದ ಪೂರ್ವಿಕರಿಗೆ 
ಇಂದಿನ ರಾಜಕಾರಣಿಗಳ ಹಗಲುವೇಷದ ಪರಿಚಯ ಇಡೀ ತೋ ಏನೋ . ಇವರ 
ಮುಂದೆ ರಾಜಾಸ್ಥಾನದ ಯಾವ ನಂದಿ ಮಾಗಧರೂ ನಿಲ್ಲಲಾರರು. ಹೊಗಳು ಭಟ್ಟರ 
ಪ್ರಶಸ್ತಿ ಇವರಿಗೇ ಸಲ್ಲಬೇಕು. ಸುಳ್ಳು ಇವರ ಮನೆದೇವರು , ದೇಶ, ಜನ, ಇವರಿಗೆ 
ತೃಣ , ಹಿರಿದದೇ ಲಾಭ ಇವರ ಸಂತಾನ ಶನಿಸಂತಾನ, ರಕ್ತ ಬೀಜಾಸುರನ ಪರಂ 
ಪರೆಗೆ ನೈಜ ವಾರಸುದಾರರು ನಮ್ಮ ದೇಶದಲ್ಲಿ ಹರಿದ ಕಾವಿಕಪಿನಿಯನ್ನು ಹೊಲಿದು 
ತೊಟ್ಟುಕೊಂಡು ಸಾರ್ವಜನಿಕ ಸಂಪತ್ತನ್ನು ರಕ್ಷಿಸಿಕೊಂಡು ಬಂದ ಚಿತ್ರದುರ್ಗದ 
ಬೃಹನ್ಮಠದ ಶಿವಯೋಗಿ ಜಯದೇವ ಜಗದ್ಗುರುಗಳಂಥ ವಿರಕ್ತ ಸ್ವಾಮಿಗಳುಂಟು; 
ದೇಶ ಭಕ್ತಿಗೆ ಉದಾಹರಣೆಯಾಗಿ ಪ್ರಕಾಶಿಸಿದ್ದುಂಟು. ತಮ್ಮ ಚಿನ್ನದ ಕರಡಿಗೆಯನ್ನು 
ಅಡವಿಟ್ಟು ವಿದ್ಯಾರ್ಥಿಗಳನ್ನು ಅನ್ನವಿಟ್ಟು ಸಲಹಿದ ಸುತ್ತೂರು ಪೂಜ್ಯ ಶ್ರೀ ಶಿವರಾತ್ರಿ 
ರಾಜೇಂದ್ರ ಸ್ವಾಮಿಗಳಂಥವರುಂಟು, ಸಾರ್ವಜನಿಕ ಕಲ್ಯಾಣಕ್ಕೆ ತಮ್ಮನ್ನೂ ಅರ್ಪಿಸಿ 
ಕೊಂಡ ಮಾನವರತ್ನಗಳಿವರು ಜಾತಿಯ ವಿದ್ಯಾರ್ಥಿನಿಲಯಗಳಿಗೆ ಸರ್ಕಾರವೇ 
ಪ್ರೋತ್ಸಾಹಿಸುತ್ತಿದ್ದ ದಿನಗಳಲ್ಲಿ ಜಾತ್ಯತೀತವಾದ ವಿದ್ಯಾರ್ಥಿನಿಲಯ ತೆರೆದು , ಕೇವಲ 
ಮೇಲು ವರ್ಗದವರಿಗೆ ಮೀಸಲಾಗಿದ್ದ ಸಂಸ್ಕೃತ ವೇದಾಭ್ಯಾಸವನ್ನು ಸರ್ವ ಜಾತಿ 
ಕುಲ ಕೋಮುಗಳಿಗೆ ಒದಗಿಸುವ ಅವಕಾಶ ಕಲ್ಪಿಸಿಕೊಟ್ಟ ಸಿದ್ದಗಂಗೆಯ ಶಿವಯೋಗಿ 
ಪೂಜ್ಯ ಶ್ರೀ ಉದ್ದಾನ ಸ್ವಾಮಿಗಳಂಥವರುಂಟು. ಇವರೆಲ್ಲ ದೇಶಭಕ್ತರಾಗಿದ್ದರು, 
ಇಂದೂ ದೇಶಭಕ್ತರಿದ್ದಾರೆ ಮುಖವಾಡ ಧರಿಸಿ ಬರುತ್ತಿದ್ದಾರೆ ಮನೆ ಮನೆಯ ಮುಂದೆ 
ಬಣ್ಣದ ಮಾತಿನ ಅಣ್ಣಗಳು ಇವರೆಲ್ಲ. ನಿನ್ನೆ ಮೊನ್ನೆ ಸಾವಿರಾರು ರೂಪಾಯಿಗಳ 
ಸಾಲಗಾರರಾಗಿದ್ದ ಇವರು ಇಂದು ಲಕ್ಷಾಧಿಪತಿಗಳು. ಎಲ್ಲಿಂದ ಬಂತು ಇವರಿಗೆ 
ಸಂಪತ್ತು , ನೈತಿಕ ದಿವಾಳಿಯ ದೀಪಾವಳಿಯಲ್ಲಿ ಬಾಣ ಬಿರುಸು ಮತಾಪು 
ಹಚ್ಚುತ್ತಿರುವ ಈ ಕಥಾನಾಯಕರರೆಲ್ಲರ ' ಭೂತ ”ವೆಂಥದು ? ಗಾಂಧಿಯನ್ನು 
ಕೊಂದೆನೆಂದು ಒಬ್ಬ ಘೋಡ್ಡೆಯನ್ನು ಚರಿತ್ರೆ ದಾಖಲು ಮಾಡಿತು. ಆದರೆ ನಿತ್ಯ 
ಅಂಗುಲಂಗುಲವಾಗಿ ಗಾಂಧಿಯ ಆತ್ಮವನ್ನು ಕೊಲ್ಲುತ್ತಿರುವ ಈ ಗಾಂಧಿ ಭಕ್ತರನ್ನು 
ದಾಖಲಿಸುವುದೆಂತು ? ಯಾವ ಇತಿಹಾಸಜ್ಞನಿಗೆ ಸಾಧ್ಯವಾದೀತು ? ಇವರ ತತ್ವ 


ಏಪ್ರಿಲ್ 1991 


ನಿಷ್ಟೆ ಯಾವುದಕ್ಕೆ ? ದೇಶ ಇವರಿಗೆ ಮುಖ್ಯವಾಗಿದೆಯೆ ದೊಂಬರಾಟದ ಚಾಣಾ 
ಕರಿವರಲ್ಲವೆ ? ಪಕ್ಷಗಳ ಹೆಸರು ಬೇರೆ ಇವರಿಗೆ ? ಅವೂ ಆಕರ್ಷಕ ಅಕ್ಷರಗಳ 
ಒಕ್ಕೂಟದಲ್ಲಿ, ಬಸವಣ್ಣನವರು ಅಂದು ಒಂದು ಮಾತು ಹೇಳಿದರು , ಹೆಂಡದ 
ಮಡಕೆಯ ಹೊರಗೆ ತೊಳೆದಂತೆ ” ಎಂದು, ಈ ನಾಯಕರುಗಳು ಇಂದು ಇದಕ್ಕಿಂತ 
ಬೇರೆ ಏನನ್ನು ಮಾಡಿದ್ದಾರೆ ಒಳಗಿನ ವಾಸನೆ ಹೋಗಿದೆಯೆ ? ಭ್ರಷ್ಟಾಚಾರವೇ 
ಜೀವನದ ರಾಷ್ಟ್ರೀಯ ಮಾರ್ಗವಾಗುವಂತೆ ನಡೆದು ತೋರಿಸುತ್ತಿರುವ ಇವರಿಗೆ 
ಹತ್ತನೆಯ ಲೋಕಸಭೆಯ ಈ ಚುನಾವಣಾ ಯುದ್ಧದಲ್ಲಿ ಭಾರತೀಯ ಎಂತಹ 
ಆಹುತಿಯನ್ನು ಕೊಡಬೇಕು ? ಯಾವ ಹವಿಸ್ಸನ್ನು ಯಜ್ಞಕುಂಡಕ್ಕೆ ಅರ್ಪಿಸಬೇಕು ? 
ಭಾರತೀಯ ಮತದಾರನೀಗ ಸಾರ್ವಭೌಮ ಅವನ ಕೈಯಲ್ಲೀಗ ಬೆಲೆಕಟ್ಟಲಾಗದ 
ದಿವ್ಯಾಸ್ತ್ರ , ಅದು ಸರಿಯಾಗಿ ಬಳಕೆಯಾದರೆ ಮಾತ್ರ ಲೋಕ ಕಲ್ಯಾಣ, ಇಲ್ಲದಿರೆ 
cc ಮೋಹಿಸಿ ಭಸ್ಮಾಸುರ ” ನ ಕಥೆಯ ಪುನರಾವತಾರ . ಭಾರತದ ಕಲ್ಯಾಣವೆಂದರೆ 
ಲೋಕದ ಕಲ್ಯಾಣವೆಂದೇ ಅರ್ಥ. 


ಚುನಾವಣೆ ಚುಂಬಕ ಗಾಳಿಯಾಗಿ ಬೀಸುತ್ತಿದೆ ಭಾರತದ ದಶದಿಕ್ಕುಗಳಲ್ಲಿ. 
ಅದಕ್ಕೀಗ ಬೇಕಾಗಿರುವುದು ದೇಶಕಲ್ಯಾಣದ ಚಿಂತೆ ಹೊತ್ತ ಲಾಲ್ ಬಹದ್ದೂರ್ 
ಶಾಸ್ತ್ರಿಗಳಂಥ ಮಹಾನಾಯಕರೇ ಹೊರತು ಮುಖವಾಡಗಳ ವೇಷಧಾರಿಗಳಲ್ಲ. 


ಒಡೆಯರಾಡುವ ಮಾತು ಕಡೆಯ ಪರಿಯಂತರ ಕೇಳಿ, ಇದಿರುವೋಗಿ 
ಕಿಂಕರನಾಗಿ ನಡುಗುತ್ತ ಬಿನ್ನಹವ ಮಾಡುವ ಸದ್ಭಕ್ತನ ತೋರಯ್ಯ . 
ಒಡೆಯರಾಡುವ ಮಾತ ಕಂಡು, ಕರೆನಲ್ಲಿ ಕೆಡೆ ಮೆಟ್ಟಿ ಬಾಯಿ ಘನ 
ವೆಂದು ಆಡುವವನ ತೋರದಿರಯ್ಯ ! ಅವನ ಸಂಗದಲಿ ಇರಿಸದಿರಯ್ಯ ! 
ಅವನ ಸಹಪಂಕ್ತಿಯಲ್ಲಿ ಕುಳ್ಳಿರಿಸದಿರಯ್ಯ , ಕೂಡಲ ಸಂಗಮ 
ದೇವಯ್ಯ ನಿಮ್ಮ ಬೇಡುವುದೊಂದೇ ವರವ. 


- ಬಸವಣ್ಣ . 


10 


ಸಿದ್ದಗಂಗಾ 


ಸಂಪಾದಕೀಯ . 


ಬಸವ ಜಯಂತಿ 


ಇದು ಜಯಂತಿಗಳ ಯುಗ ಲೆಕ್ಕವಿಲ್ಲದಷ್ಟು ಜಯಂತಿಗಳು, ದಿನಬೆಳಗಾದರೆ 
ಒಂದಲ್ಲ ಒಂದು ಜಯಂತಿ, ಹಾಡಿ ಹೊಗಳಿದ್ದು , ಮಾತಿನ ಮಾಲಾರ್ಪಣೆಯ 
ದಂಧೆಯಲ್ಲಿ ಮಹಾಪುರುಷರ ಬಾಡಿದ ಮುಖಕಾಣಲೇ ಇಲ್ಲ, ಕಂಡರೂ ಕಾಣ 
ದಂತೆ ಬಾಳುವ ಕಲೆ ಇಂದಿನದು, ಒಳಹೊರಗೆ ತಾಳಮೇಳವಿಲ್ಲದಂಥ ಬದುಕು. 
ಮಹಾಪುರುಷರ ಸ್ಮರಣೆ ಪವಿತ್ರವಾದುದೇ . ಸಂಸ್ಕೃತಿಯ ಲಕ್ಷಣವೇ ಸರಿ . ಆದರೆ 
ಕೇವಲ ಸ್ಮರಣೆಯೊಂದೇ ಸಾಲದು. ಅವರು ನಡೆದು ತೋರಿಸಿದ ಹಾದಿಯಲ್ಲಿ ಹೆಜ್ಜೆ 
ಇಡಬೇಕು. ತಪ್ಪು ಒಪ್ಪುಗಳ ಅನಾವರಣವಾಗಬೇಕು, CC ಅನಾವರಣವಾದ ಮೇಲೆ 
ಸಿದ್ಧವಾಗಬೇಕು ಶಿಕ್ಷೆಗೆ , ಅಂಥ ಧೈಶ್ಯ ಎಲ್ಲಿದೆ ? ಯಾರಲ್ಲಿ ಕಾಣುತ್ತಿದೆ ? ದೇಶವ 
ನಾಳುವ ನಾಯಕರು ಹೇಗಿದ್ದಾರೆ ? ಯಾರಿಗಿದ್ದಾರೆ ? ಬಸವಣ್ಣ ದೀನದಲಿತರ 
ಕಲ್ಯಾಣಕ್ಕಾಗಿ ತನಗಿದ್ದ ಮಂತ್ರಿ ಪದವಿಯನ್ನೇ ಬಿಟ್ಟು ಬಂದ ಇಂದಿನವರು 
ತಮ್ಮ ಅಧಿಕಾರಕ್ಕಾಗಿ ನಾಚಿಕೆ ಬಿಟ್ಟು ನರ್ತನ ಮಾಡುತ್ತಿದ್ದಾರೆ, ಬಾಯಲ್ಲಿ ಬಡ 
ವರ ಉದ್ದಾರ ಆಗಿದೆಯೆ ? ಜನನಾಯಕರು ಎನಿಸಿಕೊಂಡಿರುವ ಇವರಿಗೆ ಬಸವಣ್ಣ 
ಅನುಸರಿಸಿದ ಆಡಳಿತ ಸೂತ್ರಗಳ ರೂಪುರೇಷೆಯಾದರೂ ಗೊತ್ತಿದೆಯೇ ? 
- ಇವರು ಸಾರಿ ಸಾರಿ ಘೋಷಿಸುತ್ತಿರುವ ಸಮಾನತೆ ಎಂಬ ಮಾತು 
ಕೃತಿರೂಪಕ್ಕಿಳಿದಿದೆಯೇ ? ಇನ್ನು ಬಸವಣ್ಣನ ಅನುಯಾಯಿಗಳು ಮಾಡುತ್ತಿರುವು 
ದಾದರೂ ಏನು ? ಜಯಂತಿ ದಿನ ಫೋಟೋ ಪೂಜಿಸಿ, ಪಾಯಸ ಸವಿದು, ವಚನ 
ಹಾಡಿ, ಮೆರವಣಿಗೆ ಮಾಡಿ ತೃಪ್ತರಾಗುವುದು ತಾನೆ ? ಬಸವಧರ್ಮಿಯರಲ್ಲಿಯೇ 
ಇಂದು ಏನೆಂಥ ಉಬ್ಬು ತಗ್ಗುಗಳಿವೆ ? '' ಉಂಬಲ್ಲಿ ಉಡುವಲ್ಲಿ ಕುಲವಳಿದರೂ 
C( ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸದಿದ್ದರೂ ಒಳಪಂಗಡಗಳ ವ್ಯವಸ್ಥಿತ ಒಳದಾರಿ 
ಗಳು ಅದೆಷ್ಟೋಂದಿವೆ ! ಇದು ಬಸವಣ್ಣ ಸಾರಿದ ಧರ್ಮ ಮಾರ್ಗವೇ ? ಬಸವಣ್ಣ 
ಮುಚ್ಚು ಮರೆಯಿಲ್ಲದಂತೆ ಬಾಳಿದ ಮಾನವತಾವಾದಿ , ಆದರೆ ನಾವೆಂಥವರು ? 
ವ್ಯವಹಾರಕ್ಕೆ ಬಸವಣ್ಣ ಅಂದರೆ ಸ್ವಾರ್ಥ ಸಾಧನೆಗೆ ಬಸವಣ್ಣ . ಇನ್ನುಳಿದುದಕ್ಕೆ 
ನಾವು ನಾವೇ . ಬಸವಣ್ಣ ಹೃದಯವಂತ ಪುಣ್ಯಮುರ್ತಿ ಸದುವಿನಯ , 
ಮೃದು ನುಡಿಗಳೇ ಆತನ ದಿವ್ಯ ಸಂಪತ್ತು , ಭಕ್ತನಾಗಬಯಸಿದವನೇ ಹೊರತು 
- ಜಂಗಮನಾಗಲಾಶಿಸಲಿಲ್ಲ . ಭಕ್ತಿಯನ್ನು ಸೃಷ್ಟಿಯೆಂದು ತುಂಬು ಗೌರವದಿಂದ 
ಆರಾಧಿಸಿದ; ಆನಂದದಿಂದ ಬದುಕಿದ, ಕರ್ತಾರನ ಕಮ್ಮಟ್ ಎಂದು ಕರೆದ, 
ಬಸವಣ್ಣನ ಪ್ರಗತಿಶೀಲ ಮನೋಧರ್ಮ ತುಂಬ ತೀಕವಾದುದು, ಮೌಡ್ಯವನ್ನು 


ಸಿದ್ಧಗಂಗಾ 


ಕೇವಲ ಮ ದಲಿಸಲಿಲ್ಲ . ಮುಖವೆತ್ತಿ ಮಾತಾಡಿದ. ಬಸವಜಯಂತಿ ಹಬ್ಬವಾದರೆ 
ಸಾಲದು, ಆತ್ಮಾವಲೋಕನದ ಕನ್ನಡಿಯಾಗಬೇಕು, ಬಸವಣ್ಣ ಆಭರಣವಾದರೆ 
ಸಾಲದು, ಆತ್ಮಪರೀಕ್ಷೆಯ ಸಾಧನವಾಗಬೇಕು. ಬಸವಣ್ಣನ ವಚನಗಳ 
ಒಂದೊಂದು ಮಾತ್ರ ನಮ್ಮನ್ನು ತಿದ್ದುವ ( ಪ್ರಸಾದ' ವಾಗಬೇಕು. ಬಸವಣ್ಣ , 
ಬಸವಜಯಂತಿಗಳು ಅರ್ಥಪೂರ್ಣವಾಗಬೇಕಾದರೆ ಬಸವಣ್ಣನ ಸಮಾಜದವರೆಂದು 
ಹೇಳಿಕೊಳ್ಳುವ ಜನಾಂಗದ ರೀತಿನೀತಿಗಳು ಅನ್ಯರಿಗೆ ಅಸಹ್ಯಪಡದಂತಿರಬೇಕು . 
ಬಸವಣ್ಣನಂಥ ಮಹಾಮಾನವತಾವಾದಿಯ ಪರಂಪರೆಯುಳ್ಳ ಸಮಾಜದ ಸಂಘ 
ಸಂಸ್ಥೆಗಳು ಮಠಮಾನ್ಯಗಳು ತಮ್ಮ ಸೇವಾ ಜೀವನವನ್ನು ಲೋಕಕಲ್ಯಾಣಕ್ಕೆ 
ಅರ್ಪಿಸುವಲ್ಲಿ ಇನ್ನಷ್ಟು ಶ್ರಮಿಸಬೇಕು. ಸಮಾಜದಲ್ಲಿರುವ ದೀನದಲಿತರನ್ನು 
ನೆಮ್ಮದಿಯಿಂದ ಬಾಳುವಂತೆ ಯೋಜನೆಗಳನ್ನು ರೂಪಿಸಬೇಕು, ಕರ್ನಾಟಕದ 
ಹೆಮ್ಮೆಯ ಪರಂಪರೆಗೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವ ಬಸವಣ್ಣನ ಧರ್ಮ 
ದವರು ಬಸವ ಜಯಂತಿ' ಅರ್ಥಪೂರ್ಣವಾಗುವಂತೆ ಮುಂಬರುವ ಚುನಾವಣೆಗಳಲ್ಲಿ 
(ಶುದ್ಧಚಾರಿತ್ರ ” ವುಳ್ಳವರಿಗೆ ಮಾತ್ರ ಬೆಂಬಲಿಸಬೇಕು 


ಆಜೀವ ಸದಸ್ಯರುಗಳಲ್ಲಿ ಒಂದು ಮನವಿ 
ಸಿದ್ದಗಂಗಾ ಪತ್ರಿಕೆಯ ಅನೇಕ ಆಜೀವ ಸದಸ್ಯರುಗಳ ವಿಳಾಸಗಳು ಬದಲಾ 
ಗಿರುವುದರಿಂದ ಕಾದ್ಯಾಲಯದಿಂದ ಕಳುಹಿಸಿದ ಸಂಚಿಕೆಗಳು ಕೆಲವು 
ಸದಸ್ಯರುಗಳಿಗೆ ತಲುಪದೆ ಹಿಂತಿರುಗುತ್ತಿವೆ. ದಯವಿಟ್ಟು ನಿಮ್ಮ 
ಬದಲಾದ ವಿಳಾಸಗಳನ್ನು ಆಗಿಂದಾಗ್ಗೆ ಪತ್ರಿಕಾ ಕಾರಾಲಯಕ್ಕೆ 
ಕಳುಹಿಸಿ ಕೊಡುವುದರ ಮುಖೇನ * ಸಿದ್ದಗಂಗಾ” ನಿಮಗೆ 
ಕ್ರಮವಾಗಿ ತಲುಪಲು ಸಹಕರಿಸಬೇಕಾಗಿ 
ಪ್ರಾರ್ಥನೆ. ತಮ್ಮ ಸದಸ್ಯತ್ವದ 
ನಂಬರನ್ನು ತಪ್ಪದೇ ತಿಳಿಸಿರಿ . 


ಪ್ರಕಾಶಕರು , 


ಮೇ - 1991 


ಸಂಪಾದಕೀಯ 


ಚುನಾವಣಾ ಫಲಿತಾಂಶ 


ಹತ್ತನೇ ಲೋಕಸಭೆಯ ಚುನಾವಣೆ ಮುಗಿದಿದೆ, ಫಲಿತಾಂಶ ಹೊರಬಿದ್ದಿದೆ. 
ಭಾರತೀಯ ಮತದಾರನ ಅಂತರಂಗ ಹೇಗಿದೆ ಎಂಬುದು ಪ್ರಕಟಗೊಂಡಿದೆ, ಚುನಾ 
ವಣೆಯ ವಿಶ್ಲೇಷಣೆಗಳೂ ವಿಸ್ಮಯಗೊಳ್ಳುವಂತಹ ಫಲಿತಾಂಶ ಕಾಣಬಂದಿದೆ. 
ನಿಶ್ಚಿತ ಅಂದರೆ ಸರ್ಕಾರವನ್ನು ಸಂಪೂರ್ಣ ತನ್ನ ಪಕ್ಷದ ಬೆಂಬಲದಿಂದಲೇ ರೂಪಿಸಿ 
ಕೊಳ್ಳುವಂತ ಬಹುಮತವನ್ನು ಯಾವತ್ತಕವೂ ಪಡೆದಿಲ್ಲ. ಇನ್ನೊಂದು ಅಥವಾ 
ಇನ್ನಿತರ ಪಕ್ಷಗಳ ಬೆಂಬಲದಿಂದಲೇ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾಗಿದೆ ಅಂತೂ 
ಅನಿಶ್ಚಿತ ವ್ಯವಸ್ಥೆಯೇ ಮುಂದುವರಿದಂತಾಯಿತು. ಚುನಾವಣೆಗೆ ಮುಂಚೆ ಹೇಳಿಕೆ 
ಳ್ಳುತ್ತಿದ್ದ ಎಲ್ಲ ರಾಜಕೀಯ ಪ್ರಮುಖರ ಹೇಳಿಕೆಗಳೂ ಇಂದು ತಿರುವು ಮುರುವಾ 
ಗಿವೆ. ಕೆಲವು ಪ್ರಮುಖರಂತೂ ಭಾರೀ ಪರಾಭವನ್ನೇ ಕಂಡಿದ್ದಾರೆ. ಕೆಲವರ ಸೋ 
ಲಿನಿಂದ ಲೋಕಸಭೆಗೇ ನಷ್ಟವಾಗಿದೆ ಎನದೇ ವಿಧಿಯಿಲ್ಲ. ಆದರೆ ಮತದಾರನ 
ತೀರ್ಪನ್ನು ಒಪ್ಪದೇ ವಿಧಿಯಿಲ್ಲ, ಚಿತ್ರ ಜಗತ್ತಿನ ಕೆಲವರು ಲೋಕಸಭೆಯನ್ನು 
ಪ್ರವೇಶಿಸುತ್ತಿದ್ದಾರೆ. ಅನುಭವ ಶ್ರೀ ಮತಿಂಕೆಯುಳ್ಳವರ ಸಾಹಚಯ್ಯ ಅವರಿಗೆ ಮಾರ್ಗ 
ದರ್ಶನ ಮಾಡಬೇಕಾಗಿದೆ. ಮುಂದಿನ ನಾಯಕರು ಯಾರೇ ಆಗಲಿ, ಯಾವ ಪಕ್ಷವೇ 
ಸರ್ಕಾರ ರಚಿಸಲು ಇನ್ನಾದರೂ ಪಕ್ಷ , ವ್ಯಕ್ತಿ ಪ್ರದೇಶ ಪ್ರಾಶಸ್ತ್ರಕ್ಕಿಂತ ದೇಶದ 
ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಗೆದ್ದ ವ್ಯಕ್ತಿಗಳು ಸಂವಿಧಾನ್ಮಾಕವಾಗಿ 
ಕೆಲಸಮಾಡಬೇಕಾಗಿದೆ . ಈಗಾಗಲೇ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ದೇಶ 
ಅಭಿವೃದ್ಧಿ ಸಾಧಿಸುವಲ್ಲಿ ಕುಂಟುತ್ತಿದೆ. ಬಡತನ ನಿವಾರಣೆ, ನಿರುದ್ಯೋಗಸಮಸ್ಯೆ , 
ಜನಸಂಖ್ಯಾಸ್ಫೋಟ, ಋಣಭಾರ ಮುಂತಾದುವುಗಳಿಂದ ತತ್ತರಿಸುತ್ತಿದೆ. ಸ್ವಾರ್ಥ 
ಮುಕ್ತರಾಗದ ಹೊರತು ಆಯ್ಕೆಗೊಂಡಿರುವ ಜನಪ್ರನಿಧಿಗಳು ದೇಶದ ಅಭಿವೃದ್ಧಿಗೆ 
ದುಡಿಯಲಾರರು. ಪಕ್ಷಗಳ ಪರಸ್ಪರ ದೋಷಾರೋಪಣೆ, ದೂಷಣೆ ನಿಲ್ಲಬೇಕು. 
ಭ್ರಷ್ಟಾಚಾರ ಬಯಲಿಗೆಳೆಯುತ್ತೇವೆ ಎಂದು ಸಮಿತಿ, ಉಪಸಮಿತಿ, ಆಯೋಗ, ತನಿಖಾ 
ದಳಗಳನ್ನು ನೇಮಿಸುವುದರಲ್ಲೇ ಲೋಕಸಭೆಯ ಕಲಾಪಗಳು ಮುಗಿಯುವಂತಾಗ 
ಬಾರದು. ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಮನಸ್ಸಾಕ್ಷಿಯಾಗಿ ದುಡಿಯಬೇಕು. 
ಚುನಾವಣೆಗೆ ವೆಚ್ಚ ಮಾಡಿದ ಸಂಪತ್ತನ್ನು ಮರಳಿ ಪಡೆಯುವ ಮಹಾಮಣಿಹದಲ್ಲಿ 
ಮಗ್ನರಾಗಬಾರದು. ಹನ್ನೊಂದನೆಯ ಲೋಕಸಭಾ ಚುನಾವಣೆ ಐದು ವರ್ಷ 
ತುಂಬಿದ ಮೇಲೆಯೇ ಬರುವಂತಾದರೂ ಈ ಚುನಾಯಿತರಾಗಿರುವ ಎಲ್ಲ ಸದಸ್ಯರು, 
ಎಲ್ಲ ಪಕ್ಷಗಳು ಸಂಯಮದಿಂದ ದೇಶಕ್ಕೆ ಉಪಕಾರ ಮಾಡುವಂತಾಗಲಿ ಎಂದು 
“ ಸಿದ್ದಗಂಗಾ' ಹಾರೈಸುತ್ತದೆ. 


ಸಂಪಾದಕೀಯ 


ಶಾಲಾ ಕಾಲೇಜುಗಳ ಮುಂದೆ ಉದ್ದು ದ ದ ಸಾಲುಗಳು, ಅರಳುವ ಮೊಗ್ಗು 
ಳ ಉತ್ಸಾಹದ ದೃಶ್ಯ . ಪಾಲಕಪೋಷಕರ ಆತಂಕ, ಅಪೇಕ್ಷಿಸಿದ ಶಾಲೆಗಳ ಬಾಗಿಲು 
ಟ್ಟುವ ಪ್ರಯತ್ನ , ಬಾಗಿಲು ತೆರೆದರೂ ನಿರೀಕ್ಷೆಗೆ ಮೀರಿದ ಶುಲ್ಕ . ಒಂದೊಂದು 
ಸಾಲೆಯಲ್ಲಿ ಒಂದೊಂದು ವಿಧಾನ, ಹೆತ್ತವರ ಸಂದರ್ಶನ ಮಕ್ಕಳ ಶಿಕ್ಷಣ ನೀಡು 
ನಲ್ಲಿ ತಾಯಿ ತಂದೆಗಳ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ವಿಚಾರ ವಿನಿಮಯ ' ಇಂಗ್ಲಿಷ್ 
ಹೋಹವಂತೂ ನಮ್ಮ ದೇಶದಿಂದ ದೂರವಾಗಲಾರದು. ಬೆಳೆಯುವ ಎಳೆಯ ಚೇತನ 

ಳ ಮೇಲೆ ಹೊರಲಾರದಷ್ಟು ಪಠ್ಯ ಪುಸ್ತಕಗಳ ಹೊರೆ. ಶಿಕ್ಷಣ ತಜ್ಞರು ಎಷ್ಟು 
ಹೇಳಿದರೂ ( ಕಿವುಡು' ಪರಂಪರೆಯ ಹುಲುಸಾದ ಬೆಳಸು. ಮಾತೃಭಾಷೆಯ ಶಿಕ್ಷಣದ 
ರುಹತ್ವವನ್ನು ಯಾರು ಹೇಳಿದರೂ ಕೇಳಿದಷ್ಟು ದಪ್ಪ ಬುದ್ದಿ , “ ಮತ್ತೊಂದ 
ಹೇಳದಂತೆ ಕಿವುಡನ ಮಾಡಯ್ಯ ತಂದೆ ” ಎಂದೇ ಜನ ಪಠಣ, ಮತ್ತೆ ಕಾಲೇಜು 
ಗಳ ಕಥೆ ಇನ್ನೊಂದು ತೆರ. ಎಲ್ಲರೂ ವಿಜ್ಞಾನ ವಿಷಯಗಳನ್ನು ಓದಬೇಕೆಂಬ 
ಹಂಬಲ. ಹಂಬಲಕ್ಕೆ ಸೂಕ್ತ ಹಿನ್ನೆಲೆ, ಸಂಕಲ್ಪವಿರಬೇಕೆಂಬ ನಿರ್ಧಾರದ ಅಭಾವ. 
ಎಲ್ಲರೂ ಇಂಜಿನಿಯರ್, ಡಾಕ್ಟರುಗಳೇ ಆಗಬೇಕೆಂಬ ಕನಸು. ಪೋಷಕರಿಗಂತೂ 
ಅದು ಬೆನ್ನು ಹತ್ತಿದ ಬೇತಾಳ, ಎಷ್ಟೇ ಖರ್ಚಾದರೂ ತನ್ನ ಮಕ್ಕಳನ್ನು ಇಂಜಿ 
ನಿಯರುಗಳನಾಗಿ ಡಾಕ್ಟರುಗಳನ್ನಾಗಿ ಮಾಡಬೇಕೆಂಬ ಅಪೇಕ್ಷೆ. ಆದರೆ ಯಾರನ್ನೇ ಆಗಲಿ 
ಯಾವುದನ್ನೇ ಆಗಲಿ ಮಾಡಬಾರದು ; ಆಗಬೇಕು” ಎಂಬ ಸತ್ಯ ತಿಳಿಯದೇ ಹೋಗಿ 
ರುವುದೇ ಜೀವನದ ದೊಡ್ಡ ವ್ಯಂಗ್ಯ , ಸ್ವಾಮಿ ನನ್ನ ಮಗನಿಗೆ ಪಿ. ಸಿ. ಎಂ . ಬಿಯನ್ನೇ 
ಕೊಡಿ, ಟ್ಯೂಷನ್ ಕೊಡಿಸಿಯಾದರೂ ಪಾಸ್ ಮಾಡಿಸುತ್ತೇನೆ. ಹಿಂದಿನ ಪರೀಕ್ಷೆ 
ಯಲ್ಲಿ ಜ್ವರಬಂದು ಕಡಿಮೆ ಮಾರ್ಕ್ ತೆಗೆದಆಷ್ಟೆ , ತುಂಬ ಬುದ್ದಿವಂತ, ದಯ 
ಮಾಡಿ ಸೀಟು ಕೊಡಲೇ ಬೇಕು” ಎಂಬ ಪಲ್ಲವಿ ಎಲ್ಲೆಲ್ಲೂ ಕೇಳಿಸುತ್ತಿರುವುದಾಗಿದೆ . 
ಆದರೆ ಹುಡುಗ ಗಳಿಸಿರುವ ಅಂಕಗಳು ಮಾತ್ರ ಮೂವತ್ತೈದರಿಂದ ನಲವತ್ತರ 
ಮೇಲಿಲ್ಲ. ಕಾಲೇಜಿನ ಪ್ರಿನ್ಸಿಪಾಲರ ಸಲಹೆಗಳಿಗೆ ಬೆಲೆಯಿಲ್ಲ. ಹಣ ಎಷ್ಟು ಕೇಳಿ 
ದರೂ ಕೊಡಲು ಸಿದ್ದ . ಇನ್ನು ಕೆಲವರು – “ ಅದೇನೋ ಪಿ ಸಿ. ಎಂ . ಬಿ ಯಂತೆ 
ಕೊಟ್ಟು ಬಿಡಿ ಅವನ ಜೊತೆಯವರು ಅದನ್ನೇ ಓದುತ್ತಾರಂತೆ. ಇವನೂ ಅದನ್ನೇ 
ಓದಲಿ ” ಎನ್ನುತ್ತಾರೆ. ಮತ್ತೆ ಕೆಲವರು ( ಅವನ ಅಣ್ಣ ಹೇಳಿದ್ದಾನೆ ಸ್ವಾಮಿ 
ಪಿ. ಸಿ. ಎಂ ಬಿ ಯೇ ಕೊಡಿ” ಎನ್ನುವುದುಂಟು, ಪ್ರಿನ್ಸಿಪಾಲರು ಅರ್ಹತೆಯ ಆಧಾರದ 
ಮೇಲೆ ನಿಯಮಾನುಸಾರ ಕೊಡಲಾಗುತ್ತದೆ ಎಂದರೆ , ಸ್ವಾಮಿ ನಿಮಗೆ ಯಾರಿಂದ 
ಕಾಗದ ತರಲಿ , ಪೋನ್ ಮಾಡಿಸಲಿ, ಯಾರನ್ನು ಕರೆತಂದು ಹೇಳಿಸಲಿ ಎಂಬೆಲ್ಲ 
ಮಾತುಗಳು, ನಮಗೆ ಅರ್ಥವಾಗಬೇಕು ನಮ್ಮ ಹುಡುಗನ ಸಾಮರ್ಥ ಎಷ್ಟೆಂಬುದು. 
ನಾವು ಯೋಚಿಸಬೇಕು, ಕೇವಲ ಪಿ. ಸಿ. ಎಂ ಬಿ ಯೊಂದೇ ಏಕೈಕ ವಿದ್ಯೆಯಲ್ಲ 


ಎಂದು, ವಿಜ್ಞಾನ ನಮಗೆ ಬೇಕು. ಹಾಗೆಯೇ ಮಾನಸಿಕ ವಿಷಯಗಳೂ ಬೇಕಲ್ಲವೆ ? 
ಕಲಿತವರೂ , ಕಲಿಯದವರೂ , ನಗರವಾಸಿಗಳೂ , ಗ್ರಾಮೀಣರೂ ಎಲ್ಲರೂ ಇಂದು 
ಏಕಮುಖಿಗಳಾಗುತ್ತಿದ್ದೇವೆ. ಶಿಕ್ಷಣ ಮನಷ್ಯನನ್ನು ರೂಪಿಸುವ ಮಹಾ ಮಣಿಹ, 
ಆದರೆ ಇಂದು ನಾವೆಲ್ಲ ಅಂದರೆ ಹೆತ್ತವರು, ಹೊತ್ತವರು, ಶಿಕ್ಷಕರು, ಸಮಾಜ 
ಸರ್ಕಾರ, ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರು ಕೇವಲ ' ಸಾಕ್ಷರಗಿಳಿ ” ಗಳನ್ನು ಅಥವಾ 
( ಸಾಕ್ಷರ ರಾಕ್ಷಸರನ್ನು ಬೆಳೆಸುವ ವ್ಯವಸಾಯದಲ್ಲಿಂದು ತೊಡಗಿದ್ದೇವೆ. ನಮ್ಮ 
ದೇಶದ ಸಂಸ್ಕೃತಿಗೆ ಅನುಗುಣವಾದ ಶಿಕ್ಷಣ ಯೋಜನೆಗಳು ಬರಲೇ ಇಲ್ಲ . ಮನುಷ್ಯ 
ರನ್ನು ರೂಪಿಸುವ ಶಿಕ್ಷಣ ಸಿದ್ದವಾಗಲಿಲ್ಲ. ಸ್ವಾತಂತ್ರ್ಯ ಬಂದನಂತರ ನಾವು ಕಟ್ಟಿದ 
ಅಣೆಕಟ್ಟುಗಳೆಷ್ಟು ? ಪಾರಂಭಿಸಿದ ಕೈಗಾರಿಕಾ ಸ್ಥಾವರಗಳೆಷ್ಟು ? ಸಂಸ್ಥಾಪಿಸಿದ 
ವಿಶ್ವವಿದ್ಯಾಲಯಗಳೆಷ್ಟು ? ಆದರೆ ಆದದ್ದೇನು ದೇಶದ ಪ್ರಧಾನಿಗಳನ್ನೇ ಹತ್ಯೆ 
ಮಾಡುವಂತಹ ಬರ್ಬರ ಸಂಸ್ಕೃತಿಯನ್ನು “ಶ್ರೀಲವಂತ ಜನಾಂಗದ ನಿರ್ಮಾಣಕ್ಕೆ 
ನಾವು ಮಾಡಿದಪ್ರಯತ್ನಗಳೆಷ್ಟು ? ಆತ್ಮಾವಲೋಕನ ಮಾಡಿ ಕೊಂಡಿದ್ದೇವೆಯೆ ?” 
ಸಾಮಾನ್ಯವಾಗಿ ಒಂದು ದೇಶದ ಅಭಿವೃದ್ಧಿಯ ವಿಷಯ ಮಾತಾಡುವಾಗ 
( Per - capita income) ಸರಾಸರಿ ಆದಾಯವನ್ನು ಗಮನಿಸುತ್ತೇವೆ. ಆದರೆ 
ಸರಾಸರಿ ಆದಾಯ ಆವರೆಗೆ ಸಾಧಿಸಿ ಪ್ರಗತಿಯ ಸೂಚಕ. ಜನರ ಸರಾಸರಿ ಶೀಲ, 
ಪ್ರಾಮಣಿಕತೆ , ಮುಂದಿನ ಪ್ರಗತಿಯ ಅಡಿಗಲ್ಲು - ಶೀಲ ಪ್ರಾಮಾಣಿಕತೆ ಬರಿಯ 
ಆದರ್ಶಗಳಲ್ಲ, ಆಧುನಿಕ ಸಮಾಜದ ಸಮರ್ಪಕ ನಿರ್ವಹಣೆಗೆ ಅತ್ಯಗತ್ಯವಾದ 
ಇಂಧನ. ಆದ್ದರಿಂದಲೇ ರಾಜಾಜಿ ಹೇಳಿದ್ದು Not average income but 
average character is important, ಇದನ್ನು ಸ್ವಲ್ಪ ಮಾರ್ಪಡಿಸಿ 
ಹೀಗೆಹೇಳಬಹುದು, ಸರಾಸರಿ ಆದಾಯ ಮುಖ್ಯ , ಸರಾಸರಿ ಶೀಲ ಇನ್ನೂ ಮುಖ್ಯ ” 
ಎಂಬ ಶ್ರೀ ಎಲ್ . ಎಸ್ . ಶೇಷಗಿರಿರಾಯರ ಮಾತಿನಲ್ಲಿ ಅರ್ಥವಿದೆ. 


ಗುರು ಸಾಹಿತ್ಯರ ಕಾಣಬಹದು, ಲಿಂಗಸಾಹಿತ್ಯರ ಕಾಣಬಹುದು, 
ಜಂಗಮಸಾಹಿತ್ಯರ ಕಾಣಬಹುದು, ಪ್ರಸಾದ ಸಾಹಿತ್ಯರ ಕಾಣಬಹುದು, 
ಕೂಡಲ ಚನ್ನಸಂಗಯ್ಯನಲ್ಲಿ ಇಂದ್ರಿಯ ಸಾಹಿತ್ಯ ಬಸವಣ್ಣಂಗಲ್ಲದೇ 
ಮತ್ತಾರಿಗೂ ಇಲ್ಲ. 

ಚನ್ನಬಸವಣ್ಣ 


ಸಂಪಾದಕೀಯ 


ಶ್ರೀ ಮಠಕ್ಕೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಈ ವರ್ಷ ಹೆಚ್ಚಳ 
ಎಳ್ಳಾರಿ, ಬಿಜಾಪುರ , ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳಿಂದ ಬಂದ ಮಕ್ಕಳೇ ಹೆಚ್ಚು 
ಪುಟ್ಟ ಪುಟ್ಟ ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ದೂರದಿಂದ ಬಂದಾಗ ಅವ 
ರನ್ನು ಹಿಂದಕ್ಕೆ ಕಳುಹಿಸುವುದಾದರು ಹೇಗೆ ಎಂಬ ಕಳಕಳಿ ಪರಮ ಪೂಜ್ಯ ಶ್ರೀಗಳಿಗೆ 
ಎಂದಯಾರೂ ಪ್ರವೇಶ ಸಿಗಲಿಲ್ಲ ಎಂದು ಹಿಂತಿರುಗಿದ ನಿದರ್ಶನಗಳಿಲ್ಲ. ಹತ್ತಾರು 
ಶಿಕ್ಷಣ ಸಂಸ್ಥೆಗಳು ಮಠದಲ್ಲಿವೆ. ಅವುಗಳ ಜೊತೆಗೆ ತುಮಕೂರಿನ ಶಾಲಾ ಕಾಲೇ 
ಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೇರೆ ಆಶ್ರಯ ಪಡೆದಿದ್ದಾರೆ. 
ಶ್ರೀ ಮಠಕ್ಕೆ ಬಂದ ಹೋಗುವ ಯಾತ್ರಾರ್ಥಿಗಳು ಹೆಚ್ಚಾಗುತ್ತಿದ್ದಾರೆ ದಿನೇ ದಿನೇ 
ಭಕ್ತಾದಿಗಳು, ಅಭಿಮಾನಿಗಳು, ಹಳೆಯ ವಿದ್ಯಾರ್ಥಿಗಳು ಪರಮ ಪೂಜ್ಯರಲ್ಲಿ 
ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ- ಸಂಸ್ಥೆಯನ್ನು ಮಿತಿಗೊಳಿಸಿಕೊಳ್ಳು 
ವುದು ಸೂಕ್ತವೆಂದು ಎಲ್ಲರಿಗೂ ಎಲ್ಲಕ್ಕೂ ಪೂಜ್ಯ ಶ್ರೀಗಳವರು ಹೇಳುತ್ತಿರುವ 
ಉತ್ತರ ಒಂದೇ ಆಗಲಿ ನೋಡೋಣ: ವಿಚಾರ ಮಾಡುತ್ತೇನೆ” - ಎಂದು . 
ಇದೇಕ ಬುದ್ದಿ ಹೀಗೆ? ” ಎಂದು ಯಾರಾದರು ಕೇಳಿದರೆ ಒಂದು ಎಸ್‌ಎಸ್‌ಎಲ್‌ಸಿ 
ಯನ್ನು ಅಥವಾ ಒಂದು ಡಿಗ್ರಿಯನ್ನು ಪಡೆದುಕೊಂಡರೆ ಅವನ ಬದುಕಿಗೆ ಒಂದು 
ದಾರಿಯಾಗುತ್ತದಲ್ಲವೆ ? ಸಂಸ್ಥೆಗೆ ಜವಾಬ್ದಾರಿಯೇನೋ ಹೆಚ್ಚಾಗುತ್ತದೆ. ನಿಜ. 
ಆದರೆ ಒಬ್ಬನ ಜೀವನಕ್ಕೆ ಒಂದು ಸಣ್ಣ ದೀಪ ಹಚ್ಚಲು ಸಹಾಯವಾಗುವುದಾ, 
ದರೆ ಸಂಸ್ಥೆಯ ಕಷ್ಟವೇನೂ ದೊಡ್ಡದಲ್ಲ ಬಿಡಿ ” ಎನ್ನುತ್ತಾರೆ. ಸೇವೆಯೇ 
ಶಿವಯೋಗ ಎಂದು ನಂಬಿ ನಡೆದಿರುವ ಶಿವಯೋಗಿ ಪರಮಪೂಜ್ಯ ಶ್ರೀ ಶ್ರೀ ಡಾ|| 
ಶಿವಕುಮಾರ ಮಹಾಸ್ವಾಮಿಗಳು ಅರವತ್ತು ವರ್ಷಗಳಿಂದ ಈ ಸೇವೆ ಮಾಡುತ್ತ 
ಬಂದಿದ್ದಾರೆ. ಅವರಿಗೀಗ ವಜ್ರಮಹೋತ್ಸವ ಆಚರಿಸಲು ಭಕ್ತಾದಿಗಳು ನಡೆಸಿ 
ದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಉದಾರ ಕಾಣಿಕೆ ಸಲ್ಲಿಸಲು ಅವಕಾಶ ಬಾಗಿಲು 
ತೆರೆದಿದೆ. ಹಳೆಯ ವಿದ್ಯಾರ್ಥಿಗಳು ಮುಕ್ತ ಮನಸ್ಸಿನಿಂದ ಭಕ್ತಿ ಕಾಣಿಕೆ ಅರ್ಪಿ 
ಸುತ್ತಾರೆಂದು ಸಿದ್ದಗಂಗಾ' ಆಶಿಸುತ್ತದೆ. ಭಕ್ತಾದಿಗಳು , ಅಭಿಮಾನಿಗಳು ಈ 
ಪುಣ್ಯಾವಸರದಲ್ಲಿ ಕೊಡುಗೈ ದಾನಿಗಳಾಗಿ ಮುಂದೆ ಬರಬೇಕೆಂದು ಪ್ರಾರ್ಥಿಸುತ್ತದೆ. 


ಶ್ರೀ ಮದುದ್ದಾನೇಶ್ವರ ಶತಕಂ ( ಮುಂದುವರಿದುದು) 

- ಜೆ . ವಿ, ರಾಜಶೇಖರಯ್ಯ , 


ಲೋಕದೊಳು ಸಂಸಾರದಂಗಡಿ 
ಯೇಕೆನಲು ಗುರುಶಿಶುವುಗೋವಳ 
ನೇಕರತಿಥಿಗಳನ್ನು ಸೇವಿಸಿ ಭಾವಶುದ್ದಿಯಲೀ | 
ಕಾಕುಮತಿಯಳಿದುಳಿದ ನಿಜಸುವಿ 
ವೇಕನಿಧಿ ಸಂಗ್ರಹಿಸಲೆನುತತಿ 

ಜೋಕೆಯರುಪಿದ ಜೀಯಉದ್ದಾನೇಶದಯವಾಗೋ || 
ನೆರಳನತಿಥಿಗಕೊಡಲು ಮನೆಯಿದು 
ಕರುಣೆಯಡಿಗೆಯ ಮಾಡಲತಿಥಿಗೆ. 
ಧರಣಿಧಾನ್ಯ ಕೆಪಶುವು ಹೈನಿಗೆ ತರಳನನಸರಕೇ | | 
ಸಿರಿಯುಪಾತ್ರದಿ ದಾನಮಾಡಲು 
ಹರನುಕೊಟ್ಟಿಹನೆಂದು ತಿಳಿಸಿದ 
ಶರಣಗಾತ್ರನೆ ಜೀಯ ಉದ್ದಾನೇಶದಯವಾಗೋ || 

ಲೋಕದರ ಮನೆಯೊಳೆಗೆ ದೇವರ 
ಚಾಕರರು ನಾವೆಮಗೆ ಪ್ರಕೃತಿಯ 
ನೇಕ ಸಂಬಳಸಾಕು ಸಾಕೆನುವಂತೆ ದೊರೆಯುವುದೂ ! 
ಸಾಕು ಸಾಲದ ರಾಜಜೀತಕ 
ನೇಕಪರಿಮಿಗಿಲದರೊಳಗೇಜಗ 

ಸಾಕಿ ಸಲಹುತ್ತಿರುವ ಉದ್ದಾನೇಶ ದಯವಾಗೋ || 
ಇದುಭೂತಗಳೇ ಖಜಾನೆಗ 
ಕೈದು ತತ್ವವೇ ಪಂಚಲೋಹದಿ 
ದೈದುಮುಖದೊಳು ಹೊತ್ತು ತಂದುದ ನಾರುಕಾಣದಲೂ ! 
ಹೊದ್ದು ಮಲಗಿರೆ ಬುದ್ದಿಗೆಟ್ಟರೆ | 
ನಿದ್ದೆಯೊಳಗಿರ ಲೋದ್ದಿ ಮುದ್ದಿಸಿ 
ಗುದ್ದುಕೊಡುತಿಹ ಸಿದ್ದ ಉದ್ದಾನೇಶ ದಯವಾಗೋ !? 


ಸಂಪಾದಕೀಯ 


ವೀರಶೈವಾಮೃತ ಮಹಾಪುರಾಣ 

ದಿನಾಂಕ 18 . 8- 1991 ರಂದು ಗುಬ್ಬಿಯಲ್ಲಿ ಗುಬ್ಬಿಯ ಮಲ್ಲಣಾರ್ ವಿರಚಿತ 
ವೀರಶೈವಾಮೃತ ಮಹಾಪುರಾಣವು ಬಿಡುಗಡೆಯಾಯಿತು. ಕ್ರಿಶ. 1530ರಲ್ಲಿದ್ದ 
ಮಲ್ಲಣಾರ್ಯನ ಜನ್ಮ ಸ್ಥಳವಾದ ಅಮರಗೊಂಡದಲ್ಲಿ ( ಇಂದಿನ ಗುಬ್ಬಿ ) ಮಲ್ಲಿಕಾ 
ರ್ಜುನ ದೇವಸ್ಥಾನದ ಆವರಣದಲ್ಲಿ ನಡೆದ ಪುರಾಣಕೃತಿಯ ಬಿಡುಗಡೆಯಾದದ್ದು , 
ಆ ಸಂದರ್ಭದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಬೆಳಗಾವಿಯ ನಾಗನೂರು ಮಠದ 
ಪರಮಪೂಜ್ಯ ಶ್ರೀ ಶ್ರೀ ಗಳವರು, ಗದಗ - ಡಂಬಳದ ಜಗದ್ಗುರು ತೋಂಟದಾರ 
ಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಶ್ರೀ ಗಳವರು , ಸಿದ್ದಗಂಗಾ ಮಠದ ಪರಮ 
ಪೂಜ್ಯ ಶ್ರೀ ಶ್ರೀ ಗಳವರು, ಮತ್ತು ನಾಡಿನ ಪ್ರಸಿದ್ಧ ಸಂಶೋಧಕರೆಂದು ವಿದ್ವಾಂಸ 
ರೆಂದು ಹೆಸರುವೆ ಡಾ ! ಚಿದಾನಂದಮೂರ್ತಿಯವರು, ಎಂ . ಎಂ . ಕಲ್ಬುರ್ಗಿಯ 
• ವರು, ಡಾ || ಎಸ್ . ವಿದ್ಯಾಶಂಕರ್ ಅವರು, ಡಾ | ಎಂ . ಶಿವಕುಮಾರಸ್ವಾಮಿಗಳು 
ಡಾ 11 ಸಾ . ಶಿ . ಮರುಳಯ್ಯನವರು ಭಾಗವಹಿಸಿ ವೀರಶೈವಾಮೃತ ಮಹಾ ಪುರಾಣದ 
ಬಗ್ಗೆ ಮಾತನಾಡಿ ಬೆಳಕು ಚೆಲ್ಲಿದ್ದು ಮಹತ್ವಪೂರ್ಣವಾಗಿತ್ತು . ಮಠ ಮಾನ್ಯ 
ಗಳು ಮಾಡುವ ಸಾಹಿತ್ಯ ದಾಸೋಹ ಇಂದು ನಿನ್ನೆಯದಾಗಿಲ್ಲ. ವೀರಶೈವ ಧರ್ಮದ 
ಪ್ರಮುಖ ಲಕ್ಷಣವಾದ ದಾಸೋಹ ಜಂಗಮಸ್ವರೂಪಿಯಾದ ಸಮಾಜ ಸೇವೆ. 
ಸೇವೆಗೆ ತೆರೆದ ಬಾಗಿಲುಗಳು, ಅನೇಕ ವೀರಶೈವ ಮಠಗಳಂತೂ ಮುಕ್ತವಾಗಿ , ಎಲ್ಲ 
ಸಮಾಜದ ಜನತೆಗೂ ಸೇವಾ ಕೈಂಕರವನ್ನು ಮಾಡುತ್ತ ಬಂದಿವೆ. ಬೆಳಗಾವಿಯ 
ನಾಗನೂರು ಶ್ರೀ ಮಠದ ವೀರಶೈವಾಮೃತ ಮಹಾಪುರಾಣವನ್ನು ಮರು ಮುದ್ರಿಸಿ 
ಪ್ರಕಟಿಸಿದ್ದು ಸ್ವಾಗತಾರ್ಹವಾದ ವಿಚಾರ. ದುರ್ಬಲವಾಗಿದ್ದ' ಕೃತಿಯನ್ನು ಆಸಕ್ತರಿಗೆ 
ಲಭಿಸುವಂತಹ ಪುಣ್ಯ ಕಾವ್ಯವನ್ನು ಶ್ರೀ ಮಠ ಮಾಡಿದೆ. ನಾಗನೂರು ಮಠದ 
ಸೇವಾಮಣಿಹದಲ್ಲಿ ಸಹಕಾರ ಹಸ್ತವನ್ನು ನೀಡಿದ ಬೆಂಗಳೂರು ಬಸವ ಸಮಿತಿ ಹಾಗೂ 
ಗುಬ್ಬಿಯ ಮಲ್ಲಿಕಾರ್ಜುನ ದೇವಾಲಯದ ಸೇವಾ ಸಮಿತಿ ಸ್ಮರಣಾರ್ಹರಾಗಿದ್ದಾರೆ. 


- ವೀರಶೈವಾಮೃತ ಮಹಾಪುರಾಣ ಬೃಹತ್ ಎರಡು ಗ್ರಂಥ ಸಂಪುಟಗಳಲ್ಲಿ ಮರು 
ಮುದ್ರಿತವಾಗಿದೆ. ಕೃತಿ ಷಟ್ಟದಿಯಲ್ಲಿ ರಚಿತವಾಗಿದೆ, ಕೃತಿ ಆಗಮಗಳ ಆಧಾರದಮೇಲೆ 
ವಚನ ಸಿದ್ದಾಂತದ ಆಧಾರದ ಮೇಲೆ ರಚಿತವಾಗಿದೆ, ಎಂಬುದಾಗಿ ವಿದ್ವಾಂಸರು 
ಹೇಳುತ್ತಾರೆ. ಕೃತಿಯಲ್ಲಿ ಅನೇಕ ಕಥೆಗಳು ಬರುತ್ತವೆ. ಸಿದ್ದಾಂತದ ವಿಚಾರಗಳು 
ಬರುತ್ತವೆ. ( ವೀರಶೈವ ವಿಶ್ವಕೋಶವೆಂಬಂತೆ ಕೃತಿಯಿದೆ ಎನ್ನುತ್ತಾರೆ ಬಲ್ಲವರು . 
ಸಮಾಜದ ಜನ ಸಾಮಾನ್ಯರು ಆಧ್ಯಯನ ಮಾಡುವುದಕ್ಕೆ ಅನುಕೂಲವಾಗುವಂತೆ 
ಕೃತಿಯನ್ನು ಗದ್ಯರೂಪದಲ್ಲಿ ಪ್ರಕಟಿಸುವ ಪ್ರಯತ್ನವನ್ನು ಸಮಾಜದಲ್ಲಿರುವ ಬಲ್ಲಿ. 
ದರು ಬಲ್ಲವರು ಮಾಡುವುದು ಅಪೇಕ್ಷಣೀಯ. ವೀರಶೈವಾಮೃತ ಮಹಾಪುರಾಣ 


ವಾಗಿರಲಿ, ಸಿದ್ಧಾಂತ ಶಿಖಾಮಣಿಯಾಗಿರಲಿ, ವಚನ ಸಾಹಿತ್ಯವಾಗಲಿ, ಒಟ್ಟಾರೆ 
ಶರಣ ಸಿದ್ದಾಂತ ಸಾಹಿತ್ಯ ಕೃತಿಗಳು ಸಮಾಜದ ಪ್ರತಿಯೊಂದು ಕುಟುಂಬದಅಮೂಲ್ಯ 
ಆಸ್ತಿಯಾಗುವಂತಹ ಯೋಜನೆಯೊಂದು ರೂಪಿತವಾಗಬೇಕು. ನಾಡಿನ ಶ್ರೀಮಂ 
ತರು, ಹೆಸರಾಂತ ಮಠಗಳು , ಸಂಘ ಸಂಸ್ಥೆಗಳು , ಧಾರ್ಮಿಕ ಪ್ರತಿಷ್ಠಾನಗಳು , 
ಒಂದಾಗಿ ಮುಂದುವರಿಯಬೇಕು. ಒಂದು ಸಾಹಿತ್ಯ ಎಂಬುದು ಒಂದು ಜನಾಂ 
ಗದ ಜೀವಂತ ದಾಖಲೆ. ಕಾಲದೇಶಗಳುದ್ದಕ್ಕೂ ಬೆಳಕು ನೀಡುವ ದೀಪ ಎಂಬು 
ದನ್ನು ಮರೆಯಬಾರದು, “ ಸ್ಥಾವರಕ್ಕಳಿವುಂಟು - ಜಂಗಮಕ್ಕಳಿವಿಲ್ಲ ” ಎಂಬುದನ್ನು 
ಸದಾ ಎಚ್ಚರಿಕೆಯ ನುಡಿಯನ್ನಾಗಿ ಪರಿಭಾವಿಸುವ ಮನಸ್ಸು ನಮ್ಮದಾಗಬೇಕು. 
“ ಸಾಹಿತ್ಯ ಎಲ್ಲರಿಗಲ್ಲ ” ಎಂದಾಗಬಾರದು, “ ಸಾಹಿತ್ಯ ಎಲ್ಲರಿಗಿಲ್ಲ ” ಎಂದಾಗದಂತೆ 
ನೋಡಿಕೊಳ್ಳಬೇಕು. 


ಬೆಳಕಾಗಿ ಬಾ ಬೇಗ. 


ಬೆಳಕಾಗಿ ಬಾ ಬೇಗ ! ಸಿದ್ದಗಂಗಾ ಈಗ 
ಬಾಲಜ್ಯೋತಿಗಳಿರುವ | ಈ ಜಗದ ಶಾಲೆಯಲಿ ! : 


ತಿಳಿವಿಗಿಂಮಿಗಿಲಾದ | ಬೆಳೆಯಿಲ್ಲ ಬಾ ಜನನಿ ! 
ಇಳೆಯಪಟದೊಳು ಬೆಳಗಿ ) ನಲಿದುನಾಟ್ಯವನಾಡು || 


ಸಾಹಿತ್ಯ ಸಂಸ್ಕೃತಿಯು | ನೀತಿಕಲೆಗಳು ನೆಲಸಿ | 
ಸ್ವಾತಂತ್ರ ಜನಕೋಟಿ| ಬೆಳಕುನಿನ್ನೊಳು ಬೆರೆತು | 


- 


ಅಧ್ಯಯನವೇತಪವು | ವಿದ್ಯಾರ್ಥಿಗಳಿಗೆಂದು | 
ಬೋಧನೆಯೆನಿಜಭಕ್ತಿ | ಅಧ್ಯಾಪಕರಿಗೆಂದು || 


- 


ಬುದ್ಧ ಬಸವಾದಿಗಳ | ಶುದ್ಧ ತತ್ವ ಸಾರು | 
ಉದ್ಧರಿಸಬಾಬೇಗ ! ಬದ್ಧ ಕಂಕಣಳಾಗಿ | 


- 


- 


ಕಾಯಕವೆ ಕೈಲಾಸ | ಕರ್ಮಯೋಗಿಗೆ ಜನನಿ | 
ತಾಯೆ ! ಬೇಗದಿಬಂದು | ಕಾಯಬೇಕೌ ಇಂದು | 


ಅಸ್ಥಾನವಿದ್ವಾನ್, ಡಾ | ಬಸವರಾಜಶಾಸ್ತ್ರಿಗಳು , 

ಬೃಹನ್ಮಠ, ಬಳ್ಳಾರಿ - 3 
ಇಲO 


ಸ೦ ಸಾ ದಕೀಯ 


ಬೆಂಗಳೂರು ಗವಿಪುರಬಡಾವಣೆ ಎರಡನೆ ರಸ್ತೆ ಶ್ರೀ ನಿಜಗುಣರ ಜಂಗಮ 
ಮಠ, ಅಲ್ಲೊಂದು ಧಾರ್ಮಿಕ ಸಪ್ತಾಹ ಕಾರಕ್ರಮ . ಒಂದು ವಾರ ನಡೆದ 
ಅನುಭಾವಸಪ್ತಾಹ” ದಿನಾಂಕ 15- 9- 91 ರಿಂದ 21- 9 .91ರ ವರೆಗೆ ನಡೆಯಿತು. 
“ವೀರಶೈವ ಧರ್ಮಗ್ರಂಥನಿರ್ಣಯ ವಿಚಾರ ಕಮ್ಮಟ” ವೆಂದು ಹಮ್ಮಿಕೊಂಡ ಕಾರ 
ಕ್ರಮದಲ್ಲಿ ಧರ್ಮಗುರುಗಳು , ಅನುಭಾವಿಗಳು ವಿದ್ವಾಂಸರು, ಆಸಕ್ತರು ಪಾಲ್ಗೊಂಡು 
ವಿವಿಧ ವಿಷಯಗಳನ್ನು ಕುರಿತು ಪ್ರಬುದ್ದ ಉಪನ್ಯಾಸಗಳು ಅರಳಿದವು. “ ಗುರು . 
ಲಿಂಗ- ಜಂಗಮದ ಪರಿಕಲ್ಪನೆ, ಅಷ್ಟಾವರಣದ ಅಂತರಂಗ, ಪಂಚಾಚಾರದ ಪರಿ , 
ಪೂರ್ಣತೆ ಷಟ್‌ಸ್ಥಲದ ಸೋಪಾನ, ವೀರಶೈವಧರ್ಮ ಸಂಸ್ಕಾರಗಳು, ವೀರಶೈವ 
ವಿವಾಹ ಪದ್ಧತಿ, ಸಮಾಜ ಮತ್ತು ಧರ್ಮಗಳನ್ನು ಅನುಭಾವಸಪ್ತಾಹದಲ್ಲಿ 
ಅಳವಡಿಸಿದ್ದು ಶ್ಲಾಘನೀಯವಾದುದು. ವಿಚಾರ ಚರ್ಚೆಯಲ್ಲಿ ವಿದ್ವಾಂಸರು ಅನು 
ಭಾವಿಗಳು, ಸ್ವಾಮಿಗಳು ಭಾಗವಹಿಸಿದ್ದರು. ಆದರೆ ಜಗತ್ತಿನ ಅತ್ಯಂತ ವಿಚಾರಾ 
ತ್ಮಕವಾದ , ಕ್ರಿಯಾವಂತ ವೀರಶೈವ ಧರ್ಮಗ್ರಂಥ ನಿರ್ಣಯ ” ದಲ್ಲಿ ಇನ್ನೂ 
ವ್ಯಾಪಕವಾದ, ತಲಸ್ಪರ್ಶಿಯಾದ, ಆಳವಾದ ಅರಿವು ಆಚಾರಗಳುಳ್ಳ ಪ್ರಾಜ್ಞರು 
ಭಾಗವಹಿಸಬೇಕಾಗಿತ್ತು ಎನಿಸಿತು. ಕಾರಕ್ರಮ ಸಂಯೋಜಕರ ಕಳವಳಿ , 
ಸಮಾಜಾಭಿಮಾನ, ಆತಿಥ್ಯ ನೀಡಿದ ಶ್ರೀ ನಿಜಗುಣರ ಜಂಗಮ ಮಠದ 
ಪೂಜ್ಯ ಶ್ರೀ ಶ್ರೀಗಳವರ ಸೇವಾ ಮನೋಧರ್ಮವನ್ನು ಸಮಾಜ ಬಾಂಧವರು 
ಗಮನಿಸದೇ ಹೋದುದು ( ಲಿಂಗವಂತ' ಧರ್ಮಾಭಿಮಾನಿಗಳು ಯೋಚಿಸು 
ವಂತಾಯಿತು, ವಿಚಾರ ಕಮ್ಮಟದಲ್ಲಿ ಮೂಡಿಬಂದ ವಿಚಾರಗಳೆಲ್ಲ ಗನಗಹನವಾದುವೇ , 
ಭಾಗವಹಿಸಿದ್ದ ವಿದ್ವಾಂಸರೂ ನಾಡಿನ ಪ್ರಸಿದ್ಧನಾಮರೇ ಕೈಗೊಂಡ ನಿರ್ಣಯಗಳು 
ಸೂಕ್ತವಾದುವೇ . ಸುಮಾರು ಎರಡು ಕೋಟಿ ಲಿಂಗವಂತ ಸಮಾಜ ಬಂಧುಗಳು 
ಅನುಸರಿಸ ಬೇಕಾದ, “ ಧರ್ಮಗ್ರಂಥ ” ರೂಪಿತವಾಗಬೇಕಾದರೆ ಇನ್ನೂ ವ್ಯಾಪಕವಾದ 
ಚಿಂತನ ಮಂಥನ, ಅಭಿಪ್ರಾಯ ಸಂಗ್ರಹಣ ಹಾಲಿ ಆಚರಣೆಯಲ್ಲಿರುವ ನ್ಯೂನತೆಗಳು, 
ಅವುಗಳು ನುಸುಳಿಬಂದ ಹಿನ್ನೆಲೆ, ಪ್ರಭಾವ ಪರಿಣಾಮಗಳು , ಅನ್ಯ ಸಂಸ್ಕೃತಿಯ 
ಕೊಡುಗೆ , ಇತಿಹಾಸಜ್ಞಾನ, ಪರಂಪರೆಯ ಪರಿಕ್ರಮ, ತತ್ವದರ್ಶನಕ್ಕೆ ಬೇಕಾದ 
ಅಕ್ಟೋಬರ್ - 91 


ಸಹಾಯಕ ಸಾಮಗ್ರಿ , ಸಾಹಿತ್ಯ , ಸಮಾಜದಲ್ಲಿ ಇಂದು ಬೆಳೆದು ಬಂದಿರುವ 
ಆಚರಣೆಗಳು, ಬೇರು ಬಿಟ್ಟಿರುವ ನಂಬಿಕೆಗಳು ಅವುಗಳ ಸತ್ಯಾಸತ್ಯಗಳ 
ಕೂಲಂಕಷ ವಿಮರ್ಶೆ ಇತ್ಯಾದಿಗಳೆಲ್ಲವುಗಳ ಸಮಗ್ರ ವ್ಯಾಪಕ ವಿಚಾರಕಮ್ಮಟಗಳು 
ನಾಡಿನೆಲ್ಲಕಡೆ ಮೊದಲು ನಡೆಯಬೇಕು, ಅಭಿಪ್ರಾಯಗಳು ಸಂಗ್ರಹವಾಗ ಬೇಕು, 
ಆನುಭಾವಿಗಳ ಬೆಳಕಿನಲ್ಲಿ ವಿದ್ವಾಂಸರು ಒಮ್ಮತದ ನಿರ್ಣಯಕ್ಕೆ ಬರಬೇಕು 
ಪ್ರಜಾಪ್ರಭುತ್ವ ತತ್ವವನ್ನು ಒಪ್ಪಿಕೊಂಡಿರುವ ಲಿಂಗವಂತ ಧರ್ಮ ಚಿರಂತನವಾಗಿ 
ನಳನಳಿಸುವಂತೆ ಆಚರಣೆಗೆ ಸುಲಭವಾಗುವಂತೆ ಧರ್ಮಗ್ರಂಥದ ನಿರ್ಣಯವಾಗುವುದು 
ಸ್ವಾಗತಾರ್ಹವು. ಅನುಭಾವ ಸಪ್ತಾಹ ಕಾಠ್ಯಕ್ರಮದ ನಿಯೋಜಕರು ಆ 
ಉದ್ದೇಶದಿಂದಲೇ “ ಧರ್ಮದರ್ಶಿನಿ ” ಗ್ರಂಥವನ್ನೂ ಹೊರತರುವ ಸತ್ಪಯತ್ನ 
ಶೀಲರಾಗಿದ್ದಾರೆ. ಅವರಿಗೆ ಅಭಿನಂದನೆ ಇಂತಹ ವಿಷಯಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿರುವ ಎಲ್ಲ ಪೂಜ್ಯರು ಅನುಭಾವಿಗಳು, ವಿದ್ವಾಂಸರು ವಂದನಾರ್ಹರು. 
ಶತಮಾನಗಳಿಂದ ಬೆಳೆದು ಬಂದಿರುವ ಧರ್ಮವೊಂದು ಆಚರಿಸಬಹುದಾದ ಆಚರಣೆ 
ಗಳನ್ನು ಕುರಿತ ಧರ್ಮಗ್ರಂಥವೊಂದರ ನಿರ್ಣಯವಾಗುವ ಎಷ್ಟೊಂದು ದೂರದೃಷ್ಟಿ 
ಅಗತ್ಯವೆಂಬುದನ್ನು ಆಲೋಚಿಸ ಬೇಕಾದುದು ವಿಚಾರಶೀಲರೆಲ್ಲರಿಗೆ ಹೊಳೆಯದಿರದು. 
ಸಮಾಜದ ಮುಂದೆ ಇಂಥ ಮಹತ್ವದ ಮಣಿಹ ಇಂದುಬಂದಿದೆ. ನಮ್ಮ ಕರ್ತವ್ಯ , 
ಕಾಣಿಕೆಯೇನು ಎಂಬುದನ್ನೀಗ ಎಲ್ಲರೂ ಚಿಂತಿಸಬೇಕು, ಕರ್ತವ್ಯ ಮುಖಿಗಳಾಗ 
ಬೇಕು. ಹಾಗಾಗಲಿ ಎಂದು ಸಿದ್ದಗಂಗಾ' ಹಾರೈಸುತ್ತದೆ. 


( ಆನುಭಾವಸಪ್ತಾಹ, ಸಂಪೂರ್ಣ ಆತಿಥ್ಯವನ್ನು ಆದರಾಭಿಮಾನಗಳಿಂದ 
ನಡೆಸಿಕೊಟ್ಟ ಶ್ರೀನಿಜಗುಣರಜಂಗಮಠದ ಪೂಜ್ಯ ಶ್ರೀಗಳವರಿಗೆ ಕಾರಕ್ರಮವನ್ನು 
ರೂಪಿಸಿ ನಿರ್ವಹಿಸಿದ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸಲು ಸಂತೊ 
ವಾಗುತ್ತದೆ. 


ಸಿದ್ದಗಂಗಾ 


ಸ ೦ ಸಾ ದ ಕಿ 


ಯ 


ಕರುಣ ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ 


ಕರುಣಿ ಕಲ್ಯಾಣ ಬಸವಣ್ಣ | ಕೂಡಲ ಸಂಗ 


ಕಡೆತನಕ ಕಾಯೊ ಅಭಿಮಾನ || 


ಕನ್ನಡ ನಾಡಿನ ಈ ಜನಪದ ಮುಕ್ತಕವನ್ನು ಗಮನಿಸಿದಾಗ ಕನ್ನಡ 
ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಕನ್ನಡಿಗರಲ್ಲಿ ಅಭಿಮಾನವಿದೆಯೇ ಎಂದೆ 
ನಿಸುತ್ತದೆ. ಸ್ವಾಭಿಮಾನಧನರಾಗಿ ಕನ್ನಡನೆಲ ಜಲಗಳಿಗಾಗಿ ಹೋರಾಟ ಮಾಡುವ 
ಕೆಚ್ಚು ಇನ್ನೂ ಏಕೆ ಪ್ರಜ್ವಲಿಸುತ್ತಿಲ್ಲ ಎನ್ನ ಬೇಕಾಗಿದೆ. ಆಕರ್ಷಕ ಘೋಷಣೆಗಳಿಂದ 
ಕನ್ನಡದ ಉದ್ದಾರವಾಗುತ್ತದೆಯೇ ? ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅನುಷ್ಠಾ . 
ನಕ್ಕೆ ತರುವಲ್ಲಿ ನೂರಾರು ಆದೇಶಗಳು ಮಾತ್ರ ಸಾಕೆ ? ಆವುಗಳ ಪಾಡೇನಾಗಿದೆ 
ಇಂದು ? ಆಡಳಿತ ಸೂತ್ರಗಳನ್ನು ಹಿಡಿದು ಕೂತಿರುವ ಅಧಿಕಾರಿಗಳು ಕನ್ನಡಿಗರಾಗದ 
ಹೊರತು, ಕನ್ನಡಾಭಿಮಾನಿಗಳಾಗದ ಹೊರತು ಇಂಗ್ಲೀಷ್ ವ್ಯಾಮೋಹದಿಂದ 
ಮುಕ್ತರಾಗದಹೊರತು, “ ಕನ್ನಡ” ಸರ್ಕಾರದ ವ್ಯವಹಾರದಲ್ಲಿ ತನ್ಮಯವಾಗದ 
ಹೊರತು ರಾಜ್ಯೋತ್ಸವಕ್ಕೆ ಅರ್ಥವೆಲ್ಲಿ ? ಕನ್ನಡ ವಿಶ್ವವಿದ್ಯಾನಿಲಯ , ಕನ್ನಡ ಭವನ 
ನಿರ್ಮಾಣ, ಕನ್ನಡ ಮಾದರಿ ಶಾಲೆಗಳ ಪ್ರಾರಂಭ, ಕನ್ನಡ ಪುಸ್ತಕ ಪ್ರಾಧಿಕಾರ 
ಇವೆಲ್ಲ ಸ್ವಾಗತಾರ್ಹ ಕ್ರಮಗಳೇ , ಅದಕ್ಕಿಂತಲೂ ಹೆಚ್ಚು ಕನ್ನಡನಾಡಿನ ಆಡಳಿತ 
ವ್ಯವಹಾರ ಕನ್ನಡದಲ್ಲಿಯೇ ನಡೆಯಬೇಕೆಂಬ ಛಲ ಹಾಗೂ ನಿಷ್ಠೆ , ಕೇವಲ 
ಯೋಜನೆಗಳ ಪ್ರಾರಂಭದಿಂದ ಕನ್ನಡಉದ್ಧಾರವಾಗದು. ಮೊನ್ನೆ ಸಾಹಿತ್ಯ ಪರಿಷತ್ತಿನ 
ಅಧ್ಯಕ್ಷರಾದ ಶ್ರೀ ಜಿ. ಎಸ್ . ಸಿದ್ದಲಿಂಗಯ್ಯನವರು ಹೇಳಿರುವಂತೆ ಕನ್ನಡವನ್ನು 
ಅನುಷ್ಠಾನಕ್ಕೆ ತರುವ ಅಧಿಕಾರಿಗಳ ಮನಸ್ಸು ದೊಡ್ಡದಾಗಿರಬೇಕು ಎಂಬ ಮಾತು 
ಗಮನಾರ್ಹ, ಆಡಳಿತ ನಡೆಸುತ್ತಿರುವ ನಾಯಕರು ಈ ಮಾತನ್ನು ಗಂಭೀರವಾಗಿ 
ಗಮನಿಸಬೇಕು. ತಾವು ಹೊರಡಿಸಿದ ಆದೇಶ ಪಾಲನೆಗೆಬರಲಿಲ್ಲವೆಂದರೆ ಏನರ್ಥ ? 
ಅದಕ್ಕಿರುವ ಅಡ್ಡಿ ಯಾವುದು ? ಪರಿಹಾರಬೇಕು ಎಂಬುದಾಗಿ ಸಚಿವರು ತಮ್ಮ ಕಡೆಗೆ 
ಬರುವ ಕಾಗದ ಪತ್ರಗಳಿಗೆ ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಕನ್ನಡದಲ್ಲಿ 


ಸಿದ್ಧಗಂಗಾ 


ಟಿಪ್ಪಣಿಹಾಕಬೇಕು. ಕನ್ನಡದಲ್ಲಿ ಬರೆದ ಪತ್ರಗಳಿಗೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದು 
ತರುವಂತೆ ತಿಳಿಸಬೇಕು. ಶ್ರೀ ಪಾಟೀಲಪುಟ್ಟಪ್ಪನವರು ಕಾವಲುಸಮಿತಿ ಅಧ್ಯಕ್ಷರಾಗಿದ್ದ 
ಅವಧಿಯಲ್ಲಿ ನಡೆಯುತ್ತಿದ್ದ ಕನ್ನಡಬಳಕೆ ಇಳಿಮುಖವಾಗಲು ಕಾರಣಗಳೇನು? ಪರಾಮ 
ರ್ಶಿಸಬೇಕು. ಬೆಂಗಳೂರಿನಲ್ಲಿ ಕನ್ನಡ ಭಾಷಿಕರು ಅಲ್ಪ ಸಂಖ್ಯಾತರಾಗುತ್ತಿರುವ ಬಗೆಗೆ 
ಅನ್ಯರಾಜ್ಯಗಳಿಂದ ಬರುತ್ತಿರುವ ವಲಸೆ ಜನಪ್ರವಾಹವೇ ಕಾರಣವೆಂಬುದು ಸರ್ಕಾರಕ್ಕೆ 
ಗೊತ್ತಿಲ್ಲದಿರುವ ವಿಚಾರವೇನಲ್ಲ. ಇದು ಹೀಗೆ ಮುಂದುವರೆದರೆ ಬೆಂಗಳೂರು 
ಕರ್ನಾಟಕದ ರಾಜಧಾನಿಯಾಗಿ ಕನ್ನಡ ನಗರವಾಗಿ ಉಳಿದೀತೆ ಎಂಬ ಆತಂಕ 
ಕನ್ನಡಾಭಿಮಾನಿಗಳನ್ನು ಕಾಡುತ್ತಿರುವ ಸಮಸ್ಯೆ . ಅದಕ್ಕಾಗಿ ಅದೆಷ್ಟು ಪ್ರಜ್ಞಾವಂತರು 
ಇಂದುಸಂಘ ಸಂಸ್ಥೆಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿರುವುದು ಅಂಥ 
ಮನವಿಗಳನ್ನು ಸರ್ಕಾರ ತೀವ್ರವಾಗಿ ಪರಿಗಣಿಸಬೇಕು. ಏಕೆಂದರೆ ಕನ್ನಡ ಇದ್ದರೆ 
ಕನ್ನಡಿಗರಿದ್ದರೆ ತಾನೇ ಕನ್ನಡ ಸರ್ಕಾರ , ಅಂಥಅಭಿಮಾನ ಕನ್ನಡ ಭುವನೇಶ್ವರಿ 
ಎಲ್ಲರಿಗೂ ದಯಪಾಲಿಸಲೆಂದು ಸಿದ್ದಗಂಗಾ' ಹಾರೈಸುತ್ತದೆ. 


ಕರ್ಣದ ಸೂತಕ ಹೋಯಿತ್ತು ಸದ್ಗುರು ವಚನದಿಂದ ; 
ಕಣ್ ಗಳ ಸೂತಕ ಹೋಯಿತ್ತು ಸದ್ಭಕ್ತರ ಕಂಡೆನಾಗಿ ; 
ಕಾಯದ ಸೂತಕ ಹೋಯಿತ್ತು ನಿನ್ನ ಚರಣವ ಮುಟ್ಟಿದೆನಾಗಿ ; 
ನಾನಾ ಸೂತಕ ಹೋಯಿತ್ತು ನಿಮ್ಮ ಶರಣರ ಅನುಭವವ ಕೇಳಿದೆನಾಗಿ ; 


ಕೂಡಲ ಸಂಗಮದೇವಯ್ಯ . 


ಎನ್ನ ನಾನಾ ಸೂತಕ ಹೋಯಿತ್ತು ನೀವಿಲ್ಲದನ್ಯವಿಲ್ಲವೆಂದಾಗಿ, 


- - ಬಸವಣ್ಣನವರು . 


ನವಂಬರ್ - 91 


ಸಂಪಾದಕೀಯ 
- WwwwwwwwwV 
ಪುಣ್ಯ ಸ್ಮರಣೆ 

ಉಪಕಾರ ಮಾಡಿದವರನ್ನು ಸ್ಮರಿಸಿಕೊಳ್ಳುವುದು ಸುಸಂಸ್ಕೃತಿಯ ಲಕ್ಷಣ ; 
ಸಂಸ್ಕಾರದ ಪ್ರತಿಕ್ರಿಯೆ “ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು' ಋಣಿಯೋ 
ನಾವು ; ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೊ ” ಎನ್ನು 
- ಇದೆ ಕವಿವಾಣಿ ಉಂಡಊಟ ಕಂಡನೋಟ ಬಾಳನ್ನು ಬೆಳೆಸಿದ ಜೀವಸತ್ವಗಳು. 
ಉಪ್ಪಿ ವ ಮುಪ್ಪಿನತನಕ ನೆನೆ ಎನ್ನುತ್ತದೆ ಗಾದೆ ಮಾತು. ' ನಾವು' ನಾವಾ 
ಗುವಲ್ಲಿ ಅನೇಕ ಶಕ್ತಿಗಳು, ವ್ಯಕ್ತಿಗಳ ಶ್ರಮದ ದುಡಿಮೆಯಿರುತ್ತದೆ. ಅದಕ್ಕಾಗಿಯೇ 
ಹಿರಿಯರನ್ನು ನೆನೆದು ಕಿರಿಯರು ಮುನ್ನಡೆಯಬೇಕೆನ್ನುವುದು . ಲೋಕ ಜೀವನಕ್ಕೆ 
ಬೆಲೆಬರುವುದು ಎಲ್ಲರಿಂದಲ್ಲ, ಎಲ್ಲೇ ಕೆಲವರಿಂದ, ಆ ಕೆಲವರ ತ್ಯಾಗದ ಫಲವಾಗಿ, 
ಆ ಕೆಲವರಲ್ಲಿ ತಪಸ್ವಿಗಳು, ರಾಜಕಾರಣಿಗಳು , ಸಮಾಜ ಸುಧಾರಕರು, ಕವಿಗಳು , 
ಕಲಾವಿದರು, ವಿಜ್ಞಾನಿಗಳು, ಇರಬಹುದು. ಅವರೆಲ್ಲ ವರ್ಗಭೇದ ಕಾಲಭೇದ, ದೇಶ 
ಭೇದ, ಭಾಷಾಭೇದಗಳನ್ನು ಮೀರಿ ಬೆಳೆದವರಾಗಿರುತ್ತಾರೆ. ಅಂಥವರು ವಸುದೈವ 
ಕುಟುಂಬಿಗಳು. ಅಂಥವರ ಮಾತು ಮಂತ್ರ , ಅಂಥವರು ನಡೆದುದೇ ದಾರಿ , ನಿಂದುದೇ 
ಪುಣ್ಯ ಕ್ಷೇತ್ರ . ಅವರು ಲೋಕ ಜೀವನವನ್ನು ಶ್ರೀಮಂತಗೊಳಿಸುವ 
ಸಲುವಾಗಿಯೇ ಬರುತ್ತಾರೆ , ಇರುತ್ತಾರೆ, ನಿಯಮ ವಿಧೇಯರಾಗಿ ನಡೆಯುತ್ತಾರೆ. 
ಲೋಕ ಬದುಕು ಒಂದು ಕಲೆ ಎಂಬುದನ್ನು ತೋರಿಸುತ್ತಾರೆ. ಕಲೆಗಳ ಕಲೆ ಜೀವನ? 
ವೆಂದು ಬಾಳುತ್ತಾರೆ. ತಾವು ಆರಿಸಿಕೊಂಡ ಕಾಠ್ಯಕ್ಷೇತ್ರಕ್ಕೊಂದು ಚಿರಂತನ ಮೌಲ್ಯ. 
ವನ್ನು ತಂದು ಕೊಡುತ್ತಾರೆ. ತಮ್ಮ ಹಿಂದು ಮುಂದುಗಳನ್ನು ಬಲ್ಲವರಾದ ಅವರು 
ತಾವು ಕಂಡುದಕ್ಕೆ ಕಾರುಣ್ಯವನ್ನು ತುಂಬಿ ದೊಡ್ಡ ದನ್ನಾಗಿಸುತ್ತಾರೆ. ತಾವು ಇಲ್ಲಿ 
ಬಂದು ಸಂದು ಹೋದರೂ ಸದಾ ಜೀವಂತಜ್ಯೋತಿಗಳಾಗಿ ಪ್ರಕಾಶಿಸುತ್ತಾರೆ, ಆಧು 
ನಿಕ ವಿಚಾರವಾದಿಗಳೂ ತಲೆದೂಗುವಂತೆ ತಮ್ಮ ವ್ಯಕ್ತಿತ್ವದ ಬಳಗನ್ನು ಬೆಳಗುತ್ತಾರೆ. 
ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳು ಇಂಥವರು. 

ಪೂಜ್ಯ ಉದ್ದಾನ ಶಿವಯೋಗಿಗಳು ಶ್ರೀಮಠ ಸಿದ್ದಗಂಗೆಯಲ್ಲಿ ತೊಳಗಿ ಬೆಳಗಿ 
ದವರು ; ಇಂದು ಜ್ಯೋತಿರೂಪವಾಗಿ ಬೆಳಗುತ್ತಿರುವವರು . ಅವರ ಲೋಕಕಾರುಣ್ಯ 
ದೃಷ್ಟಿ ಅದ್ಭುತವಾದುದು. ರಾಮಕೃಷ್ಣ ಪರಮಹಂಸರ ದಿವ್ಯ ದೃಷ್ಟಿ ಸ್ವಾಮಿ ವಿವೇಕಾ. 
ನಂದರನ್ನು ಸಂಭವಿಸುವಂತೆ ಮಾಡಿತು, ಉದ್ದಾನ ಶಿವಯೋಗಿಗಳ ಕಾರುಣ್ಯ ದೃಷ್ಟಿ 
ಡಾ || ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಸಂಭವಿಸುವಂತೆ ಮಾಡಿತು. ಸಿದ್ದಗಂಗಾ 
ಸಾಣೆಯಲ್ಲಿ ತೇದಗಂಧ ಶ್ರೀ ಶ್ರೀ ಶ್ರೀ ಉದ್ದಾನ ಸ್ವಾಮಿಗಳು ; ಗಂಧದ ನರುಗಂಪನ್ನು 
ನಾಡಿಗೆಲ್ಲಾ ಬೀರಿದ ಪುಣ್ಯ ಸಮೀರ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು , 
ಜನವರಿ, 1988 

5) (163 7 . 


ಪ್ರಕೃತ, ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನೀರಿನ ಪಾತ್ರವೇನು ಎಂಬುದು 
ನಮ್ಮ ವಿಷಯ . ನೀರು ಸ್ವಚ್ಛವೆ ಅಲ್ಲವೆ ಎಂಬ ಸಂದೇಹವಿರುವಲ್ಲಿ ಕುಡಿಯುವ 
ಮುನ್ನ ನೀರನ್ನು ಕಾಯಿಸಬೇಕು. ಎಂದರೆ , ವಾಡಿಕೆಯಾಗಿ ಪ್ರತಿಯೊಬ್ಬನೂ ತಾನು 
ಕುಡಿಯುವ ನೀರನ್ನು ತನ್ನ ಸಂಗಡಲೇ ಇಟ್ಟುಕೊಂಡಿರಬೇಕುಎಂದಾಯಿತು. ಭಾರತದಲ್ಲಿ 
ಅನೇಕ ಸನಾತನಿ ಹಿಂದೂಗಳು , ಸಾಂಪ್ರದಾಯಿಕ ಭಾವನೆಗಳ ದೆಸೆಯಿಂದ ಪ್ರಯಾಣ 
ಕಾಲದಲ್ಲಿ ನೀರು ಕುಡಿಯುವುದಿಲ್ಲ. ೧೬ ರಿಯದವರು ಮತದ ಹೆಸರಿನಲ್ಲಿ ಮಾಡುವ 
ಕೆಲಸವನ್ನು ಅರಿತವರು ಆರೋಗ್ಯಕ್ಕಾಗಿ ಖಂಡಿತವಾಗಿಯೂ ಮಾಡಬಹುದು. 

ಶ್ರೀ ವಾಣಿ ( 5 ನೇ ಪುಟದಿಂದ) 

ಇಂದಿನ ಪರಿಸ್ತಿತಿ ಯನ್ನವಲೋಕಿಸಿದರೆ ನಿರಾಶಾಮಯ ವಾತಾವರಣವೇ - 
ಸರ್ವತ್ರ ವ್ಯಾಪಕವಾಗಿದೆ. ಯಂತ್ರ ನಾಗರಿಕತೆಯು ಧನಿಕರನ್ನು ಮತ್ತಷ್ಟು ಧನಿಕ 
ರನ್ನಾಗಿಯೂ ದರಿದ್ರರನ್ನು ದಟ್ಟ ದರಿದ್ರರನ್ನಾಗಿಯೂ ಮಾಡುತ್ತಿರುವುದರಿಂದ ಅನ್ನ 
ಬಟ್ಟೆಗಳ ಹಾಹಾಕಾರವು ಹೆಚ್ಚಿ , ಬಡತನ ಸಮಸ್ಯೆಯೊಂದು ಪೆಡಂಭೂತವಾಗಿ ನಿಂತಿದೆ. 
ಸಾಮಾಜಿಕ ಸ್ಥಾನಮಾನಗಳಿಗಾಗಿ ಭೀಕರ ಕಲಹಗಳುಂಟಾಗಿ ಜೀವನ ಜರ್ಜರಿತ . 
ವಾಗಿದೆ. ಆಸುರೀ ಶಕ್ತಿಯ ಪ್ರಭಾವವು ಕರಾಳಸ್ವರೂಪವನ್ನು ಹೊಂದಿ ಎಲ್ಲೆಲ್ಲಿಯೂ 
ಅನ್ಯಾಯ , ಅಸತ್ಯ , ಹಿಂಸೆ , ಕೊಲೆ, ತುಳಿತ, ಗೊಂದಲ, ಅಸಮಾಧಾನಗಳು 
ತಾಂಡವವಾಡುತ್ತಿವೆ. ಅಸ್ತವ್ಯಸ್ತ ಪರಿಸ್ಥಿತಿಯಿಂದ ಜೀವನವು ಕಸಿವಿಸಿಯಾಗಿ ತೃಪ್ತಿ 
ಗಾಗಿ , ಶಾಂತಿಗಾಗಿ ಹಾತೊರೆಯುತ್ತಿದೆ . ಶಾಂತಿ ಸ್ಥಾಪನೆಯು ಅತ್ಯವಶ್ಯವಾಗಿ 
ಆಗಬೇಕಾಗಿದೆ. 

ಜಗತ್ತಿನ ರಾಜಕೀಯ ಧುರೀಣರುಗಳ, ರಾಷ್ಟ್ರ ನಾಯಕರುಗಳ, ಸಮಿತಿಗಳನ್ನು 
ರಚಿಸಿ , ಅಲ್ಲಿ ತರ್ಕ ವಿತರ್ಕಗಳು ನಡೆದು ಖಂಡನ ಮಂಡನಗಳು ಜರುಗಿ ಶ ೦ತಿ 
ನಿರ್ಣಯಗಳನ್ನು ಮಂಡಿಸುವುದರಿಂದ ಶಾಂತಿಯು ಸ್ಥಾಪಿತವಾಗುವ ಭರವಸೆಯಿಲ್ಲ. 
ಯಾರು “ ಶಾಂತಿ ?” ಎನ್ನುವ ದಿವ್ಯಮಂತ್ರದ ರಹಸ್ಯವನ್ನರಿತವರಾಗಿ ಅಂತರ್ಬಹಿ . 
ಶಾಂತಿಗಳನ್ನಳವಡಿಸಿಕೊಂಡು ಶಾಂತ ಸ್ವರೂಪವಾಗಿರುವರೋ ಅಂಥವರೇ ಶಾಂತಿಯ 
ಸಂದೇಶವನ್ನು ಜಗತ್ತಿಗೆ ಬೀರಿ ೭ರಾಂತಿಯಿಂದ ಪರಿತಪಿಸುತ್ತಿರುವ ಜನತೆಗೆ ಶಾಂತಿ 
ಯನ್ನು ನೀಡಿ, ಶಾಂತಿ ಸಾಮ್ರಾಜ್ಯವನ್ನು ಸ್ಥಾಪಿಸಬಲ್ಲರು. ಭಾರತವರ್ಷದ ಮಹರ್ಷಿ 
ಗಳು, ಸಾಧುಸಂತರು, ಶರಣರು, ದಾಸರು ಈ ವರ್ಗದಲ್ಲಿ ಅತ್ಯುನ್ನತವಾದ ಸ್ಥಾನ 
ವನ್ನು ಗಳಿಸಿದ್ದಾರೆ. 

ಓಂ ಶ್ಯಾಂತಿರಂತರಿಕ್ಷಂ ಶಾಂತಿಃ 
ಪೃಥಿವೀ ಶಾಂತಿರಾಪಶ್ಯಾಂತಿ ಓಷಧಯಶ್ಯಾಂತಿಃ 
ವನಸ್ಪತಯಃ ಶಾಂತಿರ್ವಿಚ್ಛೇ ದೇವಾ ಶಾಂತಿ; ಬಹ್ಮ ಶಾಂತಿಃ 
ಸರ್ವಶಾಂತಿಃ ಶಾಂತಿರೇವಶಾಂತಿಃ ” 

ಈ ದಿವ್ಯ ಮಂತ್ರವನ್ನು ಜಪಿಸುತ್ತಾ ಬ್ರಹ್ಮಾಂಡವೆಲ್ಲವೂ ಶಾಂತಿ ಸ್ವರೂಪ, 
ವಾಗಿರಬೇಕೆಂದು ಆಶಿಸಿದರು . 


43 ចប់បង C ។ 


០២ 


సంబందరిలయ 


ಕಾರುಣ್ಯ ಕಿರಣ - ಶ್ರೀ ಸಿದ್ಧಲಿಂಗ ಸ್ವಾಮಿಗಳು. 

ಜೈಾತಿಯ ಮುಟ್ಟಿದ ಬತ್ತಿ ಎಲ್ಲ ಜೈಾತಿಯಪ್ಪನಯ್ಯಾ . ಸಾಗರನಿ 
ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪನಯಾ ಪ್ರಸಾದನ ಮುಟ್ಟಿದ ಪದಾರ್ಥ 
ನೆಲ್ಲ ಪ್ರಸಾದವಪ್ಪನಯ್ಯಾ , ಲಿಂಗವ ಮುಟ್ಟಿ ದಂಗವೆಲ್ಲ ಲಿಂಗನಪ್ಪನಯ್ಯ . 
ಸಕಳೇಶ್ವರ ದೇವಾ ನಿನ್ನ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯಾ . 


ದಿನಾಂಕ 31 . 3 , 1988 ರಂದು ಶ್ರೀ ಮಠದಲ್ಲಿ ಮಂಗಳ ಸಮಾರಂಭ 
ಹೊಸದಿಕ್ಕನ್ನು ಕಂಡುಕೊಂಡ ಶುಭ ಸನ್ನಿವೇಶ, ಭಕ್ತಕೊತೀಗೆ ಸಂಭ್ರಮ ನೆಮ್ಮ . 
ದಿಯನ್ನು ತಂದ ದಿನ, ಶ್ರೀ ಗುರು ಕಾರುಣ್ಯ ಕಿರಣವಾಗಿ ಅರಳಿದ ಪುಣ್ಯ ವಿಶೇಷ. 

ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಬಸವಾದಿ ಪ್ರಮಥರನ್ನ ಸ್ಮರಿಸಿ ತಮ್ಮ 
ಗುರು ಶಿವಯೋಗಿ ಶ್ರೀ ಉದ್ದಾನ ಸ್ವಾಮಿಗಳನ್ನು ಪ್ರಾರ್ಥಿಸಿ , ತಮ್ಮ ಕರಕಮಲ 
ಸಂಜಾತರನ್ನಾಗಿ ಸ್ವೀಕರಿಸಿ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮಿ ಗಳನ್ನು ಆಶೀರ್ವದಿಸಿ 
ಲೋಕಸೇವೆಗೆ ದೀಕ್ಷೆನೀಡಿದರು. ಜ್ಯೋತಿಮುಟ್ಟಿ ಜ್ಯೋತಿಯದರು, ಸಾಗರವ ಮುಟ್ಟಿ . 
ಸಾಗರವಾದರು , ಪ್ರಸಾದವ ಮುಟ್ಟ ಪ್ರಸಾದವಾದರು, ಲಿಂಗವ ಮುಟ್ಟ ಲಿಂಗವಾದರು 
ನಿಮ್ಮ ಮುಟ್ಟಿ ನೀವಾದರು - ಶ್ರೀ ಸಿದ್ದಲಿಂಗ ಸ್ವಾಮಿಗಳು . 


ಪೂರ್ವಾಶ್ರಮದಲ್ಲಿ ವಿಶ್ವನಾಥ, ಜನ್ಮಸ್ಥಳ ಮೂಗಡಿ ತಾಲ್ಲೂಕು ಕಂಚುಗಲ್ಲು 
ಬಂಡೆ ಮಠ. ತಂದೆ ತಾಯಿಗಳು ಬಸವ ಭಕ್ತರು. ಸುಸಂಸ್ಕೃತರು. ಕೃಷಿಕೃತ್ಯ 
ಪವಿತ್ರ ಕಾಯಕ. ತಂದೆ ಕೈ || ಶ್ರೀ ಸದಾಶಿವಯ್ಯ ತಾಯಿ ಶ್ರೀ ಶಿವರುದ್ರಮ್ಮ 
- ಬಂಡೇಮಠದ ನಿಷ್ಠಾವಂತ ಶಿಷ್ಯತ್ವ, ಪ್ರಾಥಮಿಕ, ಮಾಧ್ಯಮಿಕ ವಿದ್ಯಾಭ್ಯಾಸವೆಲ್ಲ 
ಬಂಡೇಮಠದಲ್ಲಿ. ಪ್ರೌಢವಿದ್ಯಾಭ್ಯಾಸ ಕನಕಪುರದೇಗುಲ ಮಠದಲ್ಲಿ. ಲಿಂಗೈಕ್ಯ ಪೂಜ್ಯ 
ಶ್ರೀ ಮಹಾಲಿಂಗ ಸ್ವಾಮಿಗಳವರ ಪೂಜೆಗೆ ಪತ್ರೆ ಪುಷ್ಪ ಎತ್ತುವ ಕಾಯಕ ಒಡನಾಡಿ 
ಗಳೊಂದಿಗೆ ಮೃದುವಾಗಿ ವ್ಯವಹರಿಸುವ ಸ್ವಭಾವ. ಮಿತಭಾಷಿ , ಎಲ್ಲರಿಗೆ ಮೆಚ್ಚು 
ಕಾಲೇಜಿನ ವ್ಯಾಸಂಗಕ್ಕಾಗಿ ಶ್ರೀ ಸಿದ್ದಗಂಗಾ ಮಠಕ್ಕೆ ಪ್ರಯಾಣ. ಚಿಕ್ಕಂದಿನಿಂದಲೇ 
* ಶ್ರೀ ಮಠದೊಂದಿಗೆ ಬಾಂಧವ್ಯ , ಅದಾ ಪರಮ ಪೂಜ್ಯ ಶ್ರೀ ಶ್ರೀ ಗಳ ಸೇವೆ 
- ಮಾಡಬೇಕೆಂಬ ಹಂಬಲ ಬರುವುದೇನುಂಟೊಮ್ಮೆ ಬರುವ ಕಾಲಕೆ ಬಹುದು, ಬಯಕೆ 


ಮೇ , 1988 


11 


ಇರುವುದರಿ ಕಿಣ ಸನ್ನ ಕಾಣೋ ” ಎಂಬ ಮಧುರ ಚನ್ನರ ಮಾತು ವಿಶ್ವನಾಥನ 
ಬಾಳಿಗೆ ಬೆಳಕಾಗಿ ಬಂಧಿತು. ಶ್ರೀ ಮಠದಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ದೊರೆತ 
ಅವಕಾಶ . ಪೂಜ್ಯ ಶ್ರೀ ಶ್ರೀಗಳವರ ಸೇವೆ ಮಾಡುವ ಪುಣ್ಯ , ಮಡಿಯೊಗೆಯುವ, 
ಪೂಜೆಗಿಡುವ, ಸಮಯ ಸಂಪ್ರದಾಯಗಳನ್ನು ತಿಳಿಯುವ ಅಪೂರ್ವ ಅವಕಾಶ ಲಭ್ಯ . 
ಎಂದು ಯಾರಿಗಾ ಕಾಣಿಸಿ ಕೊಳ್ಳದೆ ಒಳಗೊಳಗೇ ಅರಳುತ್ತಿದ್ದ ಶಿವಭಾವ ಗುರ 
ವಿಗೆ ತನುಸವೆಸುವಲ್ಲಿ ಸಂತಾಪ, ಮನಮುಟ್ಟುವಲ್ಲಿ ಆನಂದ. ಬಸವಾದಿ ಶರಣರು 
ವಚನಗಳನ್ನು ಅಧ್ಯಯನ ಮಾಡಬೇಕೆಂಬ ತವಕ. ಪರಮ ಪೂಜ್ಯ ಶ್ರೀ ಶ್ರೀಗಳ 
ವರ ಸಾನಿಧ್ಯ ಬಯಸಿ ಬರುವ ಅಸಂಖ್ಯಾತ ಅನುಭವಿಗಳ, ಮಠಾಧೀಶರ, ಶರಣರ 
ಅಧಿಕಾರಿಗಳ , ಭಕ್ತರ, ಭಾವುಕರ, ಬಾಲಕರ , ಪರಿಚಯ ಲಾಭ, ಎಲ್ಲರೊಂದಿಗೆ 
ಸೇಹ ವಿಶ್ವಾಸಗಳಿಂದ ಬೆರೆಯುವ ಸ್ವಭಾವ, ನಗು ಸದಾ ಮುಖದ ಮೇಲೆ. 
ಎಂದೂ ಯಾರನ್ನೂ ಕಟುವಾಗಿ ಮಾತನಾಡದ ಪ್ರವೃತ್ತಿ , ವೇದಾಧ್ಯಯನ, ಕಂಚಿನ 
ಕಂಠ, ಸೌಮ್ಯತೆಗೆ ಇನ್ನೊಂದು ರೂಪ. ಇನ್ನಾ ಕಲಿಯ ಬೇಕೆಂಬ ಆಸೆ ಕಾಲ 
ಕೂಡಿ ಬಂದಿತು. ವಿಶ್ವನಾಥ . ಸಿದ್ಧಲಿಂಗ ವಾಗುವ ಪುಣ್ಯ ಮುಹೂರ್ತ, ಶ್ರೀ 
ಮಠದ ಪ್ರಕರಣ ಗುರುಕೃಪೆ ಯಾಗಿ ಹರಸಿತು . ಕಾರುಣ್ಯ ಕಿರಣವನ್ನು ಲೋಕಕ್ಕೆ 
ಬೀರಿತು, ತುಂಬ ಮನದ ಬಿಂಬವೆನಿಸಿತು 


ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಶ್ರೀ ಮಠದ ಉತ್ತರಾಧಿಕಾರಿಗಳು , ಅವರ 
ಹಿಂದೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ಅಖಂಡ ತಪಸ್ಸಿನ 
ಶ್ರೀ ರಕ್ಷೆ , ಎಳೆಯ ಹೆಗಲಿಗೆ ಶಿವಶ್ರೀಮಂತಿಕೆಯ ಅನುಭವದ ಆಶೀರ್ವಾದ, ಭಕ್ತ 
ಜಗತ್ತಿನ ತುಂಬುಹೃದಯದ ಸ್ವಾಗತಾತ್ಸಾಹ. ಶ್ರೀ ಸಿದ್ದಗಂಗಾ ಮಠದ ಪವಿತ್ರ 
ಪರಂಪರೆಯನ್ನು ಕಾಪಾಡಿ ಕೊಂಡು ಬರುವ ಅಚಲ ಸಂಕಲ್ಪ ಕಾಯಕ - ದಾಸಾ 
ಹಗಳ ನಿರಂತರ ಕೈಂಕಯ್ಯ ಮಣಿಹ ಮುಂದುವರಿಸುವ ಆತ್ಮ ವಿಶ್ವಾಸ, ಭವಿಷ್ಯದಲ್ಲಿ 
ಮಂಗಳ ರೂಪಿಯಾಗಿ ಅರಳುವ ವಿಶ್ವಾಸ ಮೂಡಿಸುವರಾಗಿದ್ದಾರೆ. ಪೂಜ್ಯ ಶ್ರೀ 
ಸಿದ್ದಲಿಂಗ ಸ್ವಾಮಿಗಳು. “ಶಿವ ಪಥವರಿವೊಡೆ ಗುರು ಪಥವೆ ಮೊದಲು ' ಎಂಬುದು 
ಶ್ರೀ ಶ್ರೀಗಳ ನಿತ್ಯ ಜಪ, ಮಾಡುವ ಲಿಂಗಪೂಜೆ. 

ಪೂಜ್ಯ ಶ್ರೀ ಸಿದ್ದ ಲಿಂಗಸ್ವಾಮಿಗಳನ್ನು ಶ್ರೀ ಸಿದ್ದಗಂಗಾ ಮಠದ ಉತ್ತರಾಧಿ 
ಕಾರಿಗಳನ್ನಾಗಿ ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಾಹಾ 
.ಸ್ವಾಮಿ ಗಳವರು ತಳೆದ ದಿಟ್ಟ ನಿಲವನ್ನು , ಚರಿತಾರ್ಹವಾದ ನಿರ್ಣಯವನ್ನು 
ಬೆಂಬಲಿಸಿ ಬರುತ್ತಿರುವ ಅಸಂಖ್ಯಾತ ಪತ್ರಗಳು ಶ್ರೀ ಮಠದ ಶಕ್ತಿ ಸಂಕೇತಗಳಾ 
ಗಿವೆ. ಪತ್ರ ಬರೆಯುತ್ತಿರುವ ಎಲ್ಲರಿಗೆ ಕೃತಜ್ಞ ಪೂರ್ವಕವಾಗಿ “ ಸಿದ್ದಗಂಗಾ ? 
ಶರಣು ಸಮರ್ಪಿಸುತ್ತದೆ. 


ಸಿದ್ದಗಂಗಾ 


( ಮುಂದುವರೆದಿದೆ) 
ಕನ್ನಡ ಸಾಹಿತ್ಯ - ಸಂಸ್ಕೃತಿ ಮತ್ತು ಸಂಶೋಧನ 
ಕ್ಷೇತ್ರದ ದಿಗ್ಗ ಜಯಗಳಲ್ಲಿ ಒಂದಾಗಿದ್ದ . 
ಶ್ರೀ ಹೆಚ್ , ದೇವೀರಪ್ಪನವರ ಕಣ್ಮರೆ. . 

••••••••••• 


www 


< < ೧ 


ಚನ್ನಪ್ಪ ಎರೇಸೀಮೆ . 


ಕಿರಿಯ ವಿದ್ವಾಂಸರಿಂದ ವ್ಯವಸ್ಥಾ ಬದ್ಧವಾಗಿ , ಅಚ್ಚುಕಟ್ಟಾಗಿ ಕೆಲಸ. 
ತಕೊಳ್ಳುವುದರಲ್ಲಿ ಅನೇಕ ಸಲ ಶ್ರೀಯುತರು ಸೈಷ್ಟುಲ್ಯಕ್ಕೂ ಪಾತ್ರರಾಗುತ್ತಿದ್ದರು. 
ಅದಕ್ಕೆ ಅವರು ಅಂಜದೆ ಅಳುಕದೆ ಶಿಸ್ತಿನ ಸಿಪಾಯಿಯಂತೆ ವರ್ತಿಸಿದುದರ 
ಫಲವಾಗಿ ಸಂಸ್ಥೆ ಗುರಿ ಮೀರಿ ಯಶಸ್ಸನ್ನು ಸಾಧಿಸಿತು. ಸ್ವತಃ ತಾವು ಸತತ 
ಶ್ರಮವಹಿಸಿ, ಸಂಶೋಧನಾ ಮಾರ್ಗದಲ್ಲಿ ದುಡಿದು ತಾವು ಬೆಳೆದು ಸಂಸ್ಥೆಯನ್ನು 
ಬೆಳಸಿದರೆಂದು ಇಂದಿಗೂ ಅವರ ಕೈಕೆಳಗೆ ಕೆಲಸ ಮಾಡಿದ ವಿದ್ವಾಂಸರು ಅವರನ್ನು 
ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ. ಈಗ ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ 
ಕನ್ನಡ ವಿಭಾಗದ ಮುಖ್ಯರೂ , ಪ್ರಾಧ್ಯಾಪಕರೂ ಆಗಿರುವಶ್ರೀಯುತ ಹ.ಕ. ನರ 
ಸಿಂಹೇಗೌಡರು “ ಶ್ರೀ ದೇವೀರಪ್ಪನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ ನಾನು 
ಅವರ ಶಿಸ್ತು ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಮಾರು ಹೋಗಿದ್ದೇನೆ. 
« ಎನ್ನುತ್ತಾರೆ ” ಕೆಲಸ ಮಾಡದ ಸೋಮಾರಿ ವಿದ್ವಾಂಸರಿಗೆ ದೇವೀರಪ್ಪನವರು 
ಕಠಿಣರಾಗಿ ತೋರುತ್ತಿದ್ದರಲ್ಲದೆ, ಕೆಲಸ ಮಾಡುವವರಿಗೆ ಸ್ನೇಹಿತರಾಗಿ ಬಿಡುತ್ತಿದ್ದರು. 
ಅವರ ಶಿಸ್ತು , ಕರ್ತವ್ಯ ನಿಷ್ಠೆ , ಶ್ರದ್ಧಾದಿಗಳು ನಮಗೆ ವರ್ತನೋಪದೇಶಗಳೇ 
ಆಗಿ ಹೋದವು. ಶಾಸ್ತ್ರೀಯವಾಗಿ ಗ್ರಂಥ ಸಂಪಾದನೆ ಮಾಡುವ ರೀತಿ ನೀತಿಗಳನ್ನು 
ಬಹು ಮಮತೆಯಿಂದ ನಮಗೆಲ್ಲ ಕಲಿಸಿ , ಕೆಲಸಕ್ಕೆ ತೊಡಗಿಸಿ, ಕಾಲಕಾಲಕ್ಕೆ ನಮ್ಮ 
ಕೆಲಸಗಳನ್ನು ನಿರೀಕ್ಷಿಸಿ , ಸೂಕ್ತ ಸಲಹೆ ಕೊಡುತ್ತಿದ್ದ ಫಲವಾಗಿ ನಾವೂ 
ಬಹಳಷ್ಟು ಬೆಳೆದೆವು ” ಎನ್ನುತ್ತಾರೆ ಶ್ರೀ ಗೌಡರು. 
- ಶ್ರೀ ದೇವೀರಪ್ಪನವರಿಗೆ ಸದಾ ತಮ್ಮ ಸಂಸ್ಥೆಯ ಉತ್ಕರ್ಷದ ಚಿಂತೆ 

ಮೌಲಿಕವಾದ ಗ್ರಂಥ ಪ್ರಕಟಣೆಯ ಚಿಂತೆಯಿರುತ್ತಿತ್ತಲ್ಲದೆ ಇನ್ನಿತರ ವ್ಯವಹಾರದಿಂದ 
ಅವರು ಬಹುದೂರ ಇರುತ್ತಿದ್ದರು, ಎಷ್ಟೋ ವೇಳೆ ಅವರು ತಮ್ಮ ಮನೆಮಠಗಳ 
ಚಿಂತೆಯನ್ನು ಮರೆಯುತ್ತಿದ್ದರು. ಪ್ರತಿದಿನ ಎಲ್ಲ ನೌಕರರೂ ಬರುವುದಕ್ಕೆ 
- ಅರ್ಧಘಂಟೆ ಮುಂಚಿತವಾಗಿಯೇ ಬಂದು ಸಂಸ್ಥೆಯ ಸುತ್ತ ಮುತ್ತ ತಿರುಗಾಡಿ 
ಪರಿಸರ ಪರೀಕ್ಷಿಸಿ , ತಮ್ಮ ಕಛೇರಿಯಲ್ಲಿ ಆಸೀನರಾಗಿರುತ್ತಿದ್ದರು. ಈ ಕಾರಣವಾಗಿ 
ಮೇ , 1988 

13 


ಎಲ್ಲ ನೌಕರರೂ ಸದಾ ಜಾಗೃತರಾಗಿ ಸಕಾಲದಲ್ಲಿ ಆಫೀಸಿಗೆ ಬರುತ್ತಿದ್ದರು, ತಡವಾಗಿ 
ಬಂದವರು ಯಾರೇ ಇರಲಿ ಸೂಕ್ತ ಕಾರಣ ಕೊಡದಿದ್ದರೆ ನಾಗ೦ಡನೆ ತಪ್ಪುತ್ತಿರಲಿಲ್ಲ. 
ಅಂಥವರಿಗೆ ರಜೆ ಕೊಟ್ಟು ಮನೆಗೆ ಕಳಿಸಿಕೊಟ್ಟ ಉದಾಹರಣೆಗಳೂ ಉಂಟು. ಈ 
ನ್ಯಾಯ ನೈಷ್ಟುರ ಗುಣದ ಕಾರಣವಾಗಿ ಒಮ್ಮೊಮ್ಮೆ ಅವರು ಲೋಕಕ್ಕೆ ಕಠಿಣ 
ವಾಗಿ ಕಂಡಿರಬಹುದು. ಅದಕ್ಕೆ ಅವರು ಕಾಂಚವೂ ಹೆದರುತ್ತಿರಲಿಲ್ಲ . ದೇವೀರಪ್ಪ 
ನವರು ಕಠಿಣಹೃದಯದವರಲ್ಲ , ಮೃದು ಹೃದಯವುಳ್ಳವರು, ಸುಸಂಸ್ಕೃತರು , ಪರರ 
ಕಷ್ಟಕ್ಕಾಗಿ ಮರುಗುವ ಮಾನವೀಯತೆಯವರು . ಆಫೀಸಿನ ವೇಳೆ ಮುಗಿದ ಮೇಲೆ 
ಎಲ್ಲರೊಡನೆ ಒಂದಾಗಿ ಸರಸ ಮಾತುಕತೆಯಲ್ಲಿ ತಾವೂ ನಕ್ಕು , ಉಳಿದವರನ್ನೂ 
ನಗಿಸುತ್ತಿದ್ದರು. ಈ ಕಾರಣವಾಗಿ ಅವರ ನೈಷ್ಠು ಠ್ಯ ವರ್ತನೆಯಿಂದ ನೊಂದವರೂ 
ಅದನ್ನು ಮರೆತು ಮನೆಗೆ ತೆರಳುತ್ತಿದ್ದರು. 


- ಪ್ರತಿದಿನ ಸಹಾಯಕ ಸಂಶೋಧಕರ ಡೈರಿಯನ್ನು ಪರಿಶೀಲಿಸದೇ ಇರುತ್ತಿರ 
ಲಿಲ್ಲ. ಪ್ರತಿಯೊಬ್ಬರನ್ನೂ ಆಫೀಸಿಗೆ ಕರೆಸಿ ಆಗಬೇಕಾದ ಕಾವ್ಯವನ್ನು ತನಿಖೆ ಮಾಡಿ 
ತೃಪ್ತಿಕರವಾಗಿ ಕೆಲಸವಾಗದಿದ್ದರೆ ಕಾರಣಕೇಳುತ್ತಿದ್ದರು. ಆಗಿದ್ದರೆ ತೃಪ್ತಿ ವ್ಯಕ್ತ 
ಪಡಿಸಿ ಬೇಗ ಬೇಗ ಕಾರ ಮುಗಿಸುವಂತೆ ಹೇಳಿ ಕಳುಹಿಸುತ್ತಿದ್ದರು, ಸಂಶೋಧನೆ 
ಯಲ್ಲಿ ಬಂದ ತಾಡಕನ್ನೇ ಆಗಲಿ, ಚರ್ಚಾಸ್ಪದ ವಿಷಯವನೇ ಆಗಲಿ ಆಯಾಯ 
ವಿದ್ವಾಂಸರೊಡನೆ ತಮ್ಮ ಆಫೀಸಿನಲ್ಲಿ ಚರ್ಚಿಸಿ ಸಾಕ್ತಸಲಹೆ ಸಹಕಾರ ಕೊಡಲು 
ಶ್ರೀ ದೇವೀರಪ್ಪನವರು ಸದಾ ಜಾಗೃತರಾಗಿಯೇ : ಕಾವ್ಯಗೌರವದಲ್ಲಿ ಮುಳುಗಿರು 
ತಿದ್ದರೆಂದು, ಅಲ್ಲಿ ರೀಸರ್ಚ್ ಅಸಿಸ್ಟೆಂಟ್ ಪಂಡಿತ ಎಸ್ . ಬಸಪ್ಪನವರು, ಸಣ್ಣಯ್ಯ 
ನವರು ಬಹಳವಾಗಿ ಅವರನ್ನು ಕೊಂಡಾಡುತ್ತಿದ್ದರು. ಶಿವತತ್ವ ಚಿಂತಾಮಣಿ “ ಗ್ರಂಥ 
ವನ್ನು ಸಂ|| ಬಸಪ್ಪನವರು ಸಂಪಾದಿಸುತ್ತಿದ್ದ ಕಾಲದಲ್ಲಿ ಅನೇಕ ಸಂದೇಹಗಳಿಗೊ 
ಳಗಾದಾಗ, ಪಾಠಾಂತರಗಳ ನಿರ್ಣಯ ಮಾಡುವಾಗ ಸೂಕ್ತ ಮಾರ್ಗದರ್ಶನ ಮಾಡಿ 
ದ್ದಾರೆ. ಗ್ರಂಥ ಸಂಪಾದನೆಯ ತತ್ವವನ್ನು ನಮಗೆಲ್ಲ ಕಲಿಸಿಕೊಟ್ಟವರೇ ಅವರು . 
ಎಂದು ಅನೇಕಸಲ ನನ್ನೆದುರಿಗೆ ಹೇಳುತ್ತಿದ್ದರು ವೃತ್ತಿ ಗೌರವ , ಪ್ರಯತ್ನ ಶೀಲತೆ, 
ಸತತಾಭ್ಯಾಸ ಪ್ರಯತ್ನ , ಈ ಉತ್ತಮ ಗುಣಗಳು ನಮ್ಮಲ್ಲಿ ಅಳವಡುವ ಹಾಗೆ 
ಮಾಡಿದುದೇ ದೇವೀರಪ್ಪನವರ ವ್ಯಕ್ತಿತ್ವ , ಅವರ ಮನಸ್ಸು ಕಠಿಣವೆಂದರೆ ಕಠಿಣ ; 
* ಮದುವೆಂದರೆ ಮೃದು; ಕುಸುಮ ಕೋಮಲ ಮಾನವೀಯತೆಯ ಹೃದಯ ಅವ 
ರದು ಆದರೇ ಸೋಮಾರಿಗಳನ್ನು ಕಂಡರೆ ಅವರಿಗೆ ಆಗುತ್ತಿರಲಿಲ್ಲ. 


ಅನೇಕ ಸಲ ನಮ್ಮನ್ನು ಹುಡುಕಿಕೊಂಡು ಯಾರಾದರೂ ಆಫೀಸಿಗೆ ಬಂದಾಗ 
ನಮ್ಮ ಕೆಲಸ ಬಿಟ್ಟು ಬಂದವರೊಡನೆ ಹರಟೆಕೊಚ್ಚುವದಾಗಲಿ ಕಾಲ ಕಳೆಯುವು 
ದಾಗಲಿ ಸಾಧ್ಯವೇ ಇರಲಿಲ್ಲ ಹಾಗೆ ಅವಶ್ಯಕವೆಂದು ಕಂಡು ಬಂದರೆ ಬಂದವರ 
14 

ಸಿದ್ದಗಂಗಾ 


ವಿಳಾಸ ಹೇಳಿ ದೇವೀರಪ್ಪನವರ ಅಪ್ಪಣೆ ಪಡೆದು ಹೊರಗಡೆ ಹೋಗಿ ಅವರೊಡನೆ 
ಮಾತನಾಡಿ ಅವರನ್ನು ಕಳಿಸಿಕೊಡಬೇಕಾಗುತ್ತಿತ್ತು . ಹೀಗಾಗಿ ಇಡೀ ಇನ್‌ಸ್ಟಿಟ್ಯೂಟ್ 
ಸದಾ ಸಬ್ಬವಾಗಿ, ಶಾಂತ ಗಂಭೀರವಾಗಿ ತನ್ನ ಸಂಶೋಧನ ಕಾರಕ್ಕೆ ತಕ್ಕ ಸನ್ನಿವೇಶ 
ದಿಂದ ಕೂಡಿರುತ್ತಿತ್ತು . ಆಡಳಿತದಲ್ಲಿ ಇಂಥ ಓರ್ವ ಶಿಸ್ತಿನ ವ್ಯಕ್ತಿ ಇಂದು ಅಪರೂಪ. 
ಆಡಳಿತ ವ್ಯವಸ್ಥೆಯಲ್ಲಿ ಶಿಸ್ತಿನ ಅಭಾವದಿಂದ ಇಂದು ಅನೇಕ ಕಡೆ ರಾಷ್ಟ್ರೀಯ 
ಆರ್ಥಿಕ ನಷ್ಟದ ಪರಿಸ್ಥಿತಿಯುಂಟಾಗಿರುವುದನ್ನು ಕಾಣುತ್ತಿದ್ದೇವೆ, ದೇವೀರಪ್ಪನವರ 
ಕಟ್ಟುನಿಟ್ಟಿನ ಆಡಳಿತ ವ್ಯವಸ್ಥೆ ಒಗ್ಗದೆ ಕೆಲವರಿಂದ ನೈಷ್ಟು ರಕ್ಕೊಳಗಾದರೂ 
ಅದಕ್ಕೆ ಸೊಪ್ಪು ಹಾಕದೆ ತಮ್ಮ ಸ್ವಚ್ಛವಾದ ಅಡಳಿತವನ್ನು ತಮ್ಮ ಸೇವಾವಧಿಯ 
ಉದ್ದಕ್ಕೂ ಕಾಪಾಡಿಕೊಂಡು ಬಂದುದರಿಂದ ಅತಿ ಮಹತ್ವದ ಕೃತಿಗಳು ಅಧಿಕ 
- ಸಂಖ್ಯೆಯಲ್ಲಿ ಸಂಸ್ಥೆಯಿಂದ ಪ್ರಕಟಗೊಂಡವು - ಎಂದು ಶ್ರೀ ಎಸ್ . ಬಸಪ್ಪನವರು 

ವಿಶೇಷವಾಗಿ ಅವರ ಸಂಪರ್ಕ ಪಡೆದಿದ್ದ ನನ್ನೆದುರಿಗೆ ಹೇಳುತ್ತಿದ್ದು ದು ಜ್ಞಾಪಕ . 
- ಶ್ರೀ ಯುತ ಎನ್ ಬಸವಾರಾಧ್ಯರೂ , ಶ್ರೀ ಸಣ್ಣಯ್ಯನವರೂ ಅನೇಕ ವರ್ಷಗಳು 
- ದೇವೀರಪ್ಪನವರ ಕೈಗೆಗೆ ಸಂಶೋಧನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಕಾರಣವಾಗಿ 
ಬಹಳಷ್ಟು ಅನುಭವ ಪ್ರಬುದ್ಧತೆ ಪಡೆದುದಾಗಿ ಕೃತಜ್ಞತೆ ವ್ಯಕ್ತಪಡಿಸುವವರಾಗಿದ್ದಾರೆ. 
ದೇವೀರಪ್ಪನವರ ಗುಡಿಯಲ್ಲಿ ನುರಿತವರೆಲ್ಲ ಇಂದು ಸಂಸ್ಕೃತಿ ಸಂಶೋಧನೆಯಲ್ಲಿ 
ಸಾರ್ಥಕ ಸೇವೆ ಸಲ್ಲಿಸುತ್ತಿದ್ದಾರೆ. 


ಹಸ್ತ ಪ್ರತಿ ಸಂಗ್ರಹಕ್ಕೆ ಹೊರಗಡೆ ಕೆಲವು ಜನ ಆಪ್ತ ಸಿಬ್ಬಂದಿ ಸಮೇತ 
ಶ್ರೀ ದೇವೀರಪ್ಪನವರು ಹೋದಾಗ ಅಲ್ಲಿನ ಅವರ ಕರ್ತವ್ಯ ನಿಷ್ಠೆ ಯ ಬಗೆಗೆ 
ಅವರೊಡನೆ ಪ್ರವಾಸ ಮಾಡಿದುದರ ಅನುಭವವನ್ನು ಪ್ರಾಧ್ಯಾಪಕ ಶ್ರೀ ಹ ಕ. 
ನರಸಿಂಹೇಗೌಡರು ಹೇಳುವುದು ಹೀಗೆ. 


( ಅನೇಕ ಗ್ರಾಮಗಳಿಗೆ , ಮಠ ಮಾನ್ಯಗಳಿಗೆ ನಾನು ದೇವೀರಪ್ಪನವರೊಡನೆ 
ಹಸ್ತ ಪ್ರತಿಗಳ ಸಂಗ್ರಹಕಾರಕ್ಕೆ ಹೋದಾಗ ಅಲ್ಲಿ ಅವರು ತಮ್ಮ ಸಂಸ್ಥೆಯಲ್ಲಿ 
ಅನುಸರಿಸುವ ಶಿಸ್ತನ್ನೇ ಅ ನು ಸರಿ ಸು ತ್ತಿ ದ್ದ ರು . ಎಂಥ ಸನ್ನಿವೇಶವೇ ಇರಲಿ . 
ಅನಾನುಕೂಲಗಳೇನೇ ಇರಲಿ, ಅವನ್ನು ಗಣನೆಗೆ ತಕೊಳ್ಳದೆ, ಬೆಳಗಿನ 8 . 30 ರ 
ವೇಳೆಗೆ ಕೆಲಸಕ್ಕೆ ಸಿದ್ದರಾಗಿ ಲಭ್ಯವಾದ ಹಸ್ತಪ್ರತಿಗಳನ್ನೆಲ್ಲ ರಾಶಿ ಹಾಕಿಕೊಂಡು 
ಪ್ರತಿಯೊಂದು ಹಸ್ತ ಪ್ರತಿ ಯ ನ್ನು ಓದುವುದು ಅದರ ಬಗ್ಗೆ ಸೂಕ್ತ ಟಿಪ್ಪಣಿ 
ಮಾಡಿಕೊಳ್ಳುವುದು ಅನಂತರ ವರ್ಗಿಕರಣ ಮಾಡಿ ಅವುಗಳಿಗೆಲ್ಲ ನಂಬರು ಕೊಟ್ಟು 
ವ್ಯವಸ್ಥೆ ಮಾಡಿ ಮುಗಿಸುವಾಗ ತಮ್ಮೆಲ್ಲರ ನೆರವನ್ನು ಪೂರ್ಣವಾಗಿ ತೆಗೆದುಕೊಂಡು 
- ಎಂಟು ತಾಸು ಬಿಡುವಿಲ್ಲದೆ ಕಾವ್ಯ ಮಾಡುತ್ತಿದ್ದ ಅವರ ಸಹಿಷ್ಣುತೆಯ ಬಗೆಗೆ 
ನಾವೆಲ್ಲ ಅವಕ್ಕಾಗಿ ಹೋಗುತ್ತಿದ್ದೆವು. ನಮಗೆಲ್ಲ ಹಸ್ತಪ್ರತಿ ಓದುವುದನ್ನು ಅವು 
ಮೇ , 1988 

15 


ಗಳ ಬಗೆಗೆ ಸೂಕ್ತ ಟೀಕೆ ಟಿಪ್ಪಣಿ ತಯಾರಿಸುವುದನ್ನು ಕಲಿಸಿದವರೇ ಶ್ರೀ ದೇವೀ 
ರಪ್ಪನವರು ಹಸ್ತಪ್ರತಿ ಓದಿ ಥಟ್ಟನೆ ಅದರ ಚರಿತ್ರೆಯನ್ನು ಗ್ರಹಿಸುವ ಸಾಮರ್ಥ್ಯ 
ಅದ್ವಿತೀಯವಾಗಿತ್ತು . ಹಸ್ತಪ್ರತಿಯ ಬರವಣಿಗೆ ಹೇಗೆ ಇರಲಿ, ಅದನ್ನು ಓದುವ 
ಸಾಮರ್ಥ್ಯದ ಬಗೆಗೆ ನಾವು ಮೂಕ ವಿಸ್ಮಿತರಾಗಿ ಹೋಗುತ್ತಿದ್ದೆವು. ಈ ಕೆಲಸವೆಲ್ಲ 
ಮುಗಿದ ಮೇಲೆ ಸಾಯಂಕಾಲ ಹೊಸ ಪ್ರದೇಶ ನಿರೀಕ್ಷಣೆಗೆ ತೆರಳಿದಾಗ ದೇವೀ 
ರಪ್ಪನವರು ನಮ್ಮೊಡನೆ ಬೆರೆತು ಸ್ನೇಹಮಯವಾಗಿ ವರ್ತಿಸುತ್ತ ಹಾಸ್ಯ ಚಟಾ 
ಕಿಗಳನ್ನು ಹಾರಿಸುತ್ತಾ ನಮ್ಮನ್ನು ನಗಿಸಿ ತಾವೂ ನಗುತ್ತಿದ್ದಾಗ ಅವರ ಹೃದಯದ 
ಯಥಾ ಚಿತ್ರ ವ್ಯಕ್ತವಾಗುತ್ತಿತ್ತು ಇಂಥ ಸಂದರ್ಭದಲ್ಲಿ ನನಗೆ ಅವರು ಹೇಳಿ 
ತಿದ್ದ ಮಾತುಗಳು ಇಂದಿಗೂ ಕಿವಿಯಲ್ಲಿ ಮಾರ್ದನಿಸುತ್ತವೆ. ( ನೀವು ಪ್ರತಿ 
ಗೌರವ ಬೆಳಸಿಕೊಳ್ಳಿ, ಅದರಲ್ಲಿ ಶುದ್ದಿಗಳನ್ನು ಪಡೆಯಬೇಕಾದರೆ ಸತತ ಪ್ರಯತ್ನ 
ಶೀಲರಾದರೇ ಸಾಧ್ಯ ಇಲ್ಲದಿದ್ದರೆ ನಿಮಗೆ ವೃತ್ತಿಯಲ್ಲಿ ಯಶಸ್ಸು ಗಳಿಸಿಲಾಗುವುದಿಲ್ಲ. 
ದೇವರ ಪೂಜೆಯನ್ನು ಒಮ್ಮೆ ಮರೆತರೂ ಚಿಂತೆಯಿಲ್ಲ. ಶುದ್ಧ ಕ್ರಿಯೆಯನ್ನು ಮರೆಯ 
ಬಾರದು ಎಂಬುದೇ ಅವರು ನಮಗೆ ಬೋಧಿಸುತ್ತಿದ್ದ ಬಾಧೆ, ಸಿಬ್ಬಂದಿ ವರ್ಗ 
ದವರು ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿಯುತ್ತಿದ್ದ ಈ ಪ್ರಮಾಣಿಕ ಅಧಿ. 
ಕಾರಿಗಳನ್ನು ನೋಡಿಯೇ ಬಹಳ ಕಲಿಯುತ್ತಿದ್ದರು. ಕ್ರಿಯೆಯ ವಿಷಯದಲ್ಲಿನ 
ಇವರ ಕಾಠಿಣ್ಯ ಆಗ ಇರುತ್ತಿರಲಿಲ್ಲ. 


ಗ್ರಂಥ ಸಂಪಾದನಾ ಕಾಠ್ಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ ಡಿ. ಎಲ್ 
ಎನ್ , ಅವರು ದೇವೀರಪ್ಪನವರು ಗ್ರಂಥ ಸಂಪಾದನೆಯಲ್ಲಿ ಪಡುತ್ತಿದ್ದ ಸರಿಶ್ರಮದ 
ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ದೇವೀರಪ್ಪನವರ ಅತ್ಯುತ್ತಮ 
ಕೃತಿಗಳಲ್ಲೊಂದಾದ ಶರಣ ಚರಿತ ಮಾನಸದ, ಮುನ್ನಡೆ, ಬರೆಯುತ್ತ ಡಿ. ಎಲ್ 
ನರಸಿಂಹಾಚಾರೈರು ....... ಇಂಥ ( ಹರಿಹರನಂಥ) ಮಹಾಕವಿಯ ಕೃತಿಗಳನ್ನು 
ಎಷ್ಟು ಅಭ್ಯಾಸ ಮಾಡಿದರೂ ಸಾಲದು. ಈ ಅಭ್ಯಾಸಕ್ಕೆ ಆಧಾರವಾಗಿರುವುದು 
ಆ ಕೃ ತಿ ಗ ಳ ಸವಿಮರ್ಶ , ಸಂಪಾದನ ಕಾರ್ , ಶ್ರೀ ದೇವಿರಪ್ಪನವರು 
ಅವುಗಳ ಸ೦ ಪಾ ದಿ ತ ಪಾಠವನ್ನು ಕ ನ ಡಿ ಗ ರಿ ಗೆ ಒ ದ ಗಿ ಸಿ ಕೊಟ್ಟು 
ಅವರೆಲ್ಲರ ಕೃತಜ್ಞತೆ ಆದರ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಅವರು 
ಪಟ್ಟಿರುವ ಶ್ರಮವನ್ನು ಆ ಕಾರವನ್ನು ಮಾಡಿದವರೇ ಚೆನ್ನಾಗಿ ತಿಳಿಯಬಲ್ಲರು. 
ಹಸ್ತಪತಿ ಯಿಂದ ಲಭ್ಯವಾದ ಅನೇಕ ಪಾಠಾಂತರಗಳಲ್ಲಿ ಕವಿಪಾಠವೇನಿರ ಬಹು 
ದೆಂದು ಕಂಡಕೊಂಡು ಅವನ್ನು ತಕ್ಕ ರೀತಿಯಿಂದ ನಿಯೋಜಿಸುವ ಕಾ ೨೦ಭ 
ವಾದುದೇನೂ ಅಲ್ಲ . ಶ್ರೀ ದೇವೀರಪ್ಪನವರು ತಮ್ಮ ಸಂಪಾದನ ಕಾಠ್ಯವನ್ನು 
ಪ್ರಾಮಾಣಿಕತೆಯಿಂದಲೂ , ದಕ್ಷತೆಯಿಂದಲೂ ನೆರವೇರಿಸಿ ಪುಣ್ಯಭಾಗಿಗಳಾಗಿದ್ದಾರೆ. 
ಪೀಠಿಕೆಯಲ್ಲ , ಅನುಬಂಧಗಳಲ್ಲೂ ಅದೆಷ್ಟು ಸಹಾ ಯ ಕ ಸಾಮಗ್ರಿಗಳನ್ನು 
16 . 

ಸಿದ್ಧಗಂಗಾ 


ದಗಿಸಿದ್ದಾರೆಂಬುದನ್ನು ನೋಡಿದರೆ, ಅವರ ವಿದ್ವತ್ತುಗಳ ವಿಷಯದಲ್ಲಿ ಯಾರಿಗೆ 
ಎನೆ ಮೆಚ್ಚುಗೆಯುಂಟಾಗುವುದಿಲ್ಲ; ಅವರ ಆದ್ರ್ರ ಹೃದಯ ರಸಿಕತೆ ಕವಿ 
ಕೈಗಳುಕೂಡ ಅವರ ಪೀಠಿಕೆಗೆ ಕಳೆಯನ್ನು ಕೊಟ್ಟಿವೆ. ವಿದ್ವತ್ತಿನ ಫಲ 
ಸಾಸ್ವಾದನವಾಗಿರುವುದು ಈ ಪೀಠಿಕೆಯಲ್ಲೂ ವ್ಯಕ್ತವಾಗಿದೆ ......... 

ಹೀಗೆ ಹೇಳಿ, ಪ್ರಶಸ್ತಿ ಕೊಟ್ಟಮೇಲೆ ಶ್ರೀ ದೇವೀರಪ್ಪನವರ ವಿದ್ವತ್ತು 
ದೈಗಳ ಬಗೆಗೆ ಬೇರೆಯವರ ಪ್ರಶಸ್ತಿಯ ಅವಶ್ಯಕತೆಯೇ ತೋದದು. 


ಪ್ರಾಚ್ಯ ಸಂಶೋಧನಾಲಯದಲ್ಲಿ ಶ್ರೀ ದೇವೀರಪ್ಪನವರ ಕಾಲದಲ್ಲಿ ಹೊರ 
೦ದ ಗ್ರಂಥಗಳು ಸಂಖ್ಯಾದೃಷ್ಟಿಯಿಂದಲ್ಲ , ಮೌಲಿಕ ದೃಷ್ಟಿಯಿಂದಲೂ ಗಣ 
ಸಯವಾದವುಗಳು. ಸ್ವತಃ ದೇವೀರಪ್ಪನವರು ಸಿಂಗಿರಾಜನ ( ಅಮಲ ಬಸವರಾಜ 
ಕರಿತ್ರೆ ' ( ಬಸವರಾಜ ಚರಿತ್ರೆ ) ಯನ್ನು ಉತ್ತಮವಾಗಿ ಸಂಪಾದಿಸಿ ಪ್ರಕಟಿಸಿ 
ಕ್ಲಾರೆ ( 1950 ), ಏಳು ಸಾವಿರ ಸಾಂಗತ್ಯ ಪದ್ಯಗಳುಳು ನಂಜುಂಡಕವಿ ವಿರಚಿತ 
ಸೋಮನಾಥ ಚರಿತೆಯ ಸಂಪಾದನೆಯ ಕಾಠ್ಯದಲ್ಲಿ ದೇವೀರಪ್ಪನವರ ಪರಿಶ್ರಮ 
ಎಲ್ಲರಿಗೂಾ ಎದ್ದು ಕಾಣುವಂತಹುದು. ಈ ಗ್ರಂಥ ಮೂರು ಸಂಪುಟಗಳಲ್ಲಿ. 
ಪ್ರಕಟಗೊಂಡಿದೆ. 


ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಲಕ್ಕಣ್ಣ ದಂಡೇಶ ಕೃಪ “ ಶಿವ ತತ್ವ 
ತಿಂತಾಮಣಿ'(1960), ಕುಮಾರ ವಾಲ್ಮೀಕಿಯ ” ತೊರವೆ ರಾಮಾಯಣ ( 1956 ) 
ನಾಗವರ್ಮನ ಕಾವ್ಯವಲೋಕನದ ಮೂರನೆಯ ಪರಿಷ್ಕೃತ ಮುದ್ರಣ, ಕೆಳದಿಯ 
ಸವಭೂಪಾಲ ಕೃತ 'ಶಿವತತ್ವ ರತ್ನಾಕರ' ಪ್ರಥಮ ಸಂಪುಟ( 1964 ), ಕಳಲೆ 
ರಂಜ ರಾಜರಚಿತ ಸಕಲವೈದ್ಯ ಸಂಹಿತಾ ಸಾರರ್ಣವ ಇವೇಮಾದಲಾದ ಅನೇಕ 
ಮಹತ್ವದಕೃತಿಗಳು ಕನ್ನಡ ಸಂಸ್ಕೃತ ಸಾರಸ್ವತ ಪ್ರಪಂಚದ ಮಹತ್ವವನ್ನು ಹೆಚ್ಚಿಸಿವೆ. 
ಅವರು ತಮ್ಮ ಸಂಸ್ಥೆಯಲ್ಲಿರುವ ಹಸ್ತಪ್ರತಿಗಳ ಕ್ಯಾಟಲಾಗನ್ನು ಮೂರು ಸಂಪುಟ 
ಗಳಲ್ಲಿ ಹೊರತಂದು ಸಂಶೋಧನ ಕಾರ ಕೈಗೊಳ್ಳುವವರಿಗೆ ಅನುಕೂಲ ಒದಗಿಸಿ 
ಕೊಟ್ಟಿದ್ದಾರೆ. ಸಂಸ್ಥೆಯಲ್ಲಿರುವ ಎಲ್ಲ ಹಸ್ತಪ್ರತಿಗಳನ್ನು ಮೈಕ್ರೋಫಿಲ್ಡ್ ಮೂಲಕ 
ಶಾಶ್ವತ ಸಾಮಗ್ರಿಗಳನ್ನಾಗಿಸಲು ಶ್ರೀಯುತರು ವಹಿಸಿದ ಶ್ರಮ 
ಅನ್ಯಾದೃಶ್ಯವಾದುದ್ದು . 


ಸೇವಾವಧಿಯ ಕಾಲದಲ್ಲಿ ಮತ್ತು ನಿವೃತ್ತಿಯ ನಂತರ ದೇವೀರಪ್ಪ ಪನರು 
ಸ್ವತಂತ್ರವಾಗಿ ಹೊರತಂದ ಕೃತಿಗಳ ಸಂಖ್ಯೆ ದೊಡ್ಡದು. ಅವುಗಳಲ್ಲಿ ಶರಣಚರಿತ 
ಮಾನಸ, ಶಿವಶರಣಸಂಪುಟ , ಸಂಶೋಧನಾತ್ಮಕ ಲೇಖನ ಸಂಗ್ರಹವಾದ 
= ಸಂಶೋಧನ ಸಂಪುಟ ' ಹಸ್ತ ಪ್ರತಿಗಳ ಇತಿಹಾಸ ಮುಂತಾದವು ಅಂತ್ಯ 


0 


ಮೇ , 1988 


- 


17 


ಮಹತ್ವದ ಕೃತಿಗಳು . ಇವು ದೇವೀರಪ್ಪನವರೆ ಆಳವಾದ ಅನುಭವ, ಪ್ರಬ. 
ಅಧ್ವಯನ ಫಲಗಳನ್ನು ಎತ್ತಿ ತೋರಿಸುವಂತಹವು. ಲಕ್ಕಣದಂಡೇಶ, ಬಸವರ 
ದೇವರ ರಗಳೆ ಎಂಟುರಗಳೆ , ಇದರಗಳೆ, ಮೂವರು ಪುರಾತನರು, ಉಡುತಡಿ 
ಮಹಾದೇವಿಯಕ್ಕಗಳರಗಳೆಗನ್ನು ಉತ್ತಮ ಪೀಠಿಕೆ, ಅನುಬಂಧಗಳೇ ಮೊದಲ 
ವುಗಳನ್ನೊಳಗೊಂಡು ಸಂಪಾದಿಸಿ ಪ್ರಕಟಿಸಿದವುಗಳು ಇತರರೊಡನೆ ಕು. 
ಸಂಪಾದಿಸಿದವುಗಳಲ್ಲಿ ಷಟ್ ಸ್ಥಳವಲ್ಲಭ ( ಚಂಪೂಕೃತಿ) ಮೂರುರಗಳೆಗಳು, ಚನ 
ಮಲ್ಲಿಕಾರ್ಜುನ ( ವ್ಯಕ್ತಿ ಚಿತ್ರ ) ದೇವರ ದಾಸಿಮಯ್ಯ , ಅಜಿತನಾಥ ಪುರಾ 
ಸಂಗ್ರಹ, ಗಿರಿಜಾಕಲ್ಯಾಣ ಸಂಗ್ರಹಮೊದಲಾದವುಗಳು ಮುಖ್ಯವಾದವುಗಳು. ತು . 
ಭದ್ರಾ , ಕಲಾಯೋಗಿ, ಇವೆರೆಡೂ ಸ್ವತಂತ್ರ ನಾಟಕಗಳು, ಬೆಳುವಲದ ಮಡಿಲು 
ಹಳ್ಳಿಯಬದುಕು , ಜೀತವಿಮುಕ್ತಿಗಳು ಕಾದಂಬರಿಗಳು, ಸುರ್ವಣ ಸಂಪುಟವೆಂಬರಿ 
ಇವರ ಅತ್ಯುತ್ತಮ ಸಣ್ಣ ಕಥೆಗಳನ್ನೊಳಗೊಂಡ ಗ್ರಂಥ ಕೇರಳ ಪದ 
ಪುಸ್ತಕ ಸಮಿತಿ, ಅಲ್ಲಿನ ಕನ್ನಡ ಪ್ರದೇಶದಲ್ಲಿನ ಮಕ್ಕಳ ಪಠ್ಯ ಪುಸ್ತಕಗಳು 
ತಯಾರಿಸಿ ಕೊಡಲ ದೇವೀರಪ್ಪನವರನ್ನೇ ಕೇಳಿಕೊಂಡಿತು ಒಂದರಿಂದ ಹತ್ತನೆಯ 
ತರಗತಿಯ ಪಠ್ಯ ಪುಸ್ತಕಗಳನ್ನು ಮರುಜನಗಳ ಕಮಿಟ ರಚಿಸಿಕೊಂ 
ತಯಾರಿಸಿ ಕೊಟ್ಟರು. 


ಹೀಗೆ ದೇವೀರಪ್ಪನವರು ಸಾಹಿತ್ಯದ ಪ್ರಕಾರಗಳಲ್ಲಿ ಕೆಲಸಮಾಡಿ ಕನ್ನ 
ಸಾಹಿತ್ಯ ಸರಸ್ವತಿಗೆ ಗಣನೀಯ ಸೇವೆ ಸಲ್ಲಿಸಿದ ಪ್ರಬುದ್ಧ ಜೀವ ಡಾ || ಸಿದ್ದ 
ಪುರಾಣಿಕರು ಇವರ ಬಗೆಗೆ “ ಹರಿಹರ ಕವಿ ಇರುವರೆಗೂ ದೇವೀರಪ್ಪನವರ 
ಇರುತ್ತಾರೆ ” ಎಂಬ ಬಹು ಅರ್ಥಪೂರ್ಣ ಮಾತನ್ನು ಹೇಳಿದರು , ಹದಿ 
ಹರ ಕಾವ್ಯಗಳು ಇವರ ಅಧ್ಯಯನದ ಪ್ರಧಾನ ವಸ್ತುಗಳಾಗಿದ್ದವು. ಅಂತೆಯೆ 
ಹರಿಹರನ ರಗಳೆಗಳ ಸಂಖ್ಯಾದಿ ನಿಣ ೯ ಯ ದ ವಿಷಯದಲ್ಲಿ ದೇವೀರಪ್ಪನ 
ಅಭಿಪ್ರಾಯಗಳನ್ನು ಆದಾಯ ಪೂರ್ವಕ ಅಲ್ಲಗಳೆಯಲಾಗಿಲ್ಲ. ಹರಿಹರನ ಕೈ 
ಇವರ ಮೈಮನಗಳನ್ನು ವ್ಯಾಪಿಸಿ ಬಿಟ್ಟಿತ್ತು ರಗಳೆಗಳಲ್ಲಿ ಹರಿಹರೇತರ ಕೃತಿಗಳನ 
ಥಟ್ಟನೆ ಹಿಡಿದು ಆಧಾರ ಪೂರ್ವಕ ಇದು ಹರಿಹರನದಲ್ಲ ಎಂದು ಹೇಳುವ ಜಾಣ 
ದೀರ್ಘ ಕಾಲದ ಅಧ್ಯಯನ ಸಾಮರ್ಥ್ಯವನ್ನು ಎತ್ತಿ ತೋರಿಸುತಿತ್ತು 


ನಿವೃತ್ತಿಯಕಾಲ ಸಮೀಪಿಸಿದಂತೆ ಪ್ರಾಚ್ಯ ಸಂಶೋಧನಾಲಯವನ್ನು ಮೆ 
ಸೂರು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸುವ ವಿಚಾರದಲ್ಲಿ ದೇವೀರಪ್ಪನವರು ವಿವಾದದ 
ಸುಳಿಗೆ ಸಿಕ್ಕು ನೈಷ್ಠುರ ಕಟ್ಟಿಕೊಳ್ಳ ಬೇಕಾಯಿತು. ಇದು ಅವರ ಜೀವನದಲ್ಲಿ 
ಬಹು ದೊಡ್ಡ ನೋವಿನ ಪ್ರಸಂಗವೇ ಆಯಿತು. ಇವರ ವಾದವಿಷ್ಟೆ : “ ಪ್ರಾಚ 
ಸಂಶೋಧನಾಲಯ ” ಹಿಂದೆಯೂ ಸರಕಾರದ್ದು ಮುಂದೆಯೂ ಈ ಸಂಸ್ಥೆಯನು 

ಸಿದ್ದಗಂಗ 


18. 


ಸರಕಾರನೇ ತನ್ನ ಹಿಡಿತದಲ್ಲಿಟ್ಟು ಕೊಂಡು ಹೆಸರಾಂತ ವಿದ್ವಾಂಸರಿಂದ ಇಲ್ಲಿ 
ಸಂಶೋಧನ ಕಾವ್ಯವನ್ನು ಮಾಡಿಸಬೇಕೆಂಬುದಾಗಿತ್ತು . ಈ ವಿವಾದದಲ್ಲಿ ಯೂನಿ 
ವರ್ಸಿಟಿಯ ಅನೇಕ ಮುಖಂಡರ ವಿರೋಧ ಕಟ್ಟಿಕೊಂಡು ಸ್ವತಃ ತಾವೇ ತನ್ನ 
ಸ್ವಂತ ಹಣ ಖರ್ಚು ಮಾಡಿ ಕೋರ್ಟ್ ಕಟ್ಟಿ ಹತ್ತಿ ರಿಟ್ ಅರ್ಜಿ ಸಲ್ಲಿಸಿ ವಿಫಲ 
ರಾದರು . ಕೊನೆಗೆ ನಿವೃತರಾದ ಮೇಲೆ ಮೈಸೂರನೇ ತಜ್ಯಸಿ ಅಲ್ಲಿನ ಮನೆ 
ಮಾರಿ ಬೆಂಗಳೂರಿನಲ್ಲಿ ತಮ್ಮ ಕುಟುಂಬದನ್ನೆ ಗೊಂಡು ಸೂರು ಮಾಡಿಕೊಂಡು 
ಇದ್ದಷ್ಟು ಕಾಲ ನೆಮ್ಮದಿಯಿಂದ ಇದ್ದು 3.1 1988 ರಂದು ಈ ಪ್ರಬುದ್ಧ ಜೀವ 
ಕೊನೆಯುಸಿರೆಳೆಯಿತು. ಮರಣಕ್ಕೆ ಏಳೆಂಟು ದಿನಗಳ ಮುನ್ನ ನನ್ನೊಡನೆ ನನಗೆ 
ಮರಣ ಈಗಲೇ ಸಂಭವಿಸುವುದಿಲ್ಲವೆಂದೂ , ಬೇಗನೆ ಬಸವಣ್ಣನವರ ವಚನಗಳ 
ಸಂಸ್ಕರಣ ಕಾರವನ್ನು ಮುಗಿಸಿಯೇ ಸಾಯುತ್ತೇನೆಂದು ಬಹು ಆತ್ಮ ವಿಶ್ವಾಸ 
ದಿಂದ ಹೇಳಿದರು. ಆದರೆ ಶಿವನಿಚ್ಚೆ ಬೇರೆ ಆಗಿತ್ತು . ದೇವಿರಪ್ಪನವರು ಆರ್ಥಿಕವಾಗಿ 
- ಗಣನೀಯರಾಗಿರದಿದ್ದರೂ ಬಡತನವನ್ನೆನೂ ಅನುಭವಿಸಿದವರಲ್ಲಿ ಕೊನೆಯ 
_ ಗಳಿಗೆಯವರೆಗೂ ಲೆಕ್ಕಣಿಕೆಗೆ ವಿರಾಮ ಕೊಡದೆ ದುಡಿದು ಸಂಪಾದಿಸಿದರು . ಹರಿಹರ 

ಮಹಾಕವಿಯ ಕೆಚ್ಚು ನೆಚ್ಚು ಗಳು ಇವರ ಮೈ ಮನಗಳನ್ನು ತುಂಬಿಕೊಂಡಿದ್ದ 
* ರಿಂದಲೋ ಏನೋ - ( ಮತಿಗೆಟ್ಟು ಅನ್ಯರ ಹೊಗಳದಂತೆ , ಧೃತಿಗೆಟ್ಟು ಅನ್ಯರ 
ಬೇಡದಂತೆ ” ಮನವನ್ನಿರಿಸಿಕೊಂಡು ಸಾರ್ಥಕ ಬಾಳನ್ನು ಬಾಳಿದ ಈ ಧೀಮಂತ 
ವ್ಯಕ್ತಿಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಸ್ಥಾನವಾಗಲಿ , ವಿಶ್ವವಿದ್ಯಾಲ 
* ಯಗಳ ಡಾಕ್ಟರೇಟ್ ಪ್ರಶಸ್ತಿಯಾಗಲಿ ಮುಖ ತಿರುಗಿಸಿ ನೋಡದೆ ಇದ್ದುದು 

ಕಾಲ ಮಹಿಮಿಯೋ ಏನೋ ? 
- ಕೊನೆಯವರೆಗೂ ಬಾಳಿನಲ್ಲಿ ಕಾಯಕ ಸದ್ದಾದಿಂದಾದ ದುಡಿದು ಸಂಪಾದಿಸಿ 
ತೃಪ್ತ ಜೀವನ ನಡೆಸಿದರು, ಇದ್ದ ಒಬ್ಬನೇ ಮಗ ಇಂಜನಿಯರಾಗಿ ತನ್ನ ಜೀವನ 
ಮಾರ್ಗವನ್ನು ರೂಪಿಸಿಕೊಂಡನು. ಹೆಣ್ಣು ಮಕ್ಕಳು ಮೂವರು ವಿದ್ಯಾವಂತರು . 
ಸ್ವತ: ಸಂಪಾದಿಸುವ ಶಕ್ತಿಯನ್ನು ಅವರೂ ಪಡೆದರು. ಮೊದಲ ಮಗಳನ್ನು ಶ್ರೀ . 
- ಸಿ. ಬಸಪ್ಪ ಎಮ್ . ವಿ. ಎಸ್ಸಿ , ಪದವೀದಧರರಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. 

ಎರಡನೆಯ ಮಗಳನ್ನು ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ ಹಣಕಾಸು ನಿಯಂತ್ರ 
` ಣಾಧಿಕಾರಿಗಳಾಗಿರುವ ಶ್ರೀ ನಾಗಭೂಷಣ್ ಅವರಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ 
ಮೂರನೆಯ ಮಗಳೂ ಸ್ನಾತಕೋತ್ತರ ಪದವೀಧರೆಯಾಗಿ ಉಪನ್ಯಾಸಕಿಯಾಗಿ 
ಸ್ವತಃ ದುಡಿದು ಜೀವಿಸುತ್ತಿದ್ದಾರೆ. ಹೀಗಿದ್ದು , ಅವರಿಗೆ ರೂವ ವಿಧವಾದ 
ಸಾಂಸಾರಿಕ ಕಿರಿಕಿರಿಯೇನೂ ಅಂಥ ಗಣನೀಯವಾದದ್ದಾಗಿರಲಿಲ್ಲ, 

ಕನ್ನಡ ಸಾಹಿತ್ಯ - ಸಂಶೋಧನೆ ಮತ್ತು ಸಂಸ್ಕೃತಿಕ್ಷೇತ್ರ ಓರ್ವ ನಿಷ್ಟಾವಂತನಾದ 
ವಿದ್ವಾಂಸನಾದ ಸಹೃದಯನಾದ ಶ್ರದ್ಧಾವಂತ ವ್ಯಕ್ತಿಯಿಂದ ಬಡವಾಗಿ ಕಾಣುವು 
ದಂತೂ ಸತ್ಯ . 
ಮೇ , 1988 

19 


నింపిందరిలయ 


ಮೊಗ್ಗುಗಳು ಅರಳುತ್ತಿವೆ, 


ಬಹುಬಣ್ಣ , ಬಹುರೂಪ ಬಹುಗಂಧ, ವಿವಿಧಮಯದ ಮೊಗ್ಗುಗಳು ಒಂದೆಡೆ 
ಅರಳುತ್ತಿವೆ. ಸದಾ ಉತ್ಸಾಹದ, ಕುತೂಹಲದ ಪ್ರವೃತ್ತಿಯ ಪ್ರದರ್ಶನ. ಒಂದ 
ರೊಡನೊಂದು ಬೆಳೆಯುತ್ತವೆ, ನಗುತ್ತವೆ, ಅಳುತ್ತವೆ, ಹಾಡುತ್ತವೆ, ಆಡುತ್ತವೆ. 
ಒಂದೊಂದೂ ಒಂದೊಂದು ತೆರ , ನೂರುವಿಧ, ನೂರು ತೆರ ಆದರೂ ನಾವೆಲ್ಲ 
ಒಂದು ಎಂಬ ಮುದ ಅವುಗಳಿಗೆ, ಸಂಜೆ ಮುಂಜಾವುಗಳಲ್ಲಿ ಅವುಗಳೆಲ್ಲ ಒಂದೆಡೆ 
- ಭಕ್ತಿ ಭಾವದಿಂದ ಸಮಾವೇಶಗೊಳ್ಳುತ್ತವೆ ತಮ್ಮ ಭವಿಷ್ಯವನ್ನು ಅರಳಿಸುವುದಕ್ಕಾ .. 
ಗಿಯೇ ಹಗಲಿರುಳು ಶ್ರಮಿಸುತ್ತಿರುವ 'ಮಹಾಚೈತನ್ಯದ ಸನ್ನಿಧಿಯಲ್ಲಿ ಕುಳಿತು 
ಪ್ರಾರ್ಥನೆ ಮಾಡುತ್ತವೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳುವ ಗೀತಾ ಶ್ಲೋಕ 
ಗಳನ್ನು ಪಠಿಸುತ್ತವೆ. ಬಸವಾದಿ ಶರಣರ ಅನುಭಾವದ ವಚನಗಳನ್ನು ಹಾಡು 
ಇವೆ, , ನಿಜಗುಣರ ಗೀತೆಗಳನ್ನು ಹೇಳುತ್ತವೆ, ತಾವು ಏನನ್ನು ಹಾಡುತ್ತಿದ್ದೇವೆ, 
ಪಠಿಸುತ್ತಿದ್ದೇವೆ' ಹೇಳುತ್ತಿದ್ದೇವೆ ಎಂಬುದರ ಅರ್ಥವನ್ನು ಇನ್ನೂ ಅವು ತಿಳಿಯ 
ಲಾರವು. ಆದರೆ : ಮಹಾ ಚೈತನ್ಯ ' ಕೈಗೊಂಡಿರುವ ಮಣಿಹದಲ್ಲಿ ಸಂಪೂರ್ಣ 
ಭಾಗಿಗಳು. ಹೃದ್ಧ ತವಾಗುತ್ತಿರುವ ಇಂದಿನ ಪ್ರಾರ್ಥನೆಯ ಎಲ್ಲ ಶ್ಲೋಕಗಳಲ್ಲ 
ನಾದರೂ , ಒಂದೆರಡಾದರೂ ಈ ಮೊಗ್ಗುಗಳ ಬಾಳನ್ನು ಅರಳಿಸದಿರಲಾರವು. 
ಮೊಗ್ಗುಗಳು ತಲೆ ಬಾಗಿ ಕಣ್ಮುಚ್ಚಿ , ಕೈ ಮುಗಿದು ಹಾಡುತ್ತಿರುವಾಗ ಸುತ್ತ ನಿಂತು 
ನೋಡುವ ಮನಸ್ಸುಗಳಿಗೆ ಅದೆಂಥ ಆನಂದ ! ಈ ಮೊಗ್ಗು ಗಳು ಅರಳಬೇಕು 
ಸಮಾಜಕ್ಕೆ ತಮ್ಮ ಗಂಧ ಪರಿಮಳವನ್ನು ನೀಡಬೇಕು, ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಬೇಕು 
ಎಂಬ ಉದಾತ್ತ ಆದರ್ಶವನ್ನು ಆಶೀರ್ವಚನದ ಮೂಲಕ ಬೋಧಿಸುತ್ತಿರುವ 
ಪುಣ್ಯ ಮೂರ್ತಿಯ ದಿವ್ಯ ಸಂಕಲ್ಪ ಅನುಪಮವಾದುದು. ಅದಕ್ಕೆ ತಮ್ಮ 
C ಅಳಿಲು ಸೇವೆ ಮಳಲ ಭಕ್ತಿ ” ಯನ್ನರ್ಪಿಸುತ್ತಿರುವ ಸಹೃದಯಗಳು ಸುತ್ತಲೂ 
ನಿಂತು ಉಸ್ತುವಾರಿ ಮಾಡುವ ಕೈಂಕಯ್ಯ , ಯಾತ್ರಾರ್ಥಿಗಳಾಗಿ ಬಂದ ಭಾವುಕ 
ರಿಗೆ ಕಣಕಾಲವಾದರೂ ದಿವ್ಯಾನುಭವನ್ನು ನೀಡುವ ಅಮೂಲ್ಯ ಕ್ಷಣಗಳು. ದೈನಂರ್ದಿ 
ತಾಪತ್ರಯಗಳ ಜಂಜಡದಿಂದ ದೂರಾದೆವಲ್ಲ ಎಂಬ ಹಗುರಭಾವ ( ದುಡಿ 
ದುಡಿದು ಸತ್ತಾಗ, ಆ ಮನಕೆ ಬೇಸತ್ತಾಗ, ” ಹಿಗ್ಗು ನೀಡುವ ಪ್ರಶಸ್ತ ಸನ್ನಿವೇಶ. 
ಜೂನ್, 1988 


ಮೊಗ್ಗು ಗಳ ಶಿಕ್ಷಣ, ಸಾಧನೆ , ಇಲ್ಲಿ ನಡೆದಿದೆ . ಇಂದು ನಿನ್ನೆಯಿಂದಲ್ಲ. ಹಲವಾರ 
ದಶಕಗಳಿಂದ ತಮ್ಮ ಜೀವಿಸದ ಅತ್ಯಂತ ಸಂತೋಷದ ಅವಧಿಯನ್ನು ಅನ 
ಇಲ್ಲಿ ಕಳೆಯುತ್ತಿವೆ, ಹಲವು ಹನ್ನೊಂದು ಬಣ್ಣ , ಭಾವ, ಗಂಧ, ಗಳನ್ನು ಸಂಶಯ 
ಯಿಸಿ ಕೊಂಡು ಬೆಳೆಯುತ್ತಿವೆ. ಹತ್ತು ದಿಕ್ಕಿನಿಂದ ಬಂದಿವೆ, ಈ ( ಪುಣ್ಯಪುರುಷನ 
ತೋಟದಲ್ಲಿ ಇಂದು ಅರಳುತ್ತಿವೆ. ಒಂದು ಕಡೆ ಸೇರಿ ಹತ್ತು ಕಡೆಗೆ ಮುಖ ಮಾದ 
ಅರಳುತ್ತಿವೆ. ಅರಿವು- ಮರೆವುಗಳ ಮಧ್ಯೆ ಗುರಿಯನ್ನು ಹುಡುಕುತ್ತ ನಡೆದಿವೆ 
CC ತನ್ನರಿವು ತನಗೆ ಗುರುವಾಗಬೇಕು ” ಎಂಬ ಮಹಾ ವಾಕ್ಯವನ್ನು ಅರ್ಥಮಾಡಿ 
ಕೊಳ್ಳಲು ( ಮೌನ ಸಂದೇಶ ” ವನ್ನು ತೋಟದೊಡೆಯ ನೀಡುತ್ತಿರುವುದ 
ಅವುಗಳ ಭಾಗ್ಯವಾಗಿದೆ. 


ನೋಡುವ ಕಣ್ಣು , ಪರಿಭಾವಿಸುವ ಹೃದಯವಿದ್ದರ ಮೊಗ್ಗುಗಳು ಅರಳು 
ತಿರುವ ಸುಂದರ ದೃಶ್ಯ ಭಾಸವಾಗದಿರದು , ಎಷ್ಟು ಪುಣ್ಯ ಈ ಮೊಗ್ಗು ಗಳದು !! 


ಬಡ ಪಸು ಪಂಕದಲ್ಲಿ ಬಿದ್ದೊಡೆ ಕಾಲ ಬಿಡುವುದಿಲ್ಲ ಬೇನೆಗಸಿಯುಂಟೆ ? 
* ಶಿವ ಶಿವಾ ! ಹಾದಹೆ ಹಾದಹೆನಯ್ಯಾ ! ! 

ನಿನು ನನದ ಲೆನ್ನ ತೆಗೆಯಾಯ್ತಾ . ! .. 
ಪಶುನಾನು ಪಶುಪತಿ ನೀನು ! 
ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯದ ಮುನ್ನ ! 
ಒಡೆಯ , ನಿನ್ನ ಬಯ್ಯದಂತೆ ಮಾಡು. 


ಕೂಡಲಸಂಗಮದೇವಾ 


ಸಿದ್ದಗಂಗೆ 


ಸಂಪಾದಕೀಯ 


ಮಳೆ: 


ನಯನ ಪ್ರದೇಶದ ಹತ್ ವಿದ್ಯುದುತ್ತಾನ 
- ಜಲವಿದ್ಯುತ್ತಿ 


ಮಳೆ ಬಂದಿದೆ; ಬರುತ್ತಿದೆ. ಕೆಲವು ಕಡೆ ವಿಶೇಷವಾಗಿ ಬಂದಿದೆ 
ಸಾಕಷ್ಟು ಹಾನಿಯನ್ನೂ ಉಂಟು ಮಾಡಿದೆ. ಇನ್ನು ಕೆಲವು ಕಡೆ ಬೇಕಾಗುವಷ 
ಬಂದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಬಿತ್ತನೆಗೆ ಪ್ರಾರಂಭವಾಗಿದೆ. ಬಿತ್ತಿದ ಬೆ 
ಹಾಳಾಗಿದೆ ಕೆಲವು ಭಾಗಗಳಲ್ಲಿ, ರಾಜ್ಯದ ರೈತವರ್ಗದ ಸಮುದಾಯಕ್ಕೆ 
ಒಟ್ಟಾರೆ ಸಂತೋಷವಾಗಿದೆ. ಸರ್ಕಾರದ ನೇತಾರರ ಪೊಳ್ಳು ಘೋಷಣೆಗಳನ್ನು 
ಸುಳ್ಳು ಆಶ್ವಾಸನೆಗಳನ್ನು ಕೇಳಿ ಕೇಳಿ ಬೇಸತ್ತ ಶ್ರೀ ಸಾಮಾನ್ಯನಿಗಂತೂ 
ಹರ್ಷ ತಂದಿದೆ. ಯಾವ ಪಕ್ಷದವರು ರಾಜ್ಯವಾಳಿದರೇನು ? ನಾವು ರಾಗಿ 
ಬೀಸುವುದು ತಪ್ಪುವುದಿಲ್ಲ ಎಂಬುದನ್ನರಿತಿರುವ ರೈತನಿಗೆ ನಿಜವಾದ ಆನಂದವಾಗುವುದು 
ಮಳೆ ಮತ್ತು ಬೆಳೆಯಿಂದ ರೈತನೇ ಏಕೆ ಇಂದಿನ ಕೈಗಾರಿಕಾ ಸ್ಥಾವರಗಳ 
ಜೀವ ಜೀವಾಳವೂ ಮಳೆಯನ್ನು ಆಧರಿಸಿರುವುದು ಸುಸ್ಪಷ್ಟ . ಜಲವಿದ್ಯುತ್ತಿಗೆ 
ಮೂಲಧನ ಮಳೆ, ರಾಜ್ಯದ ಬೃಹತ್ ವಿದ್ಯುದುತ್ಪಾದನಾ ಕೇಂದ್ರವಾದ 
ಶರಾವತಿ ಜಲಾನಯನ ಪ್ರದೇಶದಲ್ಲಿ ಸಮೃದ್ಧವಾಗಿ ಮಳೆಯಾಗಿ ಲಿಂಗನಮಕ್ಕೆ 
ತುಂಬಿದರೆ ಮಾತ್ರ ವರ್ಷದುದ್ದಕ್ಕೂ ವಿದ್ಯುತ್ ಬೆಳಕುಕೊಟ್ಟಿತು! ಇಲ್ಲವೆ 
ಕಣ್ಣು ಮುಚ್ಚಾಲೆ ಮನೆ ಮನೆಯಲ್ಲೂ ನಡೆಯುವುದು - - ಹಗಲಿನಷ್ಟೇ ಅಪ್ಪಟ 
ಸತ್ಯ . ಒಂದು ಕಾಲಕ್ಕೆ ಮಳೆ ಕೇವಲ ಕೃಷಿ ಸಾಧಾರವಾಗಿತ್ತು . ಆದರಿಂದು ಜೀವನದ 
ಸಮಗ್ರ ಕ್ಷೇತ್ರಕ್ಕೆ ತನ್ನ ಕ್ರಿಯಾಶೀಲ ಬಾಹುವನ್ನು ಚಾಚುತ್ತ ಬಂದಿದೆ. ರಾಜ್ಯ 
ದಲ್ಲಿ ಈ ವರ್ಷ ಮಳೆ ತಡವಾಗಿ ಪ್ರಾರಂಭವಾಯಿತಾದರೂ ಹಿಂಗಾರು ಸರಿಯಾಗಿ 
ನಡೆಸುವ ಆಶೆಯನ್ನು ತೋರಿಸುತ್ತಿದೆ, ಮಳೆ ಹಿಂದಿನವರ್ಷ ಚೆನ್ನಾಗಿಯೇ ಆಗಿತ್ತು , 
ಈ ವರ್ಷವೂ ಆಗುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಹವಾಮಾನ ತಜ್ಞರು 
ಹೇಳುತ್ತಿದ್ದಾರೆ. ಕೃಷಿಕ ಬಂಧುಗಳು ಬೀಜ, ಗೊಬ್ಬರ, ಎತ್ತು , ಕೂಲಿಗೆಹಣ ಮುಂತಾದ 
ವುಗಳಿಗೆ ತನ್ನೆಲ್ಲ ಬುದ್ದಿಯನ್ನು ಖರ್ಚನಾಡಿ ಜೋಡಿಸಿ ಕೊಳ್ಳುತ್ತಿದ್ದಾರೆ. ನಮ್ಮ 
ಮುಖಂಡರು ರೈತರ ಜೀವನವನ್ನು ಉದ್ಧಾರ ಮಾಡುವ ಅನೇಕ ಯೋಜನೆಗಳು 
ನೇನೋ ರೂಪಿಸಿದ್ದಾರೆ, ರೂಪಿಸುತ್ತಲೂ ಇದ್ದಾರೆ, ಆದರೆ ಬಹುಪಾಲು ಅವೆಲ್ಲ 
ಗಂಧದಕಡ್ಡಿ ಉರಿಸಿ ಅಡಿಗೆ ಮಾಡಿದಂತಾಗುತ್ತಿದೆ ಅಥವಾ ಯೋಜನೆಗಾಗಿ ಮೀಸ 
ಲಾದ ಹಣ ಬಾವಿಯಿಂದ ನೀರು ಗದ್ದೆಗೆ ಬರುವಷ್ಟರಲ್ಲಿ ಮಧ್ಯದ ಕಾಲುವೆ. 
ಗಳೇ ಕುಡಿಯುವಂತಾಗಿದೆ. ಕೃಷಿ ಇಲಾಖೆಯಂತೂ ಪ್ರಸಾರಮಾಧ್ಯಮಗಳ ಮೂಲಕ 


ವಿದ್ಯ ” ಮಳೆ ಕೇಳೆ 


ಜುಲೈ - 1989 


ಹಾಗೂ ಇನ್ನಿತರ ವಿಧಾನಗಳಲ್ಲಿ ಕೃಷಿಸುಧಾರಣೆಯಬಗ್ಗೆ ಪ್ರಯೋಗ ಪ್ರದರ್ಶನ, 
ಪ್ರಯತ್ನಗಳನ್ನು ಮಾಡುತ್ತ ನಡೆದಿದೆ. ಆದರೆ ನಿರೀಕ್ಷಿಸಿದ ಫಲ ಕೈಗೆ ಬರುತ್ತಿಲ್ಲ. 
ಮಳೆ ಸಕಾಲಕ್ಕೆ ಬಂದರೆ ನಮ್ಮ ರೈತರಿಗೆ ಸಂತೋಷವಾದರೆ, ಬಂದ ಬೆಳೆಯನ್ನ 
ರಕ್ಷಿಸಿಕೊಳ್ಳುವ, ಅದನ್ನು ಯೋಗ್ಯ ರೀತಿಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಗ 
ಳಿದ್ರೂ ಮಧ್ಯವರ್ತಿಗಳ “ ಬಣ್ಣದ ನಾಟಕ ) ಗಳಿಂದ ಅನುಭವಿಸುತ್ತಿರುವ “ಮೂಕ 
ನೋವು” ತಪ್ಪುವ ದಿನಗಳು ಬೇಗ ಬರಬೇಕು. ಸ್ವಾತಂತ್ರ್ಯ ಬಂದು ೪೩ ವರ್ಷ 
ಗಳು ತುಂಬುತ್ತ ಬಂದರೂ ಭಾರತೀಯ ಶ್ರೀಸಾಮಾನ್ಯನ ಕೃಷಿಕಾಯಕಕ್ಕೆ 
ತಗುಲಿರುವ ಕೃತಕ ಕಂಟಗಳಗಳು ದೂರಾಗದೇ ಉಳಿದಿರುವುದು ನಿಜಕ್ಕೂ ನಾಚಿಕೆ 
ಗೇಡು. ದುಡಿವ ಮನಸ್ಸ ಮುದುಡಬಾರದು . ಅದರಿಂದಒಳ್ಳೆಯದಾಗುವುದಿಲ್ಲ. 
ವ್ಯವಸಾಯ ಪ್ರಧಾನವಾದ ರಾಷ್ಟ್ರದಲ್ಲಿ ಮಳೆಯನ್ನೇ ಪ್ರಕೃತಿಯ ವರವೆಂದು ನಂಬಿ 
- ರುವ ನೆಲದಲ್ಲಿ ಮಣ್ಣಿನ ಮಕ್ಕಳ ಆವಶ್ಯಕತೆಗಳನ್ನು ಪೂರೈಸಿಕೊಡುವ ಪ್ರಯತ್ನ 
ಗಳು ಪ್ರಾಮಾಣಿಕವಾಗಿ ಒದಗಿಬರಬೇಕು- ನಮ್ಮ ರಾಜಕಾರಣಿಗಳ ಸಿಹಿಯಾದ 
ಮಾತುಗಳಿಗಿಂತ ಒಂದೆರಡು ರೈತರಿಗೆ ಒಳ್ಳೆಯ ಕೆಲಸಗಳಾದರೂ ಎಷ್ಟೋ ಒಳ್ಳೆ 
ಯದು. 


ಆಚರಿಸಬಹುದೆ ? 
ಎಂ . ಎ. ನೀಲಾಂಬಿಕೆ, ಎಂ . ಎ . ಉತ್ತರಾದಿಮಠರಸ್ತೆ, ಮೈಸೂರು 

ಜಗದಗಲ ಮುಗಿಲಗಲ ಮಿಗೆಯಗಲ ವ್ಯಾಪಿಸಿ 
ಜಗದಣ್ಣನಾಗಿ ಶತಶತಮಾನಗಳಿಂ ಮೆರೆದಿದ್ದೆ 
ದೇಹ ದೇವಾಲಯವಾಗಿರಲು ದೇಗುಲಕೆ , 
ಹಾಗದಿರೆಂದು ಅರುಹಿನ ಕುರುಹ ನೀನಿತ್ತೆ . 
ದಲಿತರನ್ನು ಸಂಘಟಿಸಿ ಕ್ರಾಂತಿಯ ನೆಸಗಿದ್ದೆ 
ನೊಂದ ಹೆಣ್ಣಳ ರಕ್ಷಿಸಿ ಸಬಲ ರಾಗಿಸಿದ್ದೆ , 
ನಿನ್ನ ಹೆಸರನ್ನು ಸ್ಮರಿಸಿ ನಾವು ಮಾಡಿದುದೇನು ? 
ಸತಿಪದ್ಧತಿಯ ಹೀನ ಕಟ್ಟಳೆಗೆ ಮಣಿದಿಹೆವು 
ದೇವ ದಾಸಿಯರ ಸಾರ್ವಜನಿಕ ಸಾತ್ತಾಗಿಸಿದೆವು 
ನಿನ್ನೆಲ್ಲ ತತ್ವವನು ಬಸವಸಾಗರದಲ್ಲಿ 
ಮುಳುಗಿಸಿ ಎಂಟು ಶತಮಾನದಿಂದ ಗಲಿದ 
ನಿನ್ನ , ಮೂಳೆಸಿಗುವುದೆಂಬಾಶೆಯಿಂ ಹುಡುಕ 
ಹೊರಟ ನಾವು ಆಚರಿಸಬಹುದೆ ನಿನ್ನ ಜಯಂತಿಯ ? 


ಸಿದ್ದಗಂಗಾ 


ಹಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ. 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪi ಚನ್ನಪ್ಪ ಎರೇಸಿಮೆ 


ಸಂಪಾದಕರು 
ಹೆಚ್ . ವಿ . ನೀಟಭದ್ರಯ್ಯ 


ಸಹ ಸಂಪಾದಕರು 

ಬಿ . ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


* ಸಿದ್ದಗಂಗಾ ' ನಾಡಿನ ಜನತೆಗೆ ಜಾನು 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿಷ್ಟ ಸಂಸ್ಕೃತಿ, ಕಥೆ, 
ಕವನ, ಕಲೆ , ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ , ಚಿಂತನ , ನಗೆಬರಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ನೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟು 
ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕಸ್ಮಾತ ಕಳೆದುಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಹಾರಕ್ಕೆ ಅವಕಾಶವಿಲ್ಲ . ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದ ಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು . ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ, 
ರಿಗೆ ಆದ್ಯತೆ ಕೊಡಲಾಗುವುದು . 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 

* * * 


ಪ್ರಕಾಶಕರು 


ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


- ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಆಜೀವಸದಸ್ಯತ್ವ 201 - 00 ರೂ 


( ಸಂಪಾದಕರು ” 
ಸಿದ್ದಗಂಗಾ' ಕನ್ನಡ ಮಾಸ ಪತಿ ಕೆ 
|| ಶ್ರೀ ಸಿದ್ಧಗಂಗಾ ಕ್ಷೇತ್ರ- 572104 

- ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


సందరిలయ 


ಪರಿಣಾಮ 

“ ಒಬ್ಬ ಗೃಹಸ್ಥ ತಪ್ಪು ಮಾಡಿದಕೆ ಅದರ ಫಲವನ್ನು ಆತನ ಕುಟುಂಬ 
ಅನುಭವಿಸಬೇಕಾಗುತ್ತದೆ, ಆದರೆ ಒಬ್ಬ ಸ್ವಾಮಿ ತಪ್ಪು ಮಾಡಿದರೆ ಅದರ 
ಫಲವನ್ನು ಸಮಾಜ ಊಟ ಮಾಡಬೇಕಾಗುತ್ತದೆ? : 


ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಗ್ರಾಮೀಣ ಸಮಾರಂಭ ಒಂದರಲ್ಲಿ ಹೀಗೆ 
ನುಡಿದರು, ಅರ್ಥಪೂರ್ಣವಾದ ನುಡಿಮುತ್ತು . ಬಸವಣ್ಣನವರು ಹೇಳಿದ್ದು ಇಂತಹ 
ಮಾತುಗಳನ್ನು ಕುರಿತಿರಬೇಕು “ ನುಡಿದರೆ ಮುತ್ತಿನ ಹಾರದಂತಿರಬೇಕು ' ಎಂಬು . 
ವಚನ ಸ್ವಾನುಭವಕ್ಕೆ ಬರದ ಯಾವುದನ್ನೂ ಶರಣರು ಹೇಳಲಿಲ್ಲ. ಅನುಭವ ವೇದ್ಯ 
ನಾಗದ ಯಾವುದೂ ಅವರಿಗೆ ಮಾನ್ಯವಾಗಲಿಲ್ಲ. ಪುಸ್ತಕ ಓದಿಗಿಂತ, ಮಸ್ತಕದ 
ಬುದ್ದಿ ಗಿಂತ ಹೃದಯದ ಬೆಳಕು ಅವರಿಗೆ ಮುಖ್ಯವಾಯಿತು. ಗೃಹಸ್ಥನಾಗಲಿ , 
ಸ್ವಾಮಿ ಅಥವಾ ಮಠಾಧಿಕಾರಿಯಾಗಲಿ ಜಾಗೃತನಾಗಿ ನಡೆಯದೇ ಹೋದರೆ 
ಅನರ್ಥವಾಗುವುದರಲ್ಲಿ ಸಂದೇಹವೆಲ್ಲಿಯದು ? ಅಲ್ಲದೆ ಗೃಹಸ್ಥೆ ಮಾಡುವ ತಪ್ಪಿ 
ನಿಂದಾಗುವ ಪರಿಣಾಮದ ಪ್ರಮಾಣ ಅಲ್ಪ ಮೇಲಾಗಿ ಸೀಮಿತವಾದರೆ' ಸ್ವಾಮಿ 
ಯಾದವನು ಮಾಡುವ ತಪ್ಪಿನ ಪರಿಣಾಮದ ಪ್ರಮಾಣ ದಾಡದು ಹಾಗು ವ್ಯಾಪಕ 
. ವಾದುದು. ಸ್ವಾಮಿಯಾದವನು ಮೈಯೆಲ್ಲ ಕಣ್ಣಾಗಿ ಬಾಳುವುದರ ಜೊತೆಗೆ ತನ್ನ ನಡೆ 
ನುಡಿಯಿಂದ, ಚಲನ ವಲನಗಳಿಂದ, ಆಚಾರ ವಿಚಾರಗಳಿಂದ, ಸಂಚಾರ ಸಂಪರ್ಕ 
ಗಳಿಂದ ಸಹವಾಸ - ಪರಿಸರಗಳಿಂದ, ಚಿಂತನ ಮಂಥನಗಳಿಂದ, ಊಟ 
- ಉ . ಪ ಚಾ ರ ಗಳಿ೦ ದ, ಆಲೋಚನೆ ಆ ಕಾ ೦ ಕೈಗಳಿ೦ದ ತಾನು 
ಪ್ರತಿನಿಧಿಸುವ ಸಂಸ್ಥೆಯ ಮೇಲೆ ಸಮಾಜದ ಮೇಲೆ ಯಾವ ತೆರನಾದ 
ಪರಿಣಾಮಗಳುಂಟಾಗಬಹುದು ಎಂಬುದನ್ನು ದರ್ಶಿಸುವ ಶಕ್ತಿಯುಳ್ಳವನಾಗಿರ 
ಬೇಕಾಗುತ್ತದೆ- ತನ್ನ ಕಣ್ ನಾಟ, ತನ್ನ ಬಾಯಾರು ತಾನಿಡುವ ಒಂದು ಹೆಜ್ಜೆ 
- ಭವಿಷ್ಯದಲ್ಲಿ ಎಂಥ ಪರಿಣಾಮವನ್ನುಂಟು ಮಾಡಬಹುದು ಎಂಬುದರ ಪೂರ್ವ 
ಪ್ರಜ್ಞೆಯುಳ್ಳವನಾಗಿರ ಬೇಕಾಗುತ್ತದೆ. ಇಲ್ಲದೆ ಹೋದರೆ ಫಲವನ್ನು ಅನುಭವಿಸುವ 
ಕುಟುಂಬದ ಸದಸ್ಯರು, ಸಮಾಜದವರು ಸಂಕಟವನ್ನನುಭವಿಸ ಬೇಕಾಗುತ್ತದೆ. 
ತ್ರಿಕಾಲಬಾಧಿತವಾದ ಸತ್ಯದ ಇಂಥ ಮಾತುಗಳು ಮುತ್ತಿನಹಾರ' ಕ್ಕಿಂತಲೂ ಹೆಚು. 
ಬೆಲೆಯುಳ್ಳವಾಗಲಾರವೆ ? ಗೃಹಸ್ಥ ಕೌಟುಂಬಿಕ ಉನ್ನತಿ- ಅವನತಿಗಳಿಗೆ ಪಾಸ 
ಪುಣ್ಯಗಳಿಗೆ, ಧರ್ಮ ಕರ್ಮಗಳಿಗೆ, ಸುಖ ದುಃಖಗಳಿಗೆ, ನೆಲೆ - ಬೆಲೆಗಳಿಗೆ, ಗೌರವ. 
ಅಗಸ್ಟ್ , 1988 


ಅಗೌರವಗಳಿಗೆ ಕಾರಣನಾಗುವಂತೆ ಸ್ವಾಮಿಯೂ ಸಹ ಒಂದು ಸಂಸ್ಥೆಯ ಏ | 
ಬೀಳುಗಳಿಗೆ, ಎತ್ತರ- ಬಿತ್ತರಗಳಿಗೆ ಕಾರಣನಾಗುತ್ತಾನೆಯಲ್ಲವೆ? ಲಗ್ನವಾದವರೆಲ್ಲ 
ಹೇಗೆ ಗೃಹಸ್ಥರಾಗಲಾರರಾ ? ಕಾವಿ ತೊಟ್ಟವರೆಲ್ಲರೂ ಸ್ವಾಮಿಗಳಾಗಲಾರರುತಾ 
“ ಮಂಡೆ ಬೋಳಾದೊಡೇನು ಮನ ಬೋಳಾಗದನಕ್ಕೆ ” ಎಂದಲ್ಲವೆ ಶರಣರನ್ 
ಮನಬಾಳಾಗುವುದೆಂದರೇನು ? ಆಶೆಯ ಬೇರನ್ನು ಕಿತ್ತೊಗೆಯ ಬೇಕೆಂದಲ್ಲವ 
ಬದಲಾಗಿ ವೇಷದ ಮರೆಯಲ್ಲಿ ವಿಷಯ ಸುಖಕ್ಕೆಳಸುವುದು ಮಾಸವಾಗಲಾರದೆ 
ಅಂಥ ಮಾಸದಿಂದ ವ್ಯಕ್ತಿನಾಶದೊಂದಿಗೆ ವ್ಯಕ್ತಿಯ ಸುತ್ತ ಸುತ್ತುವರಿದಿರು 
ಸಮಾಜವೂ ಪ್ರಪಾತದಂಚಿನಕಡೆಗೆ ಧಾವಿಸುವಂತಾಗುವುದಿಲ್ಲವೆ ? ಸಮಾಜ 
ಮಾರ್ಗದರ್ಶನ ಮಾಡುವ ನೈತಿಕ ಶಕ್ತಿಯಾದರೂ ಹಾಗಾದಾಗ ಉಳಿಯುವುದೆಂತ 


ತಪ್ಪು ಮಾಡಿದ ಗೃಹಸ್ಥನನ್ನು ಶಿಕ್ಷಿಸುವ ಜವಾಬ್ದಾರಿ ಕುಟುಂಬದ ಸದ 
ರಿಗಿರುವ ನೈತಿಕ ಹಕ್ಕು ಅಂತೆಯೇ ತಪ್ಪು ಮಾಡಿದ ಸ್ವಾಮಿಯನ್ನು ಶಿಕ್ಷಿಸುವ ಹಕ 
ಸಮಾಜದ್ದು , ಅದು ಮಾಡಿಕೊಂಡು ವಿಧಾಯಕ ವ್ಯವಸ್ಥೆಯದು. ಬದಲಾಗಿ ತಪ್ಪು 
ಮಾಡಿದವನನ್ನು ಪ್ರೋತ್ಸಾಹಿಸುತ್ತ , ಸಹಕಾರ, ಸಹಾಯ ನೀಡುತ್ತ ಉತ್ತೇಜಿಸುವುದ 
ಕುಂಟುಂಬದ ವಿನಾಶಕ್ಕೆ , ಸಮಾಜದ ಸರ್ವನಾಶಕ್ಕೆ ಆಹ್ವಾನ ಕಾಟ್ಟಂತಾ 
ಗಲಾರದೆ ? ಅನುಭಾವಿಗಳ ಮಾತಾಂದು ಇಲ್ಲಿ ನೆನಪಿಗೆ ಬರುತ್ತದೆ-“ ಮಕ್ಕಳ 
ಸುಧಾರಿಸಬೇಕಾದರೆ ತಂದೆ ತಾಯಿಗಳು ಸುಧಾರಿಸಬೇಕು, ವಿದ್ಯಾರ್ಥಿಗ 
ಸುಧಾರಿಸಬೇಕೆಂದರೆ ಅಧ್ಯಾಪಕರು ಸುಧಾರಿಸಬೇಕು. ಜನಗಳು ಸುಧಾರಿಸಿ 
ಬೇಕೆಂದರೆ ಜನನಾಯಕರು ಸುಧಾರಿಸಬೇಕು, ನೌಕರರು ಸುಧಾರಿಸ ಬೇಕೆಂದರೆ 
ಅಧಿಕಾರಿಗಳು ಸುಧಾರಿಸಬೇಕು, ರೋಗಿಗಳು ಸುಧಾರಿಸಬೇಕೆಂದರೆ ವೈದ್ಯರ 
ಸುಧಾರಿಸಬೇಕು, ಹೆಂಗಸರು ಸುಧಾರಿಸ ಬೇಕೆಂದರೆ - ಗಂಡಸರು ಸುಧಾರಿಸಬೇಕು. 
ಭಕ್ತರು ಸುಧಾರಿಸಬೇಕೆಂದರೆ ಸ್ವಾಮಿಗಳು ಸುಧಾರಿಸಬೇಕು ” ಕಾಲೇಜಿನಲ್ಲಿ 
ಓದುತ್ತಿದ್ದಾಗ ಪ್ರಾಧ್ಯಾಪಕರೊಬ್ಬರು ಸಹಪಾಟಿಯೊಬ್ಬನನ್ನು ಕುರಿತು ಹೀಗೆಂದಿದ್ದರು 
“ನೀನು ಯಾವುದಾದರೂ ಮಠಕ್ಕೆ ಸ್ವಾಮಿಯಾಗಬೇಕಾದ ಸಂದರ್ಭ ಬಂದರೆ 
ಮಾದಲು ನಿನ್ನನ್ನು ನೀನು ಸುಧಾರಿಸಿಕೋ ಮತ್ತು ನಿಯಂತ್ರಿಸಿಕೊ ” ಎಂಬು 
ದಾಗಿ “ ಕಾಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೆ ಕಾಣ 
ಬಹುದು ” ಎಂಬ ವಚನದ ಅರ್ಥ ಈಗೀಗ ಅರ್ಥವಾಗುತ್ತಿದೆ. ಅಕ್ಕನ ವಚನ 
ನೆನಪಿಗೆ ಬರುತ್ತದೆ ಪರಿಣಾಮಿಗಳಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು ” ಗೃಹಸ್ಥ 
ನಾಗಲಿ , ಪರಿಣಾಮದ ಸ್ವರೂಪವನ್ನರಿಯದೇ ಹೋದಲ್ಲಿ ಪರಿಶ್ರಮವೆಲ್ಲ ವ್ಯರ್ಥ 
ವಾದೀತು ! ಪರಿಣಾಮಿ ಪ್ರಸಾದಿಯಾದಾಗ ಗೃಹಸ್ಥನಿಗೆ ಮಯ್ಯಾದೆ; ಸ್ವಾಮಿಗೆ 
ಗೌರವ , ಸಮಷ್ಟಿಗೆ ಹಿತ. 


ಸಿದ್ದಗಂಗಾ 


* 


* 


* 


ಸಿದ್ದಗಂಗಾ ಮಾಸ ಪತ್ರಿಕೆ ಲೇಖಕರಲ್ಲಿ ಮನವಿ 
ಶ್ರೀ ಸಿದ್ದಗಂಗಾ ಮಠ- 572104 

* ಸಿದ್ದ ಗಂಗಾ ” ನಾಡಿನ ಜನತೆಗೆ ಜಾನ 
ತುಮಕೂರು ಜಿಲ್ಲೆ 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಪ್ರಧಾನ ಸಂಪಾದಕರು 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ, 
ಪ | ಚನ್ನಪ್ಪ ಎರೇಸೀಮೆ 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 

ಕವನ , ಕಲೆ , ವಿಜ್ಞಾನ, ಶಿಕ್ಷಣ , ರಾಜ 
ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 

ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ , ನಗೆಬರೆಹ , ಹರಟೆ 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಸಹ ಸಂಪಾದಕರು 

ತಿಸುತ್ತದೆ. ಲೇಖನಗಳು : ಫುಲ್ ಸ್ನೇಪ್ 
ಬಿ. ವೀರಭದ್ರಯ್ಯ ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟಾ 
ಪಿ . ಎನ್ . ಚಂದ್ರಶೇಖರಯ್ಯ ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 

ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 

ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಜಾಹೀರಾತು ವಿಭಾಗ 

ಅಕಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಎಂ . ರೇಣುಕಾರಾಧ್ಯ 

ಹೊಣೆಗಾರರಲ್ಲ . ಲೇಖನಗಳಲ್ಲಿ ಸೂಕ್ತ 
* * * * 

ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಪ್ರಸಾರ ವಿಭಾಗ 

ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರ ವ್ಯವ 
ಆರ್ . ಎಸ್ . ಮಲ್ಲೇಶಪ್ಪ . ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
* * * 

ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
* ಪ್ರಕಾಶಕರು 

ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಹೆಚ್ . ಬಿ. ಗಂಗಾಧರಯ್ಯ 

ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ3 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 

ಶೀರ್ಷಿಕೆ ಪಡೆಯಲಿಚ್ಚಿ ಸುವ ಬರಹಗಾರ 
ಮುದ್ರಕರು 

- ರಿಗೆ ಆದ್ಯತೆ ಕೊಡಲಾಗುವುದು. 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

- G ಸಂಪಾದಕರು ” 
ಪ್ರಕಟಣೆಯ ಸ್ಥಳ 

“ಸಿದ್ದಗಂಗಾ' ಕನ್ನಡ ಮಾಸ ಪತಿ ಕೆ 
- ಶ್ರೀ ಸಿದ್ಧಗಂಗಾ ಕ್ಷೇತ್ರ ಶ್ರೀ ಸಿದ್ದಗಂಗಾ ಕ್ಷೇತ್ರ- 572104 
ಚಂದಾ ವಿವರ 

ತುಮಕೂರು ಜಿಲ್ಲೆ . 
ನಾರ್ಷಿಕ ಚಂದಾ 20 - 00 ರೂ | ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 
ಅಜೀವ ಸದಸ್ಯತ್ವ 201 - 00 ರೂ 


సంబందరిలయ 
ಈ•••••••••••••••••••www 
ಮುರಳಲ್ಲಿ ಎಣ್ಣೆ ಹಿಂಡುವ ಕೆಲಸ - 


- ಸ್ವಾತಂತ್ರ್ಯ ಬಂದು ನಾಲ್ಕು ದಶಕಗಳೇ ಸಂದು ಹೋದವು. ರಾಷ್ಟ್ರ ಜೀವನದಲ್ಲಿ 
ಮಹತ್ವದ ಘಟನೆಗಳು ಸಂಭವಿಸಿದುವು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಹನ್ನೊಂದು 
ಸುಧಾರಣೆಗಳು ತಲೆದೋರಿದವು. ಸುಧಾರಣೆಗಳೆಂಬಂತೆ ಬಂದವುಗಳೆಷ್ಟೊ ಅದ 
ರಲ್ಲ , ಶಿಕ್ಷಣ ಕ್ಷೇತ್ರದಲ್ಲಿ ಸಾಗಿರುವ ಹೊಸ ಹೊಸ ಸುಧಾರಣೆಗಳನ್ನು ಗಮನಿಸಿದಾಗ 
ಭಾರತೀಯನಿಗೆ ನಿರಾಶೆಯಾಗದಿರದು, ವಿಜ್ಞಾನ, ತಂತ್ರಜ್ಞಾನ, ಅಣುವಿಜ್ಞಾನ, 
ವೈದ್ಯಕೀಯ ಜ್ಞಾನ, ಬಾಹ್ಯಾಕಾಶ ವಿಜ್ಞಾನಗಳಲ್ಲಿ ವಿಸ್ಮಯಗೊಳಿಸುವಂಥ ಆಭಿವೃದ್ದಿ 
ಯಾಗಿರುವುದು ನಿಜ, ಕೈಗಾರಿಕಾ ಕ್ಷೇತ್ರದಲ್ಲಿ ಬೃಹತ್ ಕೈಗಾರಿಕೆ ಸ್ಥಾವರಗಳೂ 
ರಾಷ್ಟ್ರ ಜೀವನದ ಸಮೃದ್ಧಿಗೆ ಶ್ರಮಿಸುತ್ತಿರುವುದು ದಿಟ. ಕೃಷಿ ಕ್ಷೇತ್ರದಲ್ಲಿ ಹಸಿರು 
ಕ್ರಾಂತಿನಡೆದಿರುವುದು ವೇದ್ಯ , ಅರಣ್ಯ ರಂಗದಲ್ಲಿ ಆಗಿರುವ , ಆಗುತ್ತಿರುವ ಭಯಂಕರ 
ವಿಂಧ್ಯಸಕ ಯೋಜನೆಗಳ ವಿರುದ್ಧ ಪ್ರತಿಭಟನಾತ್ಮಕ ಚಳುವಳಿಗಳೂ ಸುಧಾರಣೆಯ 
ದಿಕ್ಕು ಬದಲಾಗಬೇಕೆಂಬುದನ್ನು ಸೂಚಿಸುವುದಿಲ್ಲವೇ ? ಪರಿಸರ ಪ್ರಜ್ಞೆ ಜಾಗೃತವಾ 
ಗುವುದು ಶುಭ ಚಿಹ್ನೆ ಯಲ್ಲವೇ ? ಕೇವಲ ಅಣು ಸ್ಥಾವರಗಳ ಸ್ಥಾಪನೆಯಿಂದ ಮಾತ್ರ 
ದೇಶಾಭಿವೃದ್ಧಿಯಾದೀತೆ? ಪೂರ್ವಿಕರು ಶಾಂತ ಜೀವನಕ್ಕೆ ಬೇಕಾಗಬಹುದಾದ ಪರಿಸರ 
ಪ್ರಜ್ಞೆಯುಳ್ಳವರಾಗಿದ್ದರು ಎಂಬುದನ್ನು ಮರೆಯಬಹುದೇ ? ಅದೂ ಹೋಗಲಿ ನಿತ್ಯ 
ಹರಿದ್ವರ್ಣದ ಅರಣ್ಯಗಳಿಗೆ ಹೆಸರಾಗಿದ್ದ ನಮ್ಮ ನಾಡಿನಲ್ಲಿಂದು ಕಾಣುತ್ತಿರುವುದೇನು ? 
ಎತ್ತೆತ್ತ ನೋಡಿದರೂ ಕಾಂಕ್ರೀಟ್ ಕಾಡುಗಳನ್ನಲ್ಲವೇ .? ತರುಮರಾದಿಗಳಿಂದ ದೊರೆ. 
ಯುವಶಾಂತವಾತಾವರಣ ಭವ್ಯವಾದ ಕಾಂಕ್ರೀಟ್ ಕಟ್ಟಡಗಳಲ್ಲಿ ದೊರೆಯಬಲ್ಲುದೇ ? 
ಅಲ್ಲದೆ, ಹೊಸ ಶಿಕ್ಷಣ ನೀತಿಯನ್ನು ರೂಪಿಸುತ್ತಿರುವ ನಮ್ಮ ಸರ್ಕಾರ , ಮುಖಂಡರು 
ಆಲೋಚನೆ ಮಾಡುತ್ತಿಲ್ಲವೇಕೆ? ಸ್ವಾತಂತ್ರ್ಯಗಳಿಸಿದ ಮೇಲೆ ನಾವು ಕಟ್ಟಿದ ಅಣೆ 
ಕಟ್ಟುಗಳೆಷ್ಟು , ಸ್ಥಾಪಿಸಿದ ಬೃಹತ್ ಕೈಗಾರಿಕೆಗಳೆಷ್ಟು ಕೈಗೊಂಡ ಸ್ಥಾವರಗಳೆಷ್ಟು , 
ವೆಚ್ಚ ಮಾಡಿದಕೋಟ್ಯಾಂತರ ಹಣವೆಷ್ಟು ? ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ಮಿಸಿದ 
- ಸುಸಂಸ್ಕೃತ ಯುವಜನಾಂಗವೆಷ್ಟು ? ಶಿಕ್ಷಣಕ್ಕಾಗಿ ರಾಷ್ಟ್ರದ ಆದಾಯದಲ್ಲಿ ಬಳಸು 
ತಿರುವ ಹಣವೆಷ್ಟು ? ಯಾರಿಗೆ ಬೇಕಾಗಿದೆ ಶಿಕ್ಷಣ ಕ್ಷೇತ್ರ ? ರಾಜಕೀಯ ಲಾಭ 
ಕ್ಯಾಗಿ ಎಲ್ಲ ನಡೆದಿರುವಾಗ ಗಾಂಧೀಜಿ ಹೇಳುತ್ತಿದ್ದ ಸುಸಂಸ್ಕೃತ, ಯುವಜನಾಂಗ 
ರಾಷ್ಟ್ರದ ಅಮೂಲ್ಯ ಸಂಪತ್ತು ? ಎಂಬುದನ್ನು ಗಂಭೀರವಾಗಿ ಚಿಂತಿಸುವರೆಷ್ಟು 
ಸೆಪ್ಟೆಂಬರ್ , 1988 


ನಮ್ಮಲ್ಲಿಂದು ಪ್ರತಿಭಾವಂತ ಇಂಜಿನಿಯರುಗಳಿದಾರೆ , ವೈದ್ಯರುಗಳಿದ್ದಾರೆ ಪ್ರತಿಭಾ 
ಆಡಳಿತಗಾರರಿದ್ದಾರೆ, ಪ್ರತಿಭಾವಂತ ಶಿಕ್ಷಕರೂ ಇದ್ದಾರೆ. ಆದರೆ ಸುಸಂಸ್ಕೃತರಿ 
ಮಂದಿ ಸಿಕ್ಕುತ್ತಾರೆ, ರಾಷ್ಟ್ರ ಬಯಸುವುದು ಸಂಸ್ಕೃತವಂತ ಜನಾಂಗವನ್ನು , ಸಹಬಾ 
ಹೆಸರಾದ ಭಾರತದಲ್ಲಿ ಇಂದು ನಡೆದಿರುವುದಾದರೂ ಏನು? ದೀನದಲಿತರ ನೆ. 
ಧನಾಥ್ರ, ಬಲವುಳ್ಳವರ ದೌರ್ಜನ್ಯ , ಹರಿಜನರ ಮೇಲೆ ಸವರ್ಣಿಯರ ರೂ 
ಸ್ತ್ರೀಯರ ಮೇಲೆ ಹಾಡುಹಗಲಲ್ಲೇ ಅತ್ಯಾಚಾರ , ಅದೂ ಶಿಕ್ಷಿತರೆನಿಸಿಕೊಂಡವಂದ 
ಸೇವಾಸಂಸ್ಥೆಗಳ ಮೇಲೆ ಆಕ್ರಮಣ, ಧರ್ಮಕ್ಷೇತ್ರಗಳ ಬಗ್ಗೆ ತೀವ್ರ ಅನಾದರ, ಸ 
ದೆಂಬಂತೆ ಅಪಪ್ರಚಾರ , ಏನು ನಡೆದಿದೆ ಇದೆಲ್ಲ ? ಯಾರು ಯೋಚಿಸಬೇಕು. ಇದನ್ನೆ 
ಸರಿಪಡಿಸುವವರಾದರೂ ಎಲ್ಲಿದ್ದಾರೆ? ಯುವಜನಾಂಗಕ್ಕೆ ಕೊಡುತ್ತಿರುವ ಆದರ್ಶಗ 
ರಾಷ್ಟ್ರ ಭಕ್ತರ, ಸಮಾಜ ಹಿತೈಷಿಗಳ, ಚಾರಿತ್ರಿಕ ಪುರುಷರ, ಧರ್ಮ ದೀಪ 
ಜೀವನವನ್ನೆ ? ಅಥವಾ ಕೊಲೆಗಡುಕರ, ಗೂಂಡಾಗಳ, ಕುಪ್ರಸಿದ್ದರ ಜೀವನವ 
ಆಲೋಚಿಸುವುದು ಬೇಡವೇ ? ಶಿಕ್ಷಣದ ಬಗ್ಗೆ ನಮ್ಮ ಮುಖಂಡರುಗಳಿಗೆ ತೀವ್ರ ಆಸ 
ಬಾರದೇ ಹೋದರೆ ಎಲ್ಲ ಸುಧಾರಣೆಗಳೂ ಮರಳಲ್ಲಿ ಎಣ್ಣೆ ಹಿಂಡಿದಂತಾದೀತು! | 


ಜಗದ್ದುರುವೆ. 


- ಎಂ . ಎ , ನೀಲಾಂಬಿಕ 


ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ; 
ಜನತೆಯ ಮೊರೆಕೇಳ ಜಪದ ಕಂಬನಿ ಒರಿಸೆ ; 
ಮತ್ತೊಮ್ಮೆ ಅವತರಿಸಿ ನೀ ; 
ಶಿವಕುಮಾರನಾಗಿ ಮತ್ತೊಮ್ಮೆ ಅವತರಿಸಿಹೆ ನೀನು !! 


ಸಿದ್ದ ಸಿದ್ದರ ಸಿದ್ದ , ಯೋಗಿಯೋಗಿಯು ನೀನು ; 
ತ್ಯಾಗಿ ತ್ಯಾಗಿಗಳಲ್ಲಿ ತ್ಯಾಗಿಯು ನೀನು ; 
ಜ್ಞಾನಾನ್ನದ ಜೊತೆಗೆ, ದೈನದಾಸೋಹ ನಡೆಸಿ ; 
ತ್ರಿವಿಧದಾಸೋಹಿ ಯಾಗಿ ಮೆರೆಯುತಿಹೆ ನೀನು ; | 


ಸಿದ್ದಗಂಗೆಯು ಇಂದು ಕಲ್ಯಾಣವೆನಿಸಿಹುದು ; 
ಕೈಲಾಸನಲ್ಲಿ ಕಾಣಿಸಿಹೆ ನೀನು ; 
ಭವದ ಬಾದೆಯ ಕಳೆದು ; ಮುಕ್ತಿಮಾರ್ಗವತೋರಿ; 
ಜಗದ ಗುರುವಾಗಿ ಬೆಳಗುತಿಹೆ ನೀನು. || 


ಸಿದ್ದಗಂನ 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ : ಸಂಪಾದಕರು 

ಬಿ. ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


* ಸಿದ್ದಗಂಗಾ ' ನಾಡಿನ ಜನತೆಗೆ ಜಾನ 
ದಾಸೋಹ4 ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ , ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಣಾ 
ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕ ಸ್ಮಾತ್ ಕಳೆದುಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರ ವ್ಯವ 
ಹಾರಕ್ಕೆ ಅವಕಾಶವಿಲ್ಲ . ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲ ಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 


ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


“ ಸಂಪಾದಕರು ” 
“ ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ-572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


ಸಂಪಾದಕೀಯ 


ಗಾಂಧಿ ಜಯಂತಿ 

ಗಾಂಧೀಜಿಯಿಂದ ದೇಶಕ್ಕೆ ಸ್ವಾತಂತ್ರ ಬಂದಿತ್ತು. ಅವರ ನಿಕಟವರ್ತಿ 
ಗಳಾಗಿದ್ದ ದೇಶ ಭಕ್ತರಿಂದ ಪ್ರಜಾಪ್ರಭುತ್ವ ಸರ್ಕಾರ ಪ್ರಾರಂಭವಾಯಿತು, ಜಗತ್ತಿನ 
ದುರು ತಲೆಎತ್ತಿ ಬಾಳಬೇಕೆಂಬ ಆಶೋತ್ತರಗಳನ್ನು ಹೊತ್ತು ದುಡಿದರು. ಹಿರಿಯರು ವ್ಯಕ್ತಿ 
ಚಾರಿತ್ರಕ್ಕೆ ನೈತಿಕತೆಗೆ ಹೆಚ್ಚು ಗಮನ ಕೊಟ್ಟಿದ್ದರು ಅವರು. ಭರತ ಖಂಡದ ಜೀವ 
ನಕ್ಕೆ ಹೊಸ ಸಾಧ್ಯನಾಗಿ ಬಂದರು. ಜೀವನದುದ್ದಕ್ಕೂ ತಾಯ್ಯಾಡಿಗಾಗಿ ತೇದು 
ಕೊಂಡರು ತಮ್ಮನ್ನು ದೇಶದ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲಿಯೂ ಅವರು ಭಕ್ತಿ 
ನಿಷ್ಠೆಯನ್ನುಳ್ಳವರಾಗಿದ್ದರು. ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಪ್ರಣತಿಯೇ 
ಅವರಾಗಿದ್ದರು. 1924 ರಲ್ಲಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನಕ್ಕೆ ದಯಮಾಡಿಸಿದಾಗ 
“ ಕರ್ನಾಟಕದ ಜನತೆಗೆ ಹೊಸದಾಗಿ ಹೇಳಬೇಕಾದುದೇನೂ ಇಲ್ಲ, ಬಸವಣ್ಣನವರಂಥ 
ಮಹಾನುಭಾವರು ಜನ್ಮ ತಳೆದ ಪುಣ್ಯಭಾಮಿ ಇದು ಅವರು ಮಾಡಿದ ಸುಧಾರಣೆಗೆ 
ಗಳಲ್ಲಿ, ಎಲ್ಲವನ್ನು ಮಾಡಲು ನನ್ನಿಂದಾಗಿಲ್ಲ, ಅಂಥವರ ಆದರ್ಶದ ಬೆಳಕಿನಲ್ಲಿ 
ಮುಂದೆ ಸಾಗೋಣ ಎಂಬ ಮಾತುಗಳನ್ನಾಡಿದರು. ಅರಬೆತ್ತಲೆಯ ಫಕೀರ. 
ರಾಗಿಯೇ ಗಾಂಧೀಜಿಕೋಟಿಕೋಟಿ ಭಾರತೀಯರ ಹೃದಯವನ್ನು ಗೆದ್ದ ಶ್ರೀಮಂತರು. 
ಅವರು ತೋರಿಸಿಕೊಟ್ಟ ಆಹಿಂಸಾ ಮಾರ್ಗ ಸತ್ಯಾಗ್ರಹಗಳು ಯುವ ಜನತೆಗೆ 
ದಿಕ್ಕೂ ಚಿಯಾದವು. ಮಕ್ಕಳನ್ನು ಕುರಿತು ಅವರೊಂದಿಗೆ ಕಥೆ ಹೇಳುತ್ತಿದ್ದರು - 
ಮೂರುಕೋತಿಗಳ ಕಥೆ. ಒಂದು ಕಣ್ಮುಚ್ಚಿದೆ , ಒಂದು ಕಿವಿಯಲ್ಲಿ ಬೆರಳಿಟ್ಟಿದೆ , 
ಇನ್ನೊಂದು ಬಾಯಿಯನ್ನು ಭದ್ರವಾಗಿ ಮುಚ್ಚಿಕೊಂಡಿದೆ . ಮಕ್ಕಳಿಗೆ ಅವುಗಳನ್ನು 
ತೋರಿಸುತ್ತ ಗಾಂಧೀಜಿ ಹೇಳುತ್ತಿದ್ದರು - ಕೆಟ್ಟದ್ದನ್ನು ನಾಡ ಬೇಡ, ಕೆಟ್ಟದನ್ನು 
ಕೇಳ ಬೇಡ, ಕೆಟ್ಟದನ್ನು ಆಡ ಬೇಡ ಎನ್ನುತ್ತವೆ ಆ ಕೋತಿಗಳು ಎಂದು ಮಕ್ಕಳ ತಾತ 
- ನಾಗಿದ್ದ ಗಾಂಧೀಜಿ ಒಳ್ಳೆಯ ಕಥೆಗಾರರು ಸಹ. ಆದರಿಂದು ಏನಾಗಿದೆ ? ಕೋತಿ 
ಗಳನ್ನು ಭಾರತೀಯರಾದ ನಾವೆಲ್ಲ ಅನುಸರಿಸುತ್ತಿದ್ದೇವಲ್ಲವೆ ? ಅವರು ಹೇಳಿದ್ದಕ್ಕೆ 
ಪಶ್ಚಿಮ ಮುಖವಾಗಿ ಒಳ್ಳೆಯದನ್ನು ನೋಡುವುದಿಲ್ಲ ಒಳ್ಳೆಯದನ್ನು ಕೇಳುವುದಿಲ್ಲ 
ಒಳ್ಳೆಯದನ್ನು ಆಡುವುದಿಲ್ಲ ಎಂಬ ಪ್ರವೃತ್ತಿಯೇ ನಮಗಿಂದು ಆದರ್ಶವಾಗುತ್ತಿದೆ 
ಯಲ್ಲವೇ ? . 


- ಗಾಂಧಿಜಯಂತಿಯಂದು ಅವರ ಸಮಾಧಿಯ ಮೇಲೆ ಹಾವಿಡುತ್ತೇವೆ, 
ರಾಮಧುನ್ ಹಾಡುತ್ತೇವೆ, ಭಾವಚಿತ್ರಕ್ಕೆ ಹಾರಹಾಕುತ್ತೇವೆ, ಸುವಾಸಯುಕ್ತ ಗಂಧ 
ಕಡ್ಡಿ ಹಚ್ಚುತೇವೆ ಹಾಸದಾಗಿ ಅವರ ಭಾವಚಿತ್ರವಿರುವ ಪೋಟಾವೊಂದನ್ನು 


ಅಕ್ಟೋಬರ್ , 1988 


ಅನಾವರಣಮಾಡುತ್ತೇವೆ. ಅಷ್ಟೆ ತಾನೆ ? ಕವಿ ಶಿವರುದ್ರಪ್ಪನವರು ಹೇಳುವಂತೆ 
* ಅನಾವರಣ ವಾಯಿತಂತೆ ಗಾಂಧೀಜಿಯ ಚಿತ್ರಕೆ, ಸತ್ತಗಾಂಧಿ ಅತ್ತಗೇನೋ ನಡೆದ 
ಈ ವಿಚಿತ್ರಕ್ಕೆ ” ಗಾಂಧೀಜಿತೋರಿದ ಹಾದಿಯಲ್ಲಿ ನಡೆದಿದ್ದೇವೆಯೇ ? ಅವರ ಕನಸನ್ನು 
ನನಸನ್ನಾಗಿಸುವಪ್ರಯತ್ನ ನಮ್ಮದಾಗಿದೆಯೇ ? ಇಂದು ದೇಶ ಯಾರಿಗೆ ಬೇಕಾಗಿದೆ ? 
ಪಕ್ಷಬೇಕಾಗಿದೆ ; ಪ್ರತಿಷ್ಠೆ ಬೇಕಾಗಿದೆ. ಪ್ರಜಾಕಲ್ಯಾಣ ಎಲ್ಲಿದೆ ? ಅದಕ್ಕೆಂದೇ 
ಕವಿ ಹೇಳುತ್ತಾರೆ “ ಅನಾವರಣವಾಗ ಬೇಕು ಮೊದಲು ನಮ್ಮ ಹೃದಯಕೆ, ಅನಾವರ 
ಣವಾದ ಮೇಲೆ ಸಿದ್ದವಾಗು ಶಿಕ್ಷಗೆ ” ಎಂಬುದಾಗಿ ಸತ್ಯವಂತರಿಗಿದು, ಕಾಲ ಲ್ಲ 
ಎಂದರು ಪುರಂದರದಾಸರು, ದೇಶ , ಧರ್ಮ , ಸಂಸ್ಕೃತಿಗಳ ಬಗ್ಗೆ ಗಂಭೀರವಾಗಿ 
ಚಿಂತಿಸಿ ಅನುಷ್ಠಾನಗೊಳಿಸುವವರನ್ನು ಹಿಂದೆ ತಳ್ಳುತ್ತ ಮುಂದೆ ನಡೆದಿದ್ದೇವೆ ಇಂದು . 
ಇದಲ್ಲವೆ ಗಾಂಧೀ ಜಯಂತಿಯ ಆಚರಣೆ ? 


ಅ ಭಿ ನ೦ದನೆನಪು 


ಶ್ರೀ ಸಿದ್ದಗಂಗಾ ಸೌಢಶಾಲೆಯ ವಿದ್ಯಾರ್ಥಿಗಳೂ , ಶ್ರೀ ಮಠದ ಅಭಿಮಾನಿಗಳೂ - 
ಆದ ಪ್ರೊ ಜಿ . ಎಸ್ . ಸಿದ್ದಲಿಂಗಯ್ಯನವರು ದಿನಾಂಕ 4 - 10 - 88 
ರಂದು ಕಾಲೇಜು ಶಿಕ್ಷಣ ದ ನಿರ್ದೆಶಕರಾಗಿ ನೇಮಕಗೊಂಡದ್ದಕ್ಕಾಗಿ 
C ಸಿದ್ದಗಂಗಾ ” ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸಲು ಸಂತೋ 
ಷಿಸುತ್ತದೆ. ಶ್ರೀಯುತರು ವಿದ್ವತ್ತಿಗೆ ಹೆಸರಾಗಿರುವಂತೆಯೇ ದಕ್ಷ ಆಡಳಿತಕ್ಕೂ 
ಖ್ಯಾತ ನಾಮರಾಗಿರುವುದಲ್ಲದೆ, ಪ್ರಬುದ್ದ 'ಪ್ರಾಧ್ಯಾಪಕರಾಗಿ ಸಹಸ್ರಾರು 
ವಿದ್ಯಾರ್ಥಿಗಳಿಗೆ ಆದರ್ಶ ಪ್ರಾಧ್ಯಾಪಕರೆನಿಸಿದ್ದಾರೆ ಶ್ರೀಯುತರು ಉತ್ತಮ 
ಕವಿಗಳಾಗಿ, ವಿಮರ್ಶಕರಾಗಿ ಸಾರಸ್ವತ ಲೋಕಕ್ಕೆ ಚಿರ ಪರಿಚಿತರು. ಅವರು 
ಬರೆದ ರಸಗಂಗೆ, ಉತ್ತರ, ಗೌತಮಬುದ್ಧ , ಭರತೇಶವೈಭವದಸಮೀಕ್ಷೆ, ಇಂಗ್ಲಿಷ್ 
ಗೀತೆಗಳ ಸಮೀಕ್ಷೆ ವಚನಸಾಹಿತ್ಯ ಪರವಾದ ಲೇಖನಗಳು ವಿದ್ವನ್ಮನ್ನಣೆಗಳಿ 
ಸಿವೆ ಶ್ರೀಯುತ ಜಿ.ಎಸ್ . ಸಿದ್ದಲಿಂಗಯ್ಯನವರ ಸಲಹೆ, ಸಹಕಾರಗಳು 
( ಸಿದ್ದಗಂಗಾ ' ಕ್ಕೆ ದೊರೆಯುತ್ತ ಬಂದಿರುವುದನ್ನು ಕೃತಜ್ಞತಾಪೂರ್ವಕವಾಗಿ 
ಸ್ಮರಿಸುತ್ತದೆ. ಕಾಲೇಜು ಶಿಕ್ಷಣದ ನಿರ್ದೆಶಕರಾಗಿ ಉತ್ತಮ ಪರಂಪರೆಯನ್ನು 
ಹಾಕುವಂತಾಗಲಿ ಎಂದು ಹಾರೈಸುತ್ತ ಮತ್ತೊಮ್ಮೆ ಅಭಿನಂದನೆಗಳನ್ನು 
ಸಲ್ಲಿಸುತ್ತದೆ : ಸಿದ್ದಗಂಗಾ ” 


ಸಿದ್ದಗಂಗಾ 


ಸಂಪಾದಕೀಯ 


ಮಕ್ಕಳ ದಿನಾಚರಣೆ 


* ನಮ್ಮಲ್ಲಿ ದಿನಾಚರಣೆ ' ಗಳಿಗೆ ಅಭಾವವಿಲ್ಲ . ಶಿಕ್ಷಕರ ದಿನಾಚರಣೆ ಅಂಗವಿ 
ಕಲರ ದಿನಾಚರಣೆ, ಮಹಿಳಾ ದಿನಾಚರಣೆ, ಮಕ್ಕಳ ದಿನಾಚರಣೆ, ಸ್ವಾತಂತ್ರ 
ಹೋರಾಟಗಾರರ ದಿನಾಚರಣೆ ಕೊನೆಗೆ ದಿನಾಚರಣೆಯೂ ನಡೆದರೆ ಆಶ್ಚದ್ಯವಿಲ್ಲ . 
ದಿನಾಚರಣೆಗಳ ಮೂಲಉದ್ದೇಶ ಯಾದ ದಿನಾಚರಣೆಯನ್ನಾಚರಿಸುತ್ತೇವೆಯೋ ಅವು 
ಗಳ ಸರ್ವಾಂಗೀಣ ಅಭಿವೃದ್ದಿಗಾಗಿ ತ್ರಿಕರಣ ಶುದ್ಧಿಯಿಂದ ದುಡಿಯುವುದು . ಆದರಿಂದು 
ಕೇವಲ ಕಣ್ಣೆರೆಸುವ ನಾಟಕ, ಎಲ್ಲಾ ಬರೀ ಷಾ ಮಾತ್ರ . 
- ಮಕ್ಕಳ ದಿನಾಚರಣೆಗೆ ಯಂದು ಭಾರತದ ಮಾಜಿ ಪ್ರಧಾನಿ ಪಂಡಿತ ಜವಹರ 
ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವ ಸಂಪ್ರದಾಯ ಒಳ್ಳೆಯದೇ 
ನವಭಾರತ ಶಿಲ್ಪಿ , ಶಾಂತಿ ದೂತ ಆಧುನಿಕ ಅಣೆಕಟ್ಟುಗಳು ನವಭಾರತದ ದೇವಾಲಯ 
ಗಳು ಎಂದ ಪಂಡಿತ್ ಜೀಯ ಆದರ್ಶಗಳು ಎಷ್ಟರ ಮಟ್ಟಿಗಿಂದು ಸೇವಾತತ್ವರವಾಗುವ 
ಪರಿಸರ ನಿರ್ಮಾಣ ಮಾಡಿದ್ದೇವೆ, ನವಂಬರ್ 14 ನೆ ದಿನವನ್ನು ಮಕ್ಕಳ ದಿನಾಚರಣೆ 
ಯನ್ನಾಗಿ ಮಾಡಿ ತಮ್ಮ ಹುಟ್ಟು ಹಬ್ಬದಂದು ರಾಷ್ಟ್ರದಕೋಟಿಕೋಟಿ ಮಕ್ಕಳ 
ದಿನವನ್ನಾಗಿ ಆಚರಿಸುವ ಸತ್ಸಂ ಪ್ರ ದಾ ಯ ನ ನ್ನು ಪ್ರಾರಂಭಿಸಿದಉದ್ದೇಶವನ್ನು 
ನಾವಿಂದು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ. ಒಂದು ದಿನ ಮಾತ್ರ 
ಪಟ್ಟಣ ನಗರ ಪ್ರದೇಶದ ಶಾಲ ಮಕ್ಕಳನ್ನು ಸಮವಸ್ತ್ರ ಹಾಕಿ , ಕವಾಯಿತು ಪ್ರದರ್ಶನ 
ಮಾಡಿ, ಆಟ ಪಾಠ ಮಾಡಿಸಿ ಗಿಳಿಪಾಠ ಒಪ್ಪಿಸಿ, ದೂರದರ್ಶನ, ಆಕಾಶವಾಣಿ? 
ಪತ್ರಿಕೆಗಳ ಮೂಲಕ ಕೆಲವುಫೋಟೋ ಪ್ರಕಟಿಸಿ ವರದಿ ಬಿಂಬಿಸಿ ಅಂದು ಕರೆತಂದ 
( ಅಗ್ರಣ್ಯ ' ರಿಗೆ ಅತಿಗಣ್ಯ ವ್ಯಕ್ತಿಗಳಿಗೆ) ಹಾರ ತುರಾಯಿ ತೊಡಿಸಿ, ಜಾಮಾನು ನುಡಿ 
` ಗಳನ್ನಾಡಿ, ಕೈ ತೊಳೆದು ಕೊಂಡರೆ ಮುಗಿಯಿತೆ ? ಮಕ್ಕಳ ದಿನಾಚರಣೆ ಇಷ್ಟಕ್ಕೇ 
ಸೀಮಿತವಾಯಿತೆ ? 
- ಭರತಖಂಡ ಹೇಳಿ ಕೇಳಿ ಹಳ್ಳಿಗಳ ದೇಶ. ಹಳ್ಳಿಯ ಮಕ್ಕಳ ಪುರೋಭಿವೃದ್ಧಿಯ 
ಬಗ್ಗೆ ಚಿಂತಿಸುವವರೆಷ್ಟು ಮಂದಿ ನಮ್ಮಲ್ಲಿದ್ದಾರೆ ಇಂದು? ಏನೋ ಒಂದುಷ್ಟು ಸಮವು 
ವಸ್ತ್ರ ಮಧ್ಯಾಹ್ನದ ಉಪಹಾರ ಇತ್ಯಾದಿಯಾಗಿ ಕಾಗದ ಮತ್ತು ಫೈಲುಗಳಲ್ಲಿ ಮಕ್ಕಳ 
ಕಲ್ಯಾಣದ ಬೆಳೆ ಬೆಳೆದರಾಯಿತೆ ? ಶಾಲೆಯ ಮುಖವನ್ನೇ ಕಾಣಲಾಗದ ಅದೆಷ್ಟು 
ಮಕ್ಕಳಿದ್ದಾರೆ ದೇಶದಲ್ಲಿ ? ಲೆಕ್ಕವಿಡಲಾಗಿದೆಯ ? ಬಾಲಕಾರ್ಮಿಕರು ಎಷ್ಟು ಂಬುದರ 
ನಿಜ ಚಿತ್ರ ನೀಡುವ ವ್ಯವಸ್ಥೆ ಇದೆಯೆ ? ಆರೋಗ್ಯದ ಬಗ್ಗೆ ವಹಿಸುವ ಕಾಳಜಿಯೆಷ್ಟು ? 
ಪುಷ್ಟಿದಾಯಕ ಆಹಾರ ಮಕ್ಕಳಿಗೆ ಕಾಡಿ ಎಂಬ ಪುಕ್ಕಟೆ ಉಪದೇಶ, ಸಲಹೆ ಕೊಡು 
ವವರು ಅಂಥ ಮಕ್ಕಳ ತಂದೆತಾಯಿಗಳ ಸ್ಥಿತಿ ಗತಿಯನ್ನು ಕುರಿತು ಯೋಚಿಸುವುದುಂಟೆ? 
ಇದನ್ನೆಲ್ಲ ಯಾರು ಪರಿಹರಿಸಬೇಕು ? ಭಾಷಣಗಳಿಂದ ಬರೀ ವಿಚಾರಸಂಕಿರ 
ನವಂಬರ್ 1988 

7 . 


ಣಗಳಿಂದ, ಸಮಿತಿಗಳಿಂದ ಆಯೋಗಗಳಿಂದ ಅಭಿವೃದ್ಧಿ ಸಾಧ್ಯವಾದೀತೆ? “ ಮಾಲೀಷ. 
ಕಡಿಮೆ ಮಾಡಿ ಮೇವು ಹಾಕು ” ಎಂದ ಕುದುರೆಯ ಮಾತು ನೆನಪಾಗುತ್ತದೆ 
ಇಂದಿನ ಮಕ್ಕಳು ಮುಂದಿನಪ್ರಜೆಗಳು ಎಂಬ ಮಾತು ಎಲ್ಲೆಲ್ಲೂ ಆ ಪ್ರಜೆಗಳ ಭವಿಷ್ಯದ 
ಬಗ್ಗೆ ವಹಿಸಬೇಕಾದಷ್ಟು ಆಸಕ್ತಿ ಎಷ್ಟು ? ನಮ್ಮ ರಾಷ್ಟ್ರದಲ್ಲಿ ಕಟ್ಟಿದ ಅಣೆಕಟ್ಟು 
ಗಳೆಷ್ಟು ? ಸ್ಥಾಪಿಸಿದ ಕೈಗಾರಿಕಾ ಸ್ಥಾವರಗಳೆಷ್ಟು ? ಪ್ರಾರಂಭಿಸಿದ ವಿಶ್ವವಿದ್ಯಾತಿ 
ಯಗಳೆಷ್ಟು ?, ಆದರ ಪರಿಣಾಮವಾಗಿ ಬೆಳೆದ ಬೆಳೆಯೇನು ? ಈ ಸುಸಂಸ್ಕೃತ ಮಕ್ಕ 
ನಿರ್ಮಾಣವೆಷಾಗಿದೆ ? ಶಾಲಾ ಕಾಲೇಜುಗಳಿ೦ದು ತಯಾರಿಸುತ್ತಿರುವ ಜನಾಂಗಿ 
ಎಂಥದು ? ಭಾರತೀಯ ಸಂಸ್ಕೃತಿಯ ಗಂಧಪರಿಮಳ ಅದರಲ್ಲಿ ಎಷ್ಟು ಮಂದಿಗಿದೆ : 
ಗಂಭೀರವಾದ ಸಮಸ್ಯೆ ಇದಲ್ಲವೇ ? 

( ಬೇರು ನಾವುಹೂವುನೀವು ' ಎಂದರು ಬೇಂದ್ರ ಮಕ್ಕಳನ್ನು ಬೇರು ಹೂವಿಗೆ 
ನೀಡಬೇಕಾದ ಜೀವಸತ್ವವನ್ನೆ ಷ್ಟು ನೀಡುತ್ತಿದೆ ? ಶಿಕ್ಷಣವಂತ ಮಕ್ಕಳ ತಯಾರಿ 
ಇಂದು ನಡೆದಿದೆಯೇ ? ಬಾಲಾಪರಾಧಿಗಳ ಹಿನ್ನೆಲೆಯೇನು ? ಬಾಲಾಪರಾಧಿಗಳಿಗೆ 
ಕಾರಣ ಯಾರು ? ಯೋಚನೆ ಯಾರು ಮಾಡಬೇಕು , 

ಇನ್ನಾಂದು, ರಾಷ್ಟ್ರದುದ್ದಕ್ಕೂ ಇರುವ ಮಕ್ಕಳ ಕಲ್ಯಾಣ ಕೂಟಗಳಿಗೆ 
ವಿದ್ಯಾರ್ಥಿನಿಲಯಗಳಿಗೆ, ಮಠ ಮಾನ್ಯಗಳಿಗೆ ಸರಕಾರ, ಸಮಾಜ ಯಾವರೂಪದಲ್ಲಿ 
ನೆರವಾಗುತ್ತಿವೆ . ಅನುದಾನ ಕೊಟ್ಟರೆ ಮುಗಿಯಿತೆ? ಸಹಸ್ರಾರು ಮಕ್ಕಳಿಗೆ ಆಶ್ರಯ. 
ಕೊಟ್ಟು ದಿನನಿತ್ಯ ಅವರ ಯೋಗಕ್ಷೇಮ ನೋಡುತ್ತ ಬರುತ್ತಿರುವ ಸಂಸ್ಥೆಗಳಿಗೆ 
ಪ್ರೋತ್ಸಾಹ ಬೇಡವೆ ? ಯಾವುದಾವುದೋಂದು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರೆಂದು 
ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೊಡುವ ಸಂಪ್ರದಾಯ ವಿರುವಲ್ಲಿ 
ಮಕ್ಕಳಿಗಾಗಿಯೇ ತಮ್ಮ ಜೀವನವನ್ನೆಲ್ಲಮೀಸಲಿಟ್ಟು ದುಡಿದ ತ್ಯಾಗ ಜೀವಿಗಳನ್ನು 
ಪುರಸ್ಕರಿಸುವುದು ಬೇಡವೆ ? 

ಮಕ್ಕಳ ಬೆಳವಣಿಗೆಗಾಗಿ ನಾವು ಕಟ್ಟಿರುವ ಆಟದ ಮೈದಾನಗಳು, ಪ್ರಾಣಿ 
ಸಂಗ್ರಹಾಲಯಗಳು, ಈಜುಕೊಳಗಳು , ನಾಟಕ ಶಾಲೆಗಳ, ವ್ಯಾಯಾಮ ಶಾಲೆ 
ಗಳು, ಕ್ರೀಡಾ ಕ್ಲಬ್ಬುಗಳು, ಜಾನಪದ ಸಾಂಸ್ಕೃತಿಕ ಆಟಗಳು, ಪ್ರಕಟಿಸಿರುವ 
ಮಕ್ಕಳ ವಿಶ್ವಕೋಶಗಳು ಎಷ್ಟಿವೆ ? . ಆ ಕ್ಷೇತ್ರಗಳಲ್ಲಿ ವಿರಳವಾಗಿಯಾದರೂ ದುಡಿ 
ಯುತ್ತ ಬಂದಿರುವ ಮಕ್ಕಳ ಪ್ರೇಮಿಗಳಿಗೆ ಯಾವ ಪ್ರೋತ್ಸಾಹ ನೀಡಿದ್ದೇವೆ ? ಇದ 
ನ್ನೆಲ್ಲ ಆಲೋಚಿಸುವ, ಸಮಾಲೋಚಿಸುವ ಕಾಲ ಸನ್ನಿಹಿತವಾಗುವುದೆಂದು ? - 

ಯಾವುದೇ ಒಂದು ದೇಶದ ಕೀರ್ತಿ ನಿಂತಿರುವುದು ಆದೇಶದ ಮಕ್ಕಳ ನಡೆ- ನುಡಿ 
ಗಳ ಮೇಲೆ ಎಂಬುದನ್ನು ತಮಿಳಿನ ತಿರುಕ್ಕುರುಳ್ ಹೀಗೆ ಗುರುತಿಸುತ್ತಾರೆ, “ ತಕ್ಕ 
ವರು ತಗದವರು ಎಂಬುದನ್ನು ಅವರ ಮಕ್ಕಳಿಂದಲೇ ತಿಳಿಯಬಹುದು . ” ಎಂಬುದಾಗಿ 
ಮಕ್ಕಳ ದಿನಾLರಣೆ ರಾಷ್ಟ್ರಭಕ್ತನೊಬ್ಬನ ಹೆಸರಿನಲ್ಲಿ ನಡೆದಿರುವಾಗ ಆ ಆದರ್ಶಗಳ 
ಬೆಳಕಿನಲ್ಲಿ ಮಕ್ಕಳು ಬೆಳೆಯುವಂತವ ಪರಿಸರ ನಿರ್ಮಾಣ ಮಾಡುವ ಜವಾಬ್ದಾರಿ 
ಸರ್ಕಾರ, ಸಮಾಜ, ಪೋಷಕ, ಶಿಕ್ಷಕರ ಮೇಲಿದೆಯಲ್ಲವೆ ? 


ಸಿದ್ದಗಂಗಾ 


ಸಂಪಾದಕೀಯ 


- ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳು . 

ಶ್ರೀ ಮಠದ ಕಾಯಕ - ದಾಸೋಹ ಕಮ್ಮಟದಲ್ಲಿ ಮೂಡಿ ಬಂದ ನಾಣ್ಯಗಳು 
(( ಇಲ್ಲಿ ಸಲ್ಲುವರು ಅಲ್ಲಿಯ ಸಲ್ಲುವರು ” ಎನ್ನುವಂತೆ ರೂಪ ಪಡೆದವರು. 1917 
ರಿಂದ ಶ್ರೀ ಮಠ ರೂ ಸಿಸಿದ ನಾಣ್ಯಗಳಿಗೆ ಲೆಕ್ಕ ಸಿಕ್ಕದು. ಕೃತಜ್ಞತೆಯ ಸಂಕೇತವಾಗಿ 
ರಾಷ್ಟ್ರ ದ ವಿವಿಧ ಮೂಲೆಗಳಲ್ಲಿ ಅರಳಿ , ಕಂಪನ್ನು ಗಂಧಗಾಳಿಯನ್ನು ಸೂಸಿದ್ದರೆ 
ಬೆಳೆದುನಿಂತ ಒಬ್ಬೊಬ್ಬರೂ ಇಂದು ನನ್ನ ಭಾವದಿಂದ ಶ್ರೀ ಸಂಸ್ಥೆಯನ್ನು ಸ್ಮರಿ 
ಸುತ್ತಿದ್ದಾರೆ. ತಮ್ಮ ಜೀವಿತದ ಅತ್ಯಂತ ಪವಿತ್ರ ಕಾಲವನ್ನು ಕಳೆದ ಆ ದಿನದ ಸವಿ 
ನೆನಪುಗಳನ್ನು ನೆನಪಿನಂಗಳದಲ್ಲಿ ತಂದು ಕೊಂಡು ಆನಂದಿಸುತ್ತಿದ್ದಾರೆ. ಕೈ ಹಿಡಿದು 
ನಡೆಸಿದ ಶ್ರೀಗುರುವನ್ನು ಭಕ್ತಿ ಶ್ರದ್ಧೆಗಳಿಂದ ಸ್ಮರಿಸುತ್ತ ದೀಪ ಹಚ್ಚುತ್ತಿದ್ದಾರೆ. 
( ಈಳೆ ನಿಂಬೆ ಮಾವು ಮಾದಳಗಳಿಗೆ ಶ್ರೀ ಮಠದಲ್ಲಿ ಹುಳಿ ನೀರನೆರೆದವರಾರಯ್ಯ ? 
ಎನ್ನುತ್ತಾಳೆ ಅಕ್ಕಮಹಾದೇವಿ ಶ್ರೀ ಮಠದಲ್ಲಿ ನಾಲ್ಕು ದಿನ ಇದ್ದು ವಿದ್ಯಾವಂತರಾದ 
ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ರೂಪಿಸಿದವರಾರು ? ಚಿಂತನೆ ನಡೆಸಿದ್ದಾರೆ ಒಬ್ಬೊಬ್ಬರೂ 
ಒಂದೊಂದು ರಂಗದಲ್ಲಿ ಮಿಂಚಿದ್ದಾರೆ ಜೀವನದ ಹತ್ತಾರು ಕ್ಷೇತ್ರಗಳಲ್ಲಿ ಹೆಸರು 
ಮಾಡಿದ್ದಾರೆ. ಸಭ್ಯತೆಗೆ, ಸಜ್ಜನಿಕೆಗೆ, ಸಂಭಾವಿತನಕ್ಕೆ , ಸೇವಾ ಮನೋಧರ್ಮಕ್ಕೆ , 
ಲೌಕಿಕಕ್ಕೆ , ಪಾರಮಾರ್ಥಕ್ಕೆ ಹೆಸರಾಗಿದ್ದಾರೆ. ಪ್ರಶಸ್ತಿ , ಪ್ರಭಾವಗಳನ್ನು ಗಳಿಸಿದ್ದಾರೆ. 
ದೇಶ, ವಿದೇಶಗಳನ್ನು ಕಂಡು ಬಂದಿದ್ದಾರೆ. ನಾಲ್ಕಾರು ಮಂದಿ ಇದಕ್ಕೆ ಅಪವಾದ 
ವಾಗಿ ಜೀವಿಸಿರಬಹುದು ; ಅದು ದೊಡ್ಡದಲ್ಲ ತಾವು ಓದಿದ ಸಂಸ್ಥೆಯ ಬಗೆಗೆ 
ಅಭಿಮಾನದಿಂದ್ದಾರೆ. ತಮ್ಮನ್ನು ಕರುಣಾಳು ಬೆಳಕಾಗಿ ಬಂದು ಮಸುಕಿಗೀ 
ಮಬ್ಬಿನಲಿ ಕೈ ಹಿಡಿದು ನಡೆಸಿದ ” ಪಾವನ ಮೂರ್ತಿಯನ್ನು ತ್ರಿಕರಣ ಶುದ್ದಿ ಯಿಂದ 
ಆರಾಧಿಸುತ್ತಿದ್ದಾರೆ. ತಮಗೆ ಅನ್ನವಿಟ್ಟು ಸಲಹಿದ, ಬಟ್ಟೆ ಕೊಟ್ಟು ಪೋಷಿಸಿದ, 
ಬೇವನೋಪಾಯ ಕಲ್ಪಿಸಿಕೊಟ್ಟು ಉಪಕರಿಸಿದ ಶ್ರೀ ಮಠದ ಋಣವನ್ನು ತೀರಿಸು 
ವುದೆಂತು ಎಂದು ಚಿಂತನ- ಮಂಥನ ಮಾಡುತ್ತ ಬಂದಿದ್ದಾರೆ. ವರ್ಷಕ್ಕೊಮ್ಮೆಯಾ 
ದರೂ ಶ್ರೀ ಮಠಕ್ಕೆ ಬಂದು ತಮ್ಮ ಪ್ರೀತಿಗೌರವಗಳನ್ನು ವ್ಯಕ್ತ ಪಡಿಸುತ್ತಿದ್ದಾರೆ. 
ಯಥಾಶಕ್ತಿ ( ಅಳಿಲು ಸೇವೆ ಮಳಲ ಭಕ್ತಿ ” ಯನ್ನ ರ್ಪಿಸುತ್ತಿದ್ದಾರೆ. ಶ್ರೀ ಮಠದ 
ಸೇವೆಗೆ ಕಾಣಿಕೆಯನ್ನು ನೀಡುತ್ತ ಬಂದವರಿದ್ದಾರೆ ಅವಕಾಶಲಭ್ಯವಾದಾಗಲೆಲ್ಲ ಶ್ರೀ 
ಮಠಕ್ಕೆ ಬಂದು ತಮ್ಮಿಂದಾದ ಶ್ರಮದಾನವನ್ನು ಮಾಡುವರಿದ್ದಾರೆ. ಶ್ರೀ ಮಠಕ್ಕೆ 
ಸಂಬಂಧಿಸಿದ ಆಸ್ತಿ - ಪಾಸ್ತಿಗಳ ಉಸ್ತುವಾರಿ , ಉತ್ಪತ್ತಿಗಳನ್ನು ಪ್ರಾಮಾಣಿಕವಾಗಿ 
ರಕ್ಷಿಸಿಕೊಂಡು ಬರುವವರಿದ್ದಾರೆ, ತಮ್ಮ ಗುರುಗಳು ತಮಗೆತೋರಿಸಿದ ದಾರಿಯಲ್ಲಿ 
ಡಿಸೆಂಬರ್ 1988 


ಅಪಮಾರ್ಗಕ್ಕೆ ಬೀಳದಂತೆ ನಡೆದುಕೊಂಡು ಬರುತ್ತಿದ್ದಾರೆ. ಶ್ರೀ ಮಠದ ಅಮೂಲ್ಯ 
ಆಸ್ತಿ ಹಳೆಯ ವಿದ್ಯಾರ್ಥಿಗಳು ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ, 

ಹಳೆಯ ವಿದ್ಯಾರ್ಥಿಗಳೆಲ್ಲ ಶ್ರೀ ಗುರುಗಳ ದಿವ್ಯ ಮಾರ್ಗದರ್ಶನದಲ್ಲಿ ಸಂಘ 
ವೊಂದನ್ನು ಸ್ಥಾಪಿಸಿಕೊಂಡು ಆದರ್ಶನೀಯ ಸೇವೆಯನ್ನು ಮಾಡುತ್ತ ನಡೆದಿರುವು 
ದೊಂದು ಹೆಮ್ಮೆಯ ಸಂಗತಿ. - ಜಾತ್ರಾ ಕಾಲದಲ್ಲಿ ನಡೆಯುವ ವ್ಯವಸಾಯ ಮತ್ತು 
ಕೈಗಾರಿಕೆ ವಸ್ತು ಪ್ರದರ್ಶನ, ಸಿದ್ದಗಂಗಾ ಮಾಸ ಪತ್ರಿಕೆಯ ಪ್ರಕಟಣೆ, ಗ್ರಾಮಾಂತರ 
ಬಸವ ಜಯಂತಿಯ ಸಮಾರಂಭಗಳು ಉದ್ಧಾನ ಶಿವಯೋಗಿಗಳ ಪುಣ್ಯಾರಾಧನೆ, 
ಇತ್ಯಾದಿಯಾಗಿ ಅವಿಭಾಜ್ಯವಾಗಿ ಬೆಸೆದುಕೊಂಡಿದ್ದಾರೆ, ಶ್ರೀ ಮಠದ ಆಗು 
ಹೋಗುಗಳಲ್ಲಿ ಸ್ಪಂದಿಸುತ್ತ ಬಂದಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀಗಳು ಕಟ್ಟಿದ 
ಶಿಕ್ಷಣ ಸಂಸ್ಥೆಗಳು ಇನ್ನೂ ಅಭಿವೃದ್ಧಿಯನ್ನು ಸಾಧಿಸಬೇಕು. ಅದಕ್ಕಾಗಿ ತಾವು 
ಮಾಡಬೇಕಾದುದೇನು ಎಂದೆಲ್ಲ ಚರ್ಚಿಸುತ್ತಿದ್ದಾರೆ. ಶ್ರೀ ಮಠದ ಪರಂಪರೆಯನ್ನು 
ಸದಾ ಗೌರವಿಸುತ್ತ ಬಂದಿದ್ದಾರೆ. ಅ ಸರಂಪರೆ ಬಸವಾದಿ ಶರಣರು , ಆಚರಿಸಿ 
ತೋರಿಸಿದ ಕಾಯಕ ದಾಸೋಹವೆಂಬುದನ್ನು ಮನಗಂಡವರಾಗಿದ್ದಾರೆ. ವಿಭಿನ್ನ 
ಸ್ವಭಾವದ ವಿವಿಧ ಅಭಿರುಚಿಯ , ನೂರಾರು ಮನೋಧರ್ಮದ ವಿದ್ಯಾರ್ಥಿಗಳಿದ್ದರೂ 
ಅವರೆಲ್ಲರಲ್ಲಿ ಇಂದು ಹರಿಯುತ್ತಿರುವುದು ಒಂದು ಸಮಾನ ಧರ್ಮದ ಗುಣ. ಅದೆಂದರೆ 
ನಾವೆಲ್ಲ ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳೆಂಬ ಅಭಿಮಾನ ಶ್ರೀ ಗುರುಕೃಪೆಗೆ ಸಂದವ 
ರೆಂಬ ಕೃತಜ್ಞತಾ ಭಾವನೆ. ಇದಕ್ಕಿಂತ ದೊಡ್ಡದೇನಿದೆ ? ಶ್ರೀ ಮಠ ಅಖಂಡ 
ಜೀವನದುದ್ದಕ್ಕೂ ಮಾಡುತ್ತ ಬಂದಿರುವ ಲಕ್ಷದೀಪೋತ್ಸವ ಇದು, ಜಂಗಮ 
ಜಗತ್ತಿನ ಮಂಗಳ ದೀಪಗಳು ಹಳೆಯ ವಿದ್ಯಾರ್ಥಿಗಳು, ಅವು ಜೋತಿಮುಟ್ಟಿದ 
ಬತ್ತಿಗಳು. 

ಅಭಿನಂದನೆ 
ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳೂ , ಶ್ರೀ ಸಿದ್ದಲಿಂಗೇಶ್ವರ ವೇದ ಮತ್ತು 
ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರೂ ಆದ ಶ್ರೀ ಎಸ್. ಪಿ . ಶಿವಶಂಕರ್ ರವರಿಗೆ , 
ಕರ್ನಾಟಕ ಸರ್ಕಾರ ಸಂಸ್ಕೃತ ವಿದ್ವಾಂಸರೆಂದು ಪರಿಗಣಿಸಿ ರಾಜ್ಯ ಪ್ರಶಸ್ತಿ ನೀಡಿದ 
ಸಂದರ್ಭದಲ್ಲಿ ಸಿದ್ದಗಂಗಾ' ಸಂತೋಷವನ್ನು ವ್ಯಕ್ತಪಡಿಸುತ್ತ ತುಂಬು ಹೃದಯದ 
ಅಭಿನಂದನೆಗಳನ್ನು ಸಲ್ಲಿಸುತ್ತದೆ, 


- ಶ್ರೀಮಠದ ಸನಿವಾಸ ಶೈಕ್ಷಣಿಕ ಸಂಸ್ಥೆಗಳಲ್ಲೊಂದಾದ ಶ್ರೀ ಸಿದ್ಧಲಿಂಗೇಶ್ವರ 
ಪ್ರೌಢಶಾಲೆಗೆ ಕೇಂದ್ರ ಸರ್ಕಾರ, ಸಂಸ್ಥೆಯು ಕ್ರೀಡಾ ಚಟುವಟಿಕೆಗಳನ್ನು ಪರಿಗಣಿಸಿ 
ಹತ್ತು ಸಹಸ್ರ ರೂಪಾಯಿಗಳ ಪ್ರಶಸ್ತಿಯನ್ನು ನೀಡಿದ ಸಂದರ್ಭದಲ್ಲಿ ಸಿದ್ದಗಂಗಾ? 
ಸಂತೋಷಿಸುತ್ತ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. 

ಸಿದ್ದಗಂಗಾ 


ತಿರುವುದು ನ್ಯಾಯವೇ . ? ಈ ತಿಕ್ಕಾಟ ತಾಕಲಾಟಗಳಲ್ಲಿ ಧರ್ಮಶ್ರದ್ದೆಯ 
ಹಾಳುಮಾಡಿಕೊಂಡ ವಿತಂಡವಾದದ ಸೀಳಿಗೆ ನಮ್ಮ ಸಮಾಜ ಮಧ್ಯದಲ್ಲಿಂ 
ಹುಟ್ಟತೊಡಗಿರುವುದಕ್ಕೆ ಈ ಧಾರ್ಮಿಕ ಗಜಿಬಜಯೇ ಕಾರಣ . ಏಕೆಂದರೆ : 
ತರುಣ ಜನಾಂಗಕ್ಕೆ ನೇರವಾದ ಒಂದೇ ಒಂದು ಮಾರ್ಗ ಕಾಣದಾಗಿದೆ . ಅದು 
ಏನೋ ಕೃತ್ರಿಮತೆ ಕಾಣುತ್ತಿದೆ. ಯಾವುದು ಆಚರಣೀಯ ಧರ್ಮ ಎಂಬ 
ತಬ್ಬಿಬ್ಬುಗೊಂಡಿದ್ದಾನೆ. ಈ ಕಾರಣವಾಗಿಯೇ ಅವನು ಅದೂ ಬೇಡ ಇದೂ ಬಿ 
` ಎಂದು ಎಲ್ಲವನ್ನು ಬಿಟ್ಟು ಹೇಗೆಹೇಗೋ ಬೆಳೆಯುತ್ತಿದ್ದಾನೆ. ಅವನನ್ನು ಸತ್ಯತತ್ಯ 
ಕಡೆಗೆ ಎಳೆತರುವುದಕ್ಕೆ ಬಸವ ತತ್ತ್ವದ ನೇರ ಮಾರ್ಗವೇ ಪ್ರಬಲ ಸಾಧನ. ಆ 
ಆ ಸಂದೇಶವನ್ನು ಅವನಿಗೆ ಮುಟ್ಟಿಸುವ ನಾವು ಅವನ ತಾಚರಣೆ ಮಾಡಿ : 
ತಾನೆ ಅವನು ಒಪ್ಪುವುದು . ನಾವು ಭಾಷಣಕ್ಕಷ್ಟೆ ಬಸವಣ್ಣನನ್ನು ಉಪಯೋ 
ಕೊಂಡಿದ್ದೇವೆ. ಒಂದು ಕಡೆ ಗುರು - ವಿರಕ್ತರಲ್ಲಿ ವಿಶ್ವಾಸವಿಲ್ಲದಿರುವುದು , ಜಂಗ 
ಜಂಗಮರಲ್ಲಿಯೇ ಪರಸ್ಪರ ಸಾಮರಸ್ಯ ವಿಲ್ಲದಿರುವುದು, ಕೆಲವರು ನಾವು ಜಂಗಮ 
ಗಣಂಗಳು ಉಳಿದವರೆಲ್ಲ ಭಕ್ತರು ನಾವೇ ಶ್ರೇಷ್ಠವೆಂಬ ದಬ್ಬಾಳಿಕೆ ತೋರಿಸುವುದು 
ಜಗದ್ದು ರು ' ಶಬ್ದವನ್ನು ಬಹಳ ಜನ ಬಳಸಿಕೊಂಡು ಅದರ ಮೌಲ್ಯವನ್ನೇ ಹ 
ಮಾಡಿರುವುದು. ಜನಾಂಗದ ಮೇಲೆ ಪ್ರಭಾವ ಬೀರಲು ಅಸಮರ್ಥರಾದ ಮಠ 
ಕಾರಿಗಳ ಬಾಬುಳ್ಯ , ಆಚಾರ -ವಿಚಾರ- ದರ್ಶನ ಸಂಹಿತೆಯನ್ನು ಅದು ಕಡಿಮೆಯಿ 
ಜನದಲ್ಲಿ ಪ್ರಸಾರಗೊಳಿಸಲು ಅಸಮರ್ಥವಾಗಿರುತ್ತದೆ. ಅಗಸ, ಕೃಷಿಕ, ಕ್ಲ 
ಕುಂಬಾರ ಮೊದಲಾದ ಕಾಯಕಗಳಲ್ಲಿರುವ ಜನರನ್ನು ತಿರಸ್ಕಾರದಿಂದ ನೋಡುವುದ 
ಗ್ರಾಮಾಂತರ ಮಠಮಾನ್ಯಗಳಲ್ಲಿ ಅಸಮರ್ಥರೂ , ಅನುಭಾವರಾಹಿತ್ಯರೂ ಆದ 
ರನ್ನೂ ಅಧಿಕಾರಿಗಳನ್ನಾಗಿ ಮಾಡುತ್ತಿರುವುದೂ - ಇನ್ನೂ ಎಷ್ಟೋ ಕಾರಣಗಳು ಸವ 
ಜದ ಅ ವ ನ ತಿ ಗೆ ಕಾರಣಗಳಾಗಿವೆ. ಬಸವತತ್ವಾಧಾರದ ಮೇಲೆ ಸಮಾಜವಾ 
ಪುನರುಜೀವನಗೊಳಿಸುವ ಮನೋಭಾವ ನಮ್ಮ ಇಂದಿನ ಸಮಾಜದ ದೊಡ್ಡ ದೊ 
ಮಠಾಧಿಪತಿಗಳಿಗೆ , ಸಮಾಜದ ಮುಖಂಡರಿಗೆ ಇದ್ದರೆ ಅವರು ತಮ್ಮ ತಮ್ಮ ಮಠ 
ಚರಿತ್ರೆಗಳು ಇತಿಹಾಸಗಳು ಏನೇ ಇರಲಿ ಅವನ್ನೆಲ್ಲ ಕಟ್ಟಿಟ್ಟು ಸ್ವಾಭಿಮಾನರಹಿತರ 
ಪ್ರಭುದೇವರಂತೆ ಬಸವಣ್ಣನಂತೆ ಜನರ ಹರಿಕಾರರಾಗಿ ತಮ್ಮ ಗದ್ದುಗೆಗಳಿಂದ ಇಳಿ 
ಕ್ರಿಯಾಮೂರ್ತಿಗಳೆನಿಸಿ ತಮ್ಮ ಆಚಾರ-ವಿಚಾರ- ಸಂಹಿತೆಯ ಪ್ರಬಲಾಸ್ತ್ರದಿಂದ 2 
ಮನೋಭೂಮಿಕೆಯಲ್ಲಿನ ಕೊಳೆಯನ್ನು ಕತ್ತರಿಸಿ ಹಾಕಲಿ. ಪೌರುಷ ಪ್ರಧಾ 
ಸಮಾಜ ಕಟ್ಟಲಿ . ಆಗ ಎಲ್ಲರ ಬೆಂಬಲವೂ ಸಿಗುತ್ತದೆ. ಕೇವಲ ವೀರಶೈವ ಬೆಂ 
ಲವಲ್ಲ, ಸಮಗ್ರ ಹಿಂದೂ ಜನಾಂಗದ ಬೆಂಬಲವೇ ಸಿಕ್ಕಿತು. ಇಲ್ಲದಿದ್ದರೆ ಇನು 
ಒಂದೆರಡು ತಲೆಮಾರಿನಲ್ಲಿ ನಮ್ಮ ದರ್ಶನ ಗ್ರಂಥಗಳು ಗಾಜಿನ ಬೀರಿನಲ್ಲಿ ಉಳಿತ 
ಜನ ಮಾತ್ರ ಕೈಗೆ ಸಿಕ್ಕದಂತೆ ಹೋದಿತೆಂಬುದರ ಮುನ್ಸೂಚನೆ ಈಗ ಪ್ರಾರಂಭವಾಗಿ 
ಒಂದು ವೇಳೆ ಉಳಿದರೂ ಶುಷ್ಕವಾದದ- ಅವೈಜ್ಞಾನಿಕ ಶಠರಿಂದ ತುಂಬಿ ಅವಹೇ 
ನಕ್ಕೂ ಕಾರಣವಾದೀತೆಂಬುದನ್ನು ಎಲ್ಲ ಮುಖಂಡರು ಬೇಗ ಅರಿತಷ್ಟು ಉತ್ತಮ . 


ಗಮಕ ಪ್ರಚಾರ- ಚಂಪೂ ಕಾವ್ಯಗಳು 


ಚನ್ನಪ್ಪ ಎರೇಸೀಮೆ 


ಗಮಕ ಕಲೆಯೆಂಬುದು ಇಂದು ನಿನ್ನೆ ಯ ದಲ್ಲ. ಮನುಷ್ಯ ತನ್ನ ಭಾವ 
ದರವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಪ್ರಾರಂಭಿಸಿದಂದಿನಿಂದಲೂ ಒ೦ ದಿ 
೦ದು ರೀತಿಯ ಗಮಕದಿಂದ ಕೇಳುವವರಿಗೆ ಹಿತವೆನಿಪ್ಪಂತೆ , ಪರಿಣಾಮಕಾ 
ಎಪ್ಪಂತೆ ಹೇಳುತ್ತಾ ಬಂದಿದ್ದಾರೆ. ಇದರ ಬೇರುಗಳನ್ನು ಹುಡುಕಿಕೊಂಡು ನಾವು 
ಹಋಷಿಯ ಕಾಲದವರಿಗೂ ಭೂತಕಾಲಗರ್ಭಭೇದಿಸಿ ಹೋಗಿವಿಚಾರಮಾಡಲು 
ಇದು ಎನಿಸುತ್ತದೆ. ಪ್ರಾಚೀನ ಋಷಿಯ ಪವಿತ್ರ ಭಾವ ವಿಶೇಷಕ್ಕೆ ವಿಶ್ವಪ್ರಕಾ 
ಒಂದು ಲಯಬದ್ದ ಗಾನವಾಗಿ ಕ೦ ಡಿ ದೆ. ಸತ್ಯ - ಸುಂದರ - ಶಿವಾತ್ಮಕವಾದ 
ಬದ್ದ ವಿಶ್ವ ಪ್ರಕಾಶವನ್ನು ಅವನು ರಾಗಾಲಾಪನೆಯ ಸುಂದರ ಧ್ವನಿ ವಿಶೇಷದಿಂ 
- ಅಭಿವ್ಯಕ್ತಿಗೊಳಿಸಲು ಯತ್ನಿಸಿದ್ದಾನೆ. ರಸಾವಿಷ್ಕಾರಕ್ಕೆ ಅರ್ಥವ್ಯಕ್ತಿಗೆ ರಾಗ 
ತ ತತ್ತತನ್ನಿವೇಶೋಚಿತ ಸು೦ದರ ಧ್ವನಿವಿಶೇಷವೇ ಮುಖ್ಯ ಕಾರಣವೆಂದು 
ರಲು ಕಂಡವನೇ ವೇದಖುಷಿ. ಆದ್ದರಿಂದಲೇ ವೇದವನ್ನು ಉದಾತ್ತಾನುದಾ 
ರಿತ ಕ್ರಮ ದಲ್ಲಿ ಹಾಡಿ ಜನಮನೋಭೂಮಿಕೆಗೆ ರಹಸ್ಯಾರ್ಥಬೀಜವನ್ನಿಳಿಸಿ 
ರ ವಿಚಾರ ಸಂಹಿತೆಯ ಫಲವೃಕ ಬೆಳೆಸುತ್ತಿದ್ದನು. ಗಮಕ ಕಲೆಯ ಆವಿ 
ವೇದಾದಿಗಳ ವಿಶಿಷ್ಟ ಧ್ವನಿ ವಿಶೇಷದ ಪಠನ ಕ್ರಮ ವೇ ಮೂಲವೆ೦ ದು 
ಲು ಅಡ್ಡಿಯೇನು ? ಇಂದಿಗೂ ಕ್ರಮಬದ್ಧವಾಗಿ ಉದಾತ್ತಾನುದಾತ್ತ ಸ್ವರಿತ 
ವರಿತು ಹೇಳುವ ವೇದಘೋಷ ಕೇಳುವುದಕ್ಕೆ ಆಪ್ಯಾಯಮಾನ. ಸಾಮ 
ನನ್ನಂತೂ ರಾಗರಸಭಾವ ಪ್ರಚೋದಕ, ನಿರ್ದಿಷ್ಟ ಧ್ವನಿ ವಿಶೇಷದ ಮೂಲಕವೇ 
ಬೇಕೆಂಬ ಕಟ್ಟು ಕಟ್ಟಳೆ ವೈವಿಧ್ಯಮಯ ಧ್ವನಿಯಿಂದ ಹೇಳಲು ಅನುಕೂಲ 
ರಂದೇ ಪಿವಿಧ ವೈದಿಕ ಛಂದಸ್ಸುಗಳ ಕಲ್ಪನೆ. 


* ( ಕರ್ನಾಟಕ ಸಾಹಿತ್ಯ ಅಕ್ಯಾಡೆಮಿ ಮತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ತು 
ಗಳ ಸಂಯುಕ್ತ ಆಶ್ರಯದಲ್ಲಿ ತಾ , ೨೪ - ೨೫ ನೆಯ ಡಿಸೆಂಬರ್ ೧೯೮೩ ರಂದು 
ಗಳೂರಿನಲ್ಲಿ ನೆರವೇರಿದ ಅಖಿಲ ಕರ್ನಾಟಕ ಗಮಕ ಕಲಾ ಸಮ್ಮೇಲನದಲ್ಲಿ ಓದಿದ 


F, 1984 


ಪ್ರಾಚೀನ ಋಷಿ ದೃಷ್ಟಿಗೆ ನಿಯಮ ಬದ್ದವಾಗಿ ಲಯವಿಶಿಷ್ಟ ವ್ಯವಹಾರ 
ಜಗತ್ತೆಲ್ಲ ಕಾವ್ಯಾತ್ಮಕವಾಗಿಯೇ ಕಂಡಿತು . ಈ ಜಗತ್ಕಾವ್ಯ ಕರ್ತೃವೇ ಈ 
ಅವನು ವ್ಯಕ್ತವಾದುದು ಬ್ರಹ್ಮಾಂಡರೂಪದಲ್ಲಿ, ಬ್ರಹ್ಮಾಂಡ ಅ ವ ನ ಆ ವ. 
ಅವನು ಮಾತ್ರ ಅಗೋಚರ; ಅನುಭವ ವೇದ್ಯನಾದವನು. ಇಂಥ ಈಶಾವ 
ವಾದ ಬ್ರಹ್ಮಾಂಡ ಕಾವ್ಯಾತ್ಮಕ ಮತ್ತು ಗಾನಾತ್ಮಕವಾಗಿ ಕಂಡಕಾರಣವೇ | 
ನನ್ನು ಗಾನರೂಪವಾಗಿ ಹಾಡಿ, ಅನುಭವಿಸಿದ ಸೌಂದರಾನುಭೂತಿಯನ್ನು , ಪ 
ರಸಲಾಭವನ್ನು ತಮ್ಮ ದಿವ್ಯವಾಣಿಯಲ್ಲಿ ಪ್ರಶಂಸೆ ಮಾಡಿದ್ದಾರೆ. ಆನಂದ 
ಭೂತಿಗೆ ನಾದಮಾಧುರದಂತಹ ಮಾಧ್ಯಮ ಬೇರೊಂದಿಲ್ಲ. ಭಾವಾಭಿವ್ಯ 
ತಕ್ಕ ನಾದಗೂಡಿ, ವೈಖರೀರೂಪವಾದ ವರ್ಣಾತ್ಮಕ ಧ್ವನಿವಿಶೇಷ ಸ್ಫೋಟಗ 
ಡಾಗ ಕೇಳುವವನ ಭಾವನೆಗಳು ಕೆರಳಿ ಅಲೌಕಿಕಾನಂದಾನುಭೂತಿಯುಂತೆ 
ಸದ್ಯಃಪರ ನಿರ್ವೃತಿ ಪಡೆಯುತ್ತಾನೆಂಬುದು ಸಾಮಾನ್ಯವಾಗಿ ಸಹೃದಯರೆಲ್ಲರ 
ಭವವಾಗಿದೆ. ನಾದ ಅಂತಹ ಮೋಹಕವಸ್ತು , ಶಿಶು - ಪಶು - ಫಣಿ- ಪಕ್ಷಿಗಳೂ 
ಮಾಧುರಾನುಭವ ಮಾಡುತ್ತವೆಂದು ಹೇಳಲಾಗುತ್ತಿದೆ. ಕಾವ್ಯವನ್ನು ಕೇಳ 
ನಿಗೆ ರಸಾನುಭವವುಂಟಾಗುವಂತೆ ಹೇಳುವ ಕಲಾವಿಶೇಷವೇ ಗಮಕ' ವೆನಿಸಿದ 
ಗಮಕ: 


ಗಮಕ" ಶಬ್ದಕ್ಕೆ ( ಕಾವ್ಯವಾಚನ' ಎಂಬ ಶಬ್ದ ವಾಸ್ತವವಾಗಿ ಸಮಾನ 
ಕವೇನೂ ಅಲ್ಲ. ಯೋಗರೂಢಿಯಿಂದ ಹೀಗೆ ಕರೆಯುವುದು ವಾಡಿಕೆ. ಸಂ 
ಶಾಸ್ತ್ರದಲ್ಲಿ ಅಷ್ಟಾದಶ ಗೀತಾಂಗಗಳಲ್ಲಿ ಗಮಕವೂ ಒಂದು. ಶೋತೃಗಳ ಚಿ 
ಸುಖವನ್ನುಂಟು ಮಾಡುವಂತಹ ಸ್ವರಕಂಪನವೇ ಗಮಕವೆಂದು ಹೇಳಲಾಗುತಿ 


46ನಾದಶ್ರುತಿ ಸ್ವರಗ್ರಾಮ ಮರ್ಧನಾತಾನವರ್ಣಕಾಃ| ಅಲ೦ಕಾರೋಥಗಮುಕ 
ಜಾತಿರಾಗೌತಥಾಪರೌ || - 
ರಾಗಾಂಗ ಭಾಷಾ ಭಾಷಾಂಗ ವಿಭಾಷಾಂತರ ಭಾಷಿಕಾ : | ಉಪಾಂಗಂ 
ಕ್ರಿಯಾಂಗಚೇತ್ಯಂಗಾನ್ಯಪ್ರೌಥಾದಶ|| ** 

....ಶಿವತತ್ತಪತ್ರಾ ಕರಃ ಕಲ್ಲೋಲ, ತರಂಗ 2 , ಶ್ಲೋ 
2, ಸ್ವರಸ್ಯಕಂಪೋಗಮಕಃಶೋತೃಚಿತ್ರ ಸುಖಾವಹಃ! ತಿರಿಸುಃಸ್ಸು ರಿತನ 

ತೋಲೀನ ಏವಚ | ೨ | 
ಆಂದೋಲಿತಶ್ಚ ವಗೀತ, ತ್ರಿಭಿನ್ನ : ಕುರುಲಸ್ತಥಾ! ಆಹತೋಲ್ಲಾಸಿ ಶೌಚ್ಯ ವಸ 
ತೋಗುಂಭಿತಸ್ತಥಾ | 
ಮುದ್ರಿತೋನಾಯಿತೋ ಮಿಶ್ರ ಇತಿ ಪಂಚದಶತಃ......... 

- ದೇ : -೬, ೬-೭, ಶೇ ೧೧೦ ರಿಂನ 


C0 


8 


30 


ಆ ಕಂಸನ ಭೇದಗಳನ್ನು ಹದಿನೈದು ಪ್ರಕಾರಗಳಲ್ಲಿ ಸಂಗೀತಕಾರರು ಅಳವಡಿಸಿ 
ಳ್ಳಬೇಕೆಂದು ಆ ಶಾಸ್ತ್ರ ಹೇಳುತ್ತಿದೆ. ಇದೊಂದು ಮಹಾಕೌಶಲದ ಕ್ರಿಯೆಯೆ 


ಸಿದೆ. 


ಗಾನದ ಸಪ್ತ ಗುಣಗಳಲ್ಲಿ ಗಮಕ ಕೌಶಲ್ಯಕ್ಕೆ ಪ್ರಾಶಸ್ಯ ಕೊಡಲಾಗುತ್ತಿದೆ. 3 
= ಕೌಶಲವಿಲ್ಲದಿದ್ದರೆ ಸಂಗೀತಗಾರನಿಗೆ ಎಷ್ಟೇ ಶಾಸ್ತ್ರ ಜ್ಞಾನವಿದ್ದರೂ ಅವನ ಗಾನ 
ಇಳುವವನಿಗೆ ಆನಂದ ಕೊಡುವುದಿಲ್ಲ. ಸಂಗೀತದಲ್ಲಿ ನಿರ್ದಿಷ್ಟ ರಾಗಗಳು ನಿರ್ದಿ 
ದ ರಸಾನುಭೂತಿಯನ್ನು ಪ್ರೋತೃವಿಗೆ ಉಂಟು ಮಾಡುತ್ತವೆ. 


- ಗಮಕವು ಈ ಮೊದಲೇ ವಿವರಿಸಿದಂತೆಪ್ರೋತ್ಸ ಚಿತ್ರ ಸುಖಾವಹವಾಗುವಂತೆ 
ರಕಂಪನವೇ ಆಗಿದೆ. ಶಬ್ದ ಕೈ ಚಲನ ಕಂಪನ ವಕ್ರತೆಗಳು ಬೇರ್ಪಡಿಸಲಾಗದ 

ಭಾವಿಕ ಅಂಗಗಳು . ವಿಚಾರ ಮಾಡಿ ನೋಡಿದರೆ ಮಾನವ ಭಾಷಣದ ಸಹಜ 
ನ್ನಿವೇಶಗಳಲ್ಲಿ ಇವುಗಳ ಉತ್ಪಜೆಯಾದ ನಾಟಕೀಯ ಸನ್ನಿವೇಶಗಳಲ್ಲಿ ಮತ್ತು 
2ಣಿಗಳ ಪ್ರಕೃತಿಯ ಶಬ್ದಗಳಲ್ಲಿ ಇವು ಹಾಸು ಹೊಕ್ಕಾಗಿ ಸೇರಿಕೊಂಡಿರುತ್ತವೆ. 
ನಸ್ಸಿನ ಭಾವನೆಗಳನ್ನು ಸ್ವತಂತ್ರವಾಗಿ ಮಾತುಗಳ ಮೂಲಕ ವ್ಯಕ್ತಗೊಳಿಸಲು 
ನಿವಾರವೂ ಅಗತ್ಯವೂ ಆದ ಸಾಧನೆಗಳಾಗಿವೆ . 4 ಈ ರೀತಿ ಗಮಕವೆಂಬುದು 
2 ಶಬ್ದಗಳಿಗೂ ಆಧಾರಭೂತವಾದ ಅಂಗವಾಗಿರುವುದರಿಂದಲೇ ಭಾಷೆಯ ಸೀಮೆ 
ಎನ್ನು ಮೀರಿದ ವ್ಯಾಪ್ತಿ ಇದಕ್ಕಿದೆ. 


- ಚಿನ್ಮಾತ್ರಗೋಚರವಾಗುವ ಸೌಂದಯ್ಯದ ಅನುಭೂತಿಗಾಗಿ ಇರುವ ಅನೇಕ 
ಖಿತ ಕಲೆಗಳಲ್ಲಿ ಶಬ್ದಾರ್ಥ ಶಕ್ತಿಯ ಮೂಲಕ ಆ ಕಾರ ಮಾಡಬಲ್ಲ ಒಂದು ಲಲಿತ 
ತೆ . ಇದು ನಮ್ಮವರು ಗುರುತಿಸಿರುವ ೬೪ ಕಲೆ ಗಳಲ್ಲಿ ಒಂದು ಕಲೆ ಅಥವಾ 
ದೈ ಎನಿಸಿದೆ. ಉತ್ತಮ ಗಮಕ ಪ್ರಕ್ರಿಯೆಯಿಂದ ರತ್ಯಾದಿಸ್ಥಾಯಿ ಭಾವಗಳು 
ದೀಪನಗೊಂಡು ಶೃಂಗಾರಾದಿ ರಸೋತ್ಪತ್ತಿಗಳಾಗುತ್ತವಾದ್ದರಿಂದಲೇ ಚಿತ್ತರಂ 
ನೆಗಾಗಿಯೇ ಆವಿರ್ಭಾವವಾದ ಸತ್ಕಾವ್ಯವನ್ನು ಸಂಗೀತ ಶಾಸ್ತ್ರದಲ್ಲಿ ಹೇಳಿದ ಗಮಕ 
> ಶಲದಿಂದ ಹೇಳುವವರ ಚಿತ್ರಕ್ಕೆ ಸುಖಾವಹವಾಗುವಂತೆ ಸಹೃದಯ ಹೃದಯೋ 

ಸಗೊಳಿಸುವ ಕಾವ್ಯವಾಚನ ಕಲೆಗೆ ಗಮಕವೆಂದೂ ವಾಚಕನಿಗೆ ಗಮಕಿಯೆಂದೂ 
ಆಯುವುದು ವಾಡಿಕೆಯಾಗಿ ಬಂದಿದೆ. ಷಡಕ್ಷರ ಕವಿ ತನ್ನ ರಾಜಶೇಖರ ವಿಳಾಸ 
– ಹೇಳಿದ.. 


ಶಾರೀರಂಚ ಧ್ವನಿರ್ಭದಾಪ್ರೌಢಿರ್ಗಮಕ ಕೌಶಲ೦ | ಕಾಲಜ್ಞಾನನಭೀತಿಶ್ಚಗಾತುಃ 

ಸಪ್ತ ಮಹಾಗುಣಾಃ 
ನೋಡಿ: ಸವಿನೆನವು, ಪು. ೬೨೬ -೬೨೭. - ಅದೇ - ಕ -೬ , ಕ- ೯, ಶೇ ೧೮೫ , 
ರಾರ್ಚಿ , 1984 


31 


- ಈ ಮಾತು ಕವಿಗೂ ಕಾವ್ಯ ನಾ ಚ ಕ ನಿ ಗೂ ಅನ್ವಯಿಸುವಂತಹ 
ಕೃತಿಪೇಳುವವನಿಗೂ ಈ ಶಕ್ತಿ ಬೇಕು. ಅದನ್ನು ನಾಚಿಸುವವನಿಗೂ ಈ ಪ್ರೌ । 
ಯಿರಬೇಕು. ಆಗಲೇ ಇಬ್ಬರೂ ಬದುಕುವರು. ಕವಿ ಗಮಕಿಯಿಂದ ಬದುಕು 
ನೆಂಬೊಂದು ಲೋಕೋಕ್ತಿಯುಂಟು. 

( ಮುಂದುವರಿಯು 


ನಾ 


ಸಂಜೆ ಮಲ್ಲಿಗೆ 


ಸಂಜೆಮಲ್ಲಿಗೆ ! ನೀನೆಲ್ಲಿಂದ ಕಲಿತೆ ಈ ಪಾಠ ? 
ನಾವು : 

ಸಾವಿರ ಸಾಧನೆಗಳಲ್ಲಿ ಸಿದ್ದಿ ಪಡೆದಿದ್ದೇವೆ, 
ಸಾವಿರ ಸಾಹಸಗಳಲ್ಲಿ ಜಯಗಳಿಸಿದ್ದೇವೆ ; 
ಆದರೂ , ನಮ್ಮ ತಲೆಗಿನ್ನೂ ಹತ್ತಿಲ್ಲವಲ್ಲ 

ನೀ ಕಲಿತಿರುವ ಈ ಮೂಲಪಾಠ ! 
ಸಂಜೆಯಾದರೆ ಸಾಕು : 

( ಇಂದ್ರಧನು ' ತುಂಡಾಗಿ , ನೆಲಕುರುಳಿ ಸುರಿದಂತೆ ; 
ಬಣ್ಣ ಬಣ್ಣದ ಚಿಟ್ಟೆ ಗಿಡ ತುಂಬಿ ಕುಳಿತಂತೆ ; 

ನಿನ್ನ ಮೊಗವರಳುವುದು, ನಗೆಯ ಚೆಲ್ಲಿ ! 
* ರದ ಅಚವರ್ಣದ ಬೆಡಗು, ಕೆಂಪು, ಬಿಳಿ, ಹಳದಿ ; 

೨ ಬಿಚ್ಚಿಟ್ಟ ಚಿತ್ತಾರ ಕೊಡೆಯಂತೆ, ಮತ್ತೆ ಕೆಲವು ; 
ಆಗ ಕೆಂಪು ಮೋರೆಯ ಮೇಲೆ, ಬೆಳ್ಳನೆಯ ನಾಮಗಳು ! 

ಬಿಳಿಯ ನೊಸಲಿಗೆ ಇಟ್ಟ ಕಡುಗೆಂಪು ಚುಕ್ಕೆಗಳು ! 
ಆದರೂ : 

ಈ ಚುಕ್ಕೆ , ನಾಮಗಳೆಂದೂ - ಅಖಾಡಕಿಳಿದಿಲ್ಲ , 
ಒಟ್ಟಾರೆ ವೈಭವಕೆ ಎಂದೂ ಕುಂದು ತಂದಿಲ್ಲ ! 
( ತನ್ನ ತನ > ಉಳಿಸಿಕೊಂಡೇ ಬಾಳುತಿದ್ದರೂ , 

“ ನಾವೊಂದೇ !' ಎಂಬುದನ್ನು ಮರೆತಿಲ್ಲ !! 
ಇಂದು ಸಂಜೆಮಲ್ಲಿಗೆ ! ನೀನೆಲ್ಲಿಂದ ಕಲಿತೆ ಈ ಪಾಠ ! 


– ಶಾರದಾ ಜ 


32 


ಇವುಗಳಿಂದಾಗಿ ಭಾರತದಲ್ಲಿ ಉತ್ಪನ್ನ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲಾಗಿ 
ಶಿಷ್ಟ್ರೀಕರಣ , ಶ್ರೇಣಿಕರಣ , ಮಾರುಕಟ್ಟೆಯ ಸ್ಥಳ, ಪೇಟೆ ಪ್ರವೃತ್ತಿಗಳನ್ನು ಕುರ 
ಸುದ್ದಿ ಪ್ರಕಟಣೆ ಇತ್ಯಾದಿ ಸೌಲಭ್ಯಗಳನ್ನು ಈ ಕೇಂದ್ರ ಒದಗಿಸುತ್ತದೆ. ಬೆಲೆ 
ಏರಿಳಿತಗಳ ನಷ್ಟ ಸಂಭವಗಳಿಗೆ ರಕ್ಷಣೆಯನ್ನು ಈ ಕೇಂದ್ರ ಕೊಡುತ್ತದೆ. ಆದ 
ಧಾನ್ಯಗಳು , ಹತ್ತಿ , ಸೆಣಬು ಎಣ್ಣೆ ಬೀಜಗಳು ಮುಂತಾದವು ಈ ಕೇಂದ್ರಗಳ 
ಮುಖ್ಯವಾಗಿ ವಹಿವಾಟಿಗೆ ಒಳಪಡುವ ಪದಾರ್ಥಗಳಾಗಿದ್ದು ಇವು ಅಂತರೆ. 
ಸ್ವೀಯ ವ್ಯಾಪಾರದಲ್ಲಿ ಸೇರಿವೆ ಕೃಷಿ ಉತ್ಪನ್ನ ವಿನಿಮಯ ಕೇಂದ್ರದ ವೈಶಿಷ್ಟ 
ವೆಂದರೆ , ಒಂದು ಪದಾರ್ಥಕ್ಕೆ ಸಿದ್ದವಾದ, ನಿರಂತರವಾದ ಮತ್ತು ತತ್‌ಕ್ಷಣದ 
ಸರಕನ್ನು ಹಣಕ್ಕೆ ಪರಿವರ್ತಿಸಿಕೊಳ್ಳಬಹುದಾದ ಮಾರುಕಟ್ಟೆಯನ್ನು ಒದಗಿಸುವುದು 


ನಮ್ಮ ದೇಶದಲ್ಲಿ ಸರಕಾರಿ ಕ್ಷೇತ್ರದಲ್ಲಿ ಉಗ್ರಾಣಗಳನ್ನು ಸ್ಥಾಪಿಸಲಾಗಿದ 
ರಾಷ್ಟ್ರಮಟ್ಟದಲ್ಲಿ ಉಗ್ರಾಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸೆ ಗ 
ದೇಶಾದ್ಯಂತ ಸುಮಾರು 744 ಉಗ್ರಾಣಗಳನ್ನು ಸ್ಥಾಪಿಸಿವೆ. ಈ ಉಗ್ರಾಣr 
ಒಟ್ಟು ದಾಸ್ತನು ಸಾಮರ್ಥ್ಯ 34 ,6 ಲಕ್ಷಟನ್ ಗಳಷ್ಟಾಗಿದೆ. ದಾಸ್ತಾನುಗಾರ 
ಉಗ್ರಾಣಗಳಿಗೆ ಸರಕುಗಳನ್ನು ತಂದೊಡನೆಯೇ , ಅದನ್ನು ಪರೀಕ್ಷಿಸಿ , ವರ್ಗೀಕರಿ 
ತೂಕಮಾಡಲಾಗುತ್ತದೆ. ನಂತರ ಚೀಲಗಳನ್ನು ಮತ್ತು ಪಾಲಿಥಿನ್ಹೀಟ. 
ಚಾಪೆಗಳ ಮೇಲೆ ಇಲ್ಲವೆ ಮಂದ ಚೌಕಟ್ಟುಗಳ ಮೇಲೆ ಅಚ್ಚುಕಟ್ಟಾಗಿ ಇ. 
ಲಾಗುತ್ತದೆ. ಸರಕಿಗೆ ಹುಳು ಹುಪ್ಪಟೆ ಬೀಳದಂತೆ ನೋಡಿಕೊಳ್ಳಲು ಅಗತ್ಯವಾಗಿ 
ಕೀಟನಾಶಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಇಂತಹ ಕ್ರಮಗಳಲ್ಲಿ ರ್ಮು 
ವಾದುವು ಪುಡಿಉದುರಿಸುವುದು, ಸಿಂಪಡಿಸುವುದು ಮತ್ತು ಹೊಗೆಯಾಡಿಸುವುದು 
ಇಲಿ - ಹೆಗ್ಗಣಗಳಕಾಟವನ್ನು ತಪ್ಪಿಸಲು ಮಶಕ ನಾಶಕ ಕ್ರಮಗಳನ್ನು ಕೈಗೊ 
ಲಾಗುತ್ತದೆ. ಉಗ್ರಾಣದಲ್ಲಿ ಸರಕನ್ನು ದಾಸ್ತಾನುಮಾಡುವವರಿಗೆ, ಉಗ್ರಾಣಕ ನೀ 
ಯನ್ನು ಕೊಡಲಾಗುತ್ತದೆ, ಅದರ ಆಧಾರದ ಮೇಲೆ ಅನೂಸುಚಿಕ ಬ್ಯಾಂಕುಗಳ 
ಸರಕಿನ ಮೌಲ್ಯದ ಶೇಕಡ 50ರಿಂದ 60ರವರಗೆ ಸಾಲವನ್ನು ಮುಂಗಡವಾಗಿ 
ನೀಡುತ್ತವೆ. ದಾಸ್ತಾನುಗಾರರು ಈ ಹಣವನ್ನು ತಮ್ಮ ವ್ಯವಸಾಯ ವ್ಯಾಪಾರಗಳಲ್ಲ 
ಹೂಡಿ ಅಧಿಕ ಲಾಭಗಳಿಸಬಹುದು. ದೇಶದಲ್ಲಿ ಕೃಷಿ ಉತ್ಪಾದನಾ ಪ್ರಮಾಣ 
ವನ್ನು ಹೆಚ್ಚಿಸುವುದು ಹಾಗೂ ರೈತರಿಗೆ ಮತ್ತು ಬಳಕೆದಾರರಿಗೆ ಸರಿ ಹೊಂದು 
ಸೀತಿಯನ್ನು ರೂಪಿಸು ವುದು ಕೇಂದ್ರ ಸರಕಾರದ ಸಂಸ್ಥೆಗಳ ಮುಖ್ಯ ಉದ್ದೇಶ 
ಈ ದೆಸೆಯಲ್ಲಿ ಕೃಷಿ ಮಂತ್ರಿ ಶಾಖೆಗೆ ನೇರವಾಗಿ ಸಂಬಂದಿಸಿದಂತೆ ಏಳು ಬೃಹತ್ 
ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ. 


48 


ಸಿದ್ದಗಂಗಾ 


ಮುಂದುವರಿದ ಲೇಖನ 


ಗಮಕ ಪ್ರಚಾರ : ಚಂಪೂ ಕಾವ್ಯಗಳು 


21121811819 1918 

19 18! 811911೫!} $ ! 811೩118 !! 8118113110118 !! !! 8 :1811೧11811911811 8110118 118 11911811 8119116 ! B 11೫ ) ೩11811 2!1 211 8118 ,16T1 # 1 # ## # 


ಚನ್ನಪ್ಪ ಎರೇಸೀಮೆ 


ಕಿಯೋರ್ವ ಶ್ರೇಷ್ಠ ಕಲೆಗಾರ : 


ಉತ್ತಮ ಸಾಹಿತ್ಯ ಸೃಷ್ಟಿಯೇ ಚಿತ್ತರಂಜನೆಗಾಗಿ, ಇಷ್ಟೇ ಅಲ್ಲ , ಅದು 
ಪ್ರನ್ನೂ , ಅಲ್ಪ ಸ್ವಲ್ಪ ಅರ್ಥಲಾಭವನ್ನೂ , ವ್ಯಾವಹಾರಿಕ ಕೌಶಲ್ಯವನ್ನೂ 
ಡೀತು. ಮನಸ್ಸನ್ನು ಮುಸುಕಿದ ಅಮಂಗಲವನ್ನ ಪರಿಹರಿಸಿ ನೀರು ನೆಲ 
ಎಗಳಲ್ಲಿಲ್ಲದ ನೂತನ ಶಬ್ದ ಬ್ರಹ್ಮಾಂಡದ ಅಲೌಕಿಕಾನಂದಾನುಭೂತಿಯನ್ನು ಆ 
ಹಲ್ಲಾದರೂ ಉಂಟು ಮಾಡಿತು. ಈ ಮಾತು ಕವಿಗೂ ಕಾವ್ಯವಾಚಕನಿಗೂ ಸಹ 
ನಿಗೂ ಅನ್ವಯಿಸುವಂತಹುದು. ವೇದಾದಿಗಳು ಶಬ್ದ ಪ್ರಧಾನವಾಗಿ ಪ್ರಭುಸಮ್ಮಿ 
- ದರೆ, ಪುರಾಣಗಳು ಅರ್ಥಪ್ರಧಾನವಾಗಿ ಮಿತ್ರ ಸವಿತಗಳು. ಕಾವ್ಯಗಳು 
ಸ ಪ್ರಧಾನವಾದ ಕಾಂತಾಸಮ್ಮಿತಗಳು. ಇವು ಭಾಷಾ ಸೌಂದರ ಅರ್ಥಸೌಂದ 
ಗಳಿಂದ ಘಟನಾವಳಿಗಳ ಸೌಂದಯ್ಯವನ್ನು ಹೆಚ್ಚಿಸಿ ನಮ್ಮ ಭಾವ ಕೋಶದಲ್ಲಿ 
ಅನುಕಂತ.೦ಡು ಅಭಿವ್ಯಕ್ತಿಗೊಳಿಸಿದ ಅನೇಕ ರಾಗರಸಭಾವಗಳನ್ನೂ ಶಬ 
ಪ್ರಕೃತಿ ಚಿತ್ರ ' ವ್ಯಾವಹಾರಿಕ ಚಿತ್ರಗಳನ್ನು ಸಂಸ್ಕಾರರೂಪವಾಗಿ ತುಂಬುವ 
ಮಾಡುವ ಇನೋಬ್ಬ ಬ್ರಹ್ಮನ ಸೃಷ್ಟಿಗಳು . ಅವನ ಈ ಕಾಬಿ ಕ ಬ್ರಹ್ಮಾಂಡ 
ವಿಹರಿಸುವವನಿಗೆ ಅ ಪ್ರತ್ಯೇಕವಾಗಿ ಅನೇಕ ನೀತಿಬೋಧೆ ಮಾಡಿ ಪ್ರಬುದ್ಧ 
ನವನ್ನೂ ನೂತನ ರಸಲಾಭವನ್ನೂ ಉಂಟು ಮಾಡುತ್ತಾನೆ. ಆದ್ದರಿಂದ 


- ಕರು , 


- 


- ಧರ್ಮಾರ್ಥಕಾಮನೋಕೇಷು ವೈಚಹ೦ಕಲಾಸುತ | 
- ಕರೋತಿಕೀರ್ತಿ೦ ಪ್ರೀತಿ೦ತ ಸಾಧುಕಾವ್ಯ ನಿಷೇವಣಾತ್ || 


ಐದು ಹೇಳಬೇಕಾಯಿತು. ಇದು ಬಹು ದೊಡ್ಡ ಮಾತು. ಆದರೂ ಆದೀತು. 
= ಆಗದಿದ್ದರೂ ಸದಃಸರ ನಿರ್ವೃತಿಯಂತೂ ಎಂಥವನಿಗೂ ಆಗುತ್ತದೆಂಬುದನ್ನು 

ಇಂಥ ಆನಂದಕ್ಕೆ ಶ್ರೇಷ್ಠ ಗಮಕಿಯ ಗಮಕ ಶ್ರೇಷ್ಠ ಮಾಧ್ಯಮ ಗಮಕಿ 
ಸತ್ವವನ್ನು ಪ್ರೋತೃವಿನಲ್ಲಿ ಬೆಸೆಯುವ ಶ್ರೇಷ್ಠ ಬೆಸುಗೆಗಾರ . ತನ್ನಲ್ಲಿ 
ಈ ಕೌಶಲವೆಷ್ಟೆಷ್ಟು ಪ್ರೌಢಿಮೆ ಪಡೆದಿರುವುದೇ ಅಷ್ಟಷ್ಟರ ಮಟ್ಟಿಗೆ ಈ ಕಾವ್ಯದಲ್ಲಿ 
೮ - ಮೇ 


48 


ಸಮರ್ಥನಾಗುತ್ತಾನೆ. ಮೂಲತಃ ಕಾವ್ಯಗಳು ಸಾಹಿತ್ಯಾರ್ಥ ಗೇಯಾರ್ಥ 
ರಿಂದ ಕೂಡಿ ಮನಸಂಕಲ್ಪ ಚಾಲಿತ ರಚನಾವಿಶೇಷಗಳಾಗಿವೆ. ಇದು ಕೆ 
ಸಂಗೀತ ಪ್ರಧಾನವಂತೂ ಅಲ್ಲ. ಸಂಗೀತ ದೃಷ್ಟಿಯಿಂದ ಹಾಡುಗೇಯಾರ್ಥ ಪ 
ವಾಗಿದ್ದು ಅರ್ಥ , ಗೌಣವೆನಿಸಿದರೆ ಗಮಕ ಗೇಯಾರ್ಥಗೌಣವಾಗಿ ಸಾಹಿ 
ಪ್ರಧಾನವಾಗಿದೆ. ಈ ಮರ್ಮವರಿತು ಗಮಕಪ್ರೌಢಿಮೆಯಿಂದಶೋತೃತ್ವವನ 
ಡೆಗೆ ಆಕರ್ಷಿಸಿ ಸಾಹಿತ್ಯಾರ್ಥವನ್ನು ಮೈಮನಕ್ಕಿಳಿಸಿ ಭಾವದಲ್ಲಿ ರಸತುಂಬಿ , 
ಹೊಮ್ಮಿತೋ ಎನೆ ಆನಂದ ಬಾಷ್ಪ ಸುರಿಸುವಂತೆ ಮಾಡುವಲ್ಲಿ ಯಶಸ್ವಿ 
ಕೃತಕೃತ್ಯನಾದ ಹಾಗೆ, ಪ್ರತಿಭಾ ಸಂಪನ್ನನಾದ ಮಹಾಕವಿಯ ಕಾವ್ಯದಲ್ಲಿ 
ಸಂಯೋಜನಾ ನಿಯಮದಿಂದುಂಟಾದ ವಾಕ್ಯದ ತಾತ್ಪಧ್ಯದಲ್ಲಿರುವ ಅರ್ಥದಿಂದ 
ನುಭೂತಿಯನ್ನುಂಟು ಮಾಡುವುದಕ್ಕೆ ಬೇಕಾಗುವ ಸ್ವರಸಂಯೋಜನಾ ಶ 
ಪ್ರತ್ಯುತ್ಪನ್ನಮತಿಯಾಗಿ, ಚಿತ್ತವಿಕಾಸ, ಚಿತ್ರ ವಿಸ್ತಾರಾದಿ ಕ್ರಿಯೆಗಳನ್ನುಂಟು 
ತನ್ಮೂಲಕ ಮಾನವನ ಹೃದಯ ಸಂಸ್ಕಾರಕ್ಕೆ ನೆರವಾಗುವ ಅವನ ಅಂತಃಕರಣ 
ಗೆಲ್ಲಬಲ್ಲ ಉತ್ತಮ ಲಲಿತ ಕಲೆಗಾರ , ಕಳೆದ ಶತಮಾನದ ಶ್ರೇಷ್ಠ ಗಮಕಿ೦ 
ಪ್ರಖ್ಯಾತನಾದ ಬಸವಪ್ಪ ಶಾಸ್ತ್ರಿಯ ಬಗೆಗೆ ಲೋಕದ ಅಭಿಪ್ರಾಯವನ್ನೇ ಕೊಡಿ 
ನುಡಿದಂತೆ ಸಹೃದಯರಾದ ಶ್ರೀ ಆರ್ ತಾತ ಎಂ . ಎ .ಎಲ್ . ವಿ ಅವರು- - 


ಬಿರಿವನ್ನ೦ ನುಚ್ಚು ನೂರನಸ್ಸಿನಂ ಎರ್ದೆಬೆಳಗಲ್ ಬೆಳಸಂ ಚಂದ್ರಿಕಾ ನಿ! | 
ಸ್ತರನುಂ ತನ್ನೊ೦ದು ನಲ್ಲ ಬ್ಬದ ಗುಮ್ಮನ ಕರಂ ಮೌಲ್ವಿಯಾಗಲ್ ಮನಂಗೆ 
ಆ ರ ಸಕ್ಕಿಂಬಾದ ಪದ್ಯಗಳನೆರವಿಯರಲ್ ವಿಲ್ಲನಾಂತ ಟಿಂಕಾ! 
ರರವಂ ತೀವುತ್ತಿರಲ್ಲಾ ಬಸವಕವಿ ವಚೋಧಾರ ಮೇಂ ಕರ್ಣಪೂರಂ || 


- ಎಂದು ನುಡಿದ ನುಡಿಯಲ್ಲಿ ಗಮಕಿಯ ಗಮಕ ಶಕ್ತಿಯನ್ನೇ ಬಿಚ್ಚಿ 
ದ್ದಾರೆ ನಂಜನಗೂಡು ಸುಬ್ಬ ಶಾಸ್ತ್ರಿಗಳು , ರಸಿಕರಂಜನಚತುರ ಗಮಕಿ ಬಸ್ 
ಶಾಸ್ತ್ರಿ ಲಿಂಗೈಕ್ಯರಾದಾಗ 


ಕನ್ನಡಕಬ್ಬತುಹಿಸ -1 ಲಿನ್ನೇರಿ ಪುಟ್ಟುಗುವ ರಸಿಕರಂಜನ ಚತುರಂ | 
ರಸಕನಿಶಾಂಗನೆ ಹಿಮದೊಳ , ಬಸವಳಿದಬ್ಬಿನಿ ವೊಲಾದಳೆಂಬುದೆ ದುಗುಡ 


ಎಂದು ತೋಡಿಕೊಂಡಿರುವ ಸಂಕಟದ ಮಾತುಗಳಿಂದ ಶ್ರೇಷ್ಠ ಗಮಕಿ ಸ 
ಕಾವ್ಯ ಸರಸ್ಪತಿಗೂದುಗುಡವಂತೆ . ರಾಜಶೇಖರ ವಿಳಾಸ, ಗದುಗಿನ ಭಾರತ' : 
ಪುರಾಣ ಪಠನದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಮಕಾಲೀನದಲ್ಲೇ ಶ್ರೇಷ್ಠರಾಗಿದ್ದರ 


ಸಿದ್ದಗೆ 


49 


8 


- ಕಾವ್ಯಾನಂದದಲ್ಲಿ ಸ್ವತಃ ಮೈಮರೆತು ಕವಿಯ ಮನೋಧರ್ಮದಲ್ಲಿ ಸಮರಸ 
ಎರತಿಗೊಂಡು ಗಮಕಿ ತನ್ನ ಕರ್ಮ ಕೌಶಲವನ್ನು ಮೆರೆಸಬೇಕಾಗುತ್ತದೆ. ಅಲ್ಲದೆ 
ಎಕಿ ತಾನು ಪಠಿಸುವ ಕಾವ್ಯದ ಅಂತರಂಗವನ್ನೆಲ್ಲಾ ಅರ್ಥಮಾಡಿಕೊಂಡಿರುವ 

ಸನೂ ಆಗಿರಬೇಕು. ಕಾವ್ಯಗತ ರಸಾನಂದ ವನ್ನು ಸ್ವತಃ ಅನುಭವಿಸುವವನೂ 
ರಬೇಕಾಗುತ್ತದೆ. ಬ್ರಹ್ಮಾನಂದ ಸಹೋದರ ಕಾವ್ಯಾನಂದ, ಅಂಥ ಆನಂದಾನು 
ತಿಗೆ ಶೋತೃವಿನ ಹೃದಯವನ್ನು ಎಳೆದುಕೊಂಡುಕೂಡಿಸುವ ಜಾಣೆ ಕಲೆಗಾರಿಕೆ 
ನಿತ್ಯಾಭ್ಯಾಸ ಸಂಜನಿತ ಪರಿಪಕ್ವಾಂತಃಕರಣಶುದ್ಧಿ , ರಾಗ ರಸಭಾವಗಳನ್ನು ಸ್ವತಃ 
ಭವಿಸಿ ಇತರರನ್ನೂ ತನ್ನ ಅನುಭೂತಿಯಲ್ಲಿ ಸಮರಸಗೊಳ್ಳುವಂತೆ ಮಾಡುವ 
ಶಯವಂತಿಕೆ - ಈ ಎಲ್ಲ ಶಕ್ತಿಗಳಿಂದ ಸಂಪನ್ನನಾದ ಗಮಕಿಯ ಗಮಕದಿಂದಲೇ 
ಕಲೆಗೊಂದು ಘನತೆ. ಪ್ರಾಚೀನ ಕನ್ನಡನಾಡಿನಲ್ಲಿ ಇಂಥ ಶಕ್ತಿ ಸಂಪನ್ನ ಗಮಕಿ 
ಶೇಕರನ್ನು ಕೇಳುತ್ತೇವೆ. ಅಂದಿನ ಗಮಕಿಗಳು ಅನೇಕರು ದೊಡ್ಡ ಕವಿಗಳೂ 

ದು , ಗಮಕಿಗಳೆಲ್ಲರೂ ಕವಿಗಳೇ ಆಗಿರಬೇಕೆಂದರ್ಥವಲ್ಲ. ಆಗಿದ್ದರೆ ಚೆನ್ನು 
ರು ತಾತ್ಪರ್ಯ. ಆದರೆ ಕಾವ್ಯಾಭ್ಯಾಸ ಸಂಜನಿಕಪ್ರೌಢರಂತೂ ಆಗಿರಲೇಬೇಕು. 
ದಿಗಳ ಜನಕನೆಂದು ಪ್ರಖ್ಯಾತನಾದ ಉಭಯಕವಿ ಕಮಲರವಿ ರಾಘವಾಂಕ 
ಈ ಗಮಕಿಯಾಗಿದ್ದನೆಂಬುದು ಇಂದಿನ ಗಮಕಿಗಳೆಲ್ಲ ಹೆಮ್ಮೆಪಡುವ ಅಂಶ ಅವನು 
- ಬರೆದ ಮೀಸಲುಗವಿತೆಯಾದ ವೀರೇಶಚರಿತೆಯನ್ನು ವಾರಂಗಲ್ಲಿನ ಪ್ರತಾಪ 
ನ ಆಸ್ಥಾನದಲ್ಲಿ ಓದಿ ಅವನಿಂದ ಬಹುಮಾನಿತನಾಗಿ ಬಂದುದೂ , ದೇವರಾಜನ 
ಯಲ್ಲಿ ತನ್ನ ಹರಿಶ್ಚಂದ್ರ ಕಾವ್ಯವನ್ನು ಕವಿ ಗಮಕಿಯದಿ ನಾಗಿ ಗಳು ತಲೆದೂಗಿ 
ಮುಚ್ಚಿ ಭಾರೇ ಭಪ್ಪರೇ ಎನ್ನವಂತೆ ಸುಜನರ ಕರ್ಣಕಿನಿದಾಗೆ ನವರಸಭರಿತವಾಗಿ 
ದ ಅ೦ಶ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ದಾ೦ಶ . ಆ ಕಾಲದ ಕರ್ನಾಟಕದ ಗಮಕಿ 
ನೆರೆಯ ರಾಜ್ಯಗಳಿಗೂ ಹೋಗಿಕನ್ನಡ ಕಾವ್ಯವಾಚನಮಾಡಿ ಬರುತ್ತಿದ್ದ ಬಗೆಗೆ 
ಕ ಸಾಹಿತ್ಯಕ ಆಧಾರಗಳಿವೆ. ಓರ್ವ ವೃದ್ದ ಮಹೇಶ್ವರನು ಕಳಿಂಗ ದೇಶಕ್ಕೆ 
ಗಿ ಅಲ್ಲಿಯ ಮಹಾಭಕ್ತನಪ್ಪ ಮಹಾದೇವ ಸೆಟ್ಟಿಯ ಎದುರಿನಲ್ಲಿ ಪುರಾತನ 
ಕತ ಗದ್ಯ ಪದ್ಯಂಗಳಂ ಕೇಳಿಸುತ್ತಂ ಬಸವರಾಜನ ಗೀತದೊಳು ಬೇಡಿ ಬೇಡಿದ 
ರ್ಗೆ ನೀಡದಿರ್ದಡೆ ತಲೆದಂಡ ಕೂಡಲಸಂಗಾ ಅವಧಾರು! ” ಎಂಬ ಗೀತಮಂ 
, ಅವನು ಚಕಿತನಾಗಿ ಬಸವಣ್ಣನನ್ನು ಪರೀಕ್ಷಿಸಲು ಕಲ್ಯಾಣಕ್ಕೆ ಬಂದನಂತೆ. 
ಆಂಧ್ರದೇಶದ ತ್ಯಾಗರಾಜನ ಆಸ್ಥಾನದ ಮೇಳದೊಡತಿ ಮಹಾದೇವಿಯೆಂಬ 
ಹರಿಹರ ಮಹಾಕವಿಯ ಶೃಂಗಾರ ನರ್ತನೆಯ ಕಾವ್ಯ ಗಮಕವನ್ನು ಕೇಳಿ 
ಟಗೊಂಡು ಇಂಥ ರಸಿಕ ಪುರುಷನೊಡನೆ ಕೂಡಿ ಬದುಕಬೇಕೆಂದು ಇಚ್ಚಿಸಿ 
ಗೆ ಬಂದು ಸನ್ಯಾಸಿಯಾದ ಹರಿಹರನನ್ನು ಕಂಡು ಭ್ರಮ ನಿರಸನಗೊಂಡು ಸನ್ಯಾ 
ಎಗಿ ಸಾಯುವವರೆಗೆ ವಿರೂಪಾಕ್ಷನ ಅಂಗಣ ಗುಡಿಸಿಕೊಂಡಿದ್ದಳೆಂಬ ಕಥೆಯು 


- ಮೇ 1984 


50 


1) ಸ್ಟೇಟ್ ಫಾರಂ ನಿಗಮ . 
2 ) ರಾಷ್ಟ್ರೀಯ ಬೀಜ ಕಾರ್ಪೊರೇಷನ್ . 
3 ) ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಪೆಡರೇಷನ್ . 
4 ) ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ಕಾರ್ಪೊರೇಷನ್ 

ಭಾರತ ಆಹಾರ ನಿಗಮ . 
6 ) ಮಾಡ್ರನ್ ಬೇಕರೀಸ್ . 
7 ) ಇಂಡಿಯನ್ ಡೈರಿ ಕಾರ್ಪೊರೇಷನ್ 

ಹೀಗೆ ಸರಕಾರದ ಹಲವಾರು ಕ್ರಮಗಳಿಂದಾಗಿ ಇತ್ತೀಚೆಗೆ ಭ 
ಕೃಷಿ ಬಹಳಷ್ಟು ಸುಧಾರಿಸುತ್ತದೆ. ಸರಕಾರದ ಪ್ರಯತ್ನದಿಂದಾಗಿ ಭಾರತದ 
ಯಲ್ಲಿ ಹೊಸ ತಿರುವು ಮೂಡಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. 
ಎಸ್ ಪಿಡಿ/ ರೀ / ಸಿ. ಹೆಚ್ . ಆರ್ .ಓಮ್ / 106 / 79- 80 ದೂರವಾಣಿ : 8 

* ಜನತಾ ಎಂಟರ್ ಪ್ರೈಸಸ್‌ 

ಕಛೇರಿ : ಎಂ . ಜಿ. ರಸ್ತೆ - ತುಮಕೂರು 
ಪ್ರಾಥಿ: ಡಿ 1 , ಇಂಡಿಸ್ಸಿಯಲ್ ಎಸ್ಟೇಟ್, ತುಮಕೂರು 57210 

* ತಯಾರಕರು ಮತ್ತು ಮಾರಾಟಗಾರರು 
ನಮ್ಮಲ್ಲಿ ಎಲ್ಲಾ ವಿಧವಾದ ಗೃಹ ಉಪಯೋಗ ಪೀಠೋಪಕರಣಗಳು , ಸಾವ 
ಗಳು , ವಿದ್ಯುತ್ ಉಪಕರಣಗಳು, ಕಬಿಣದ ಶಾಲಾಕಾಲೇಜುಗಳ ಪ್ರಯೋಗ 
ಉಪಕರಣಗಳು , ರಾಸಾಯನಿಕ ವಸ್ತುಗಳು ಕ್ರೀಡಾ ಸಾಮಗ್ರಿ 
ಭೂಪಟಗಳು, ಮತ್ತು ಸಿದ್ದಪಡಿಸಿದ ಬರಹ ನಕ್ಷೆಗಳು, ನಿಗದಿಯಾದ ಬೆಲೆ 
ದೊರೆಯುತ್ತವೆ. 

ಸೇವೆಯೇ ನಮ್ಮ ಮುಖ್ಯ ಗುರಿ 


ಫೋನ್ | ಅಂಗಡಿ ೯ 


| ಮನೆ : ೯ 
ಸಿ . ಪಿ . ಮೃತ್ಯುಂಜಯ 
ತುಮಕೂರು ಕಬ್ಬಿಣ ಮತ್ತು ಬಣ್ಣದ ಡಿಪೋ 
ಪೈಪು, ಬಣ್ಣ ಮತ್ತು ಕಬ್ಬಿಣದ ಸಾಮಾನುಗಳ ಮಾರಾಟಗಾರರು 
- ತುಮಕೂರು ಜಿಲ್ಲಾ ಅಧಿಕೃತ ಮಾರಾಟಗಾರರು : 

ಆದ್ವಾನಿ ನೆಟ್ಟಿಂಗ್ ರಾಡ್ಸ್ 
ಮಂಡಿಪೇಟೆ, ತುಮಕೂರು- 572101 


SISTER CONCERN : 
SURI & SACHI ENTERPRISES 
SANITARY , HARDWARE & PAINTS MERCHANTS 
MANDIPET , TUMKUR -572101 


51 


“ ಸಿದ್ದಗಂಗಾ ಶ್ರೀ ” 
( ಸುವರ್ಣ ಸಂಪುಟ) 


- ಶ್ರೀ : ಮೋಟಗಿ ಮಲ್ಲಿಕಾರ್ಜುನ ಅಥಣಿ 
“ ಒಂದು ಪ್ರಾರ್ಥನೆ , ಒಂದು ಕೃತಿರತ್ನ , ಒಂದು ರಾಜವಿಚಾರ ಇವು 
ಮಾನವನ ಸಾಮರ್ಥ್ಯವನ್ನು ಪರಾತ್ಪರ ಶಕ್ತಿಯೊಡನೆ ತಳಕು ಹಾ 
ಕುವವು. ಆಗ ಪವಾಡವೇ ನಿತ್ಯ ನಿಯಮವೆನಿಸುವುದು. ಒಂದೇ 
ಒಂದು ಪರಾಕ್ರಮ ಕೃತಿಯು ಘಟನೆಗಳ ಕ್ರಮಗತಿಯನ್ನೇ ಬದಲಿಸ 
ಬಲ್ಲದು ; ಏಕಾಂತದ ಏಕಾಕಿ ವಿಚಾರವು ಸರ್ವಸಮರ್ಥವಾಗುತ್ತಿದೆ” 

- ಶ್ರೀ ಅರವಿಂದರು ( ಸಾವಿತ್ರಿ ) 
ಹನ್ನೆರಡನೆಯ ಶತಮಾನದಲ್ಲಿ ಮಹಾ ವಿಭೂತಿಗಳಾದ ಬಸವಾದಿ ಪ್ರಮಥರು 
ತರಿಸಿ ಬಂದು, ಭೂಮಿಯ ಮನುಕುಲದ ಬಾಳನ್ನು ಹಸನುಗೊಳಿಸಲು ತಮ್ಮ 
ಶಾನುಭವ ಸಂಪತ್ತನ್ನೇ ಸೂರೆಗೈದು ಬಯಲಾದರು. ವಿಭೂತಿ, ಅದು ದೇಶ, 
- ವ್ಯಕ್ತಿಗಳಿಗೆ ಸೀಮಿತವಾದುದಲ್ಲ . ಅಂತೆಯೆ ಇಂದು ಶಿವ ಸ್ವರೂಪಿಗಳಾದ 
ಸ ಪೂಜ್ಯ ಡಾ|| ಶಿವಕುಮಾರ ಮಹಾಸ್ವಾಮಿಗಳವರು ಅವತರಿಸಿ ಬಂದು, ಸಿದ್ದ 
ಯಲ್ಲಿ ನಿಂದು ಮನುಕುಲೋದ್ಧಾರಕ್ಕಾಗಿ ಪರಿಶ್ರಮಿಸುತ್ತಲಿರುವರು. ದಯಾ 
ರ ಮೂರ್ತಿಗಳೂ ಮಹಾನುಭಾವಿಗಳೂ ಆದ ಪೂಜ್ಯ ಶಿವಕುಮಾರ ಮಹಾ 

ಗಳವರು ಧರ್ಮ ದಾನ, ಅನ್ನದಾನ, ಜ್ಞಾನದಾನ ಇಂತೀ ತ್ರಿವಿಧ ದಾಸೋಹ 
ರ್ತಿಗಳಾಗಿ ದಿನವಿಡೀ ಈ ದಾಸೋಹವನ್ನು ಅವಿರತವಾಗಿ ನಡೆಸುತ್ತ ಸುಮಾರು 

ಸಾವಿರ ಮಕ್ಕಳನ್ನು ಸಂರಕ್ಷಿಸುತ್ತಲಿರುವರು. ಪೂಜ್ಯ ಮಹಾಸ್ವಾಮಿಗಳವರ 
ಯಲ್ಲಿಮೂವತ್ತಾರು ವಿದ್ಯಾ ಸಂಸ್ಥೆಗಳು ಒಳ್ಳೆ ಪ್ರಗತಿಪಥದಲ್ಲಿ ನಡೆಯುತ್ತಲಿದ್ದು 
_ ಸಾವಿರಕ್ಕೂ ಮಿಕ್ಕಿ ಮಕ್ಕಳು ಓದಿ ವಿದ್ಯಾಸಂಪಾದನೆ ಮಾಡುತ್ತಲಿರುವರು. 
ಸಿದ್ದಗಂಗಾ ಶ್ರೀಗಳವರಿಂದ ಸಾಗಿರುವ ಇಂತಹ ಅದ್ಭುತ ಪವಾಡಮಯವಾದ 

ಧರ್ಮ ಸಂಸ್ಥೆ ಇಡಿಯ ಪ್ರಪಂಚದಲ್ಲಿಯೇ ಬೇರೊಂದಿಲ್ಲವೆಂದು ಧಾರಾಳವಾಗಿ 
=ಬಹುದಾಗಿದೆ. ಇಂತಹ ಮಹಾತ್ಮರಾದ ಡಾ : ಶಿವಕುಮಾರ ಮಹಾಸ್ವಾಮಿಗಳ 
• ಕುರಿತಾದ ಅಭಿನಂದನಾ ಬೃಹತ್ ಗ್ರಂಥರತ್ನ ಈ ಸಿದ್ದಗಂಗಾ ಶ್ರೀ ” ಸುವರ್ಣ 
ಟ. 
ಕನ್ನಡ ಸಾಹಿತ್ಯ ಸರಸ್ವತಿಯ ಕಣ್ಮಣಿಯಂತಿದ್ದ ಈ “ ಸಿದ್ದಗಂಗಾ ಶ್ರೀ ?” 
ರ್= ಸಂಪುಟವು ಕ್ಷೇತ್ರ ಶ್ರೀ - ದರ್ಶನ ಶ್ರೀ - ಸಾಹಿತ್ಯ ಶ್ರೀ - ಕಲಾ ಶ್ರೀ ಎಂಬ 
3 ವಿಭಾಗಗಳಿಂದ ಕೂಡಿದ್ದು ಪ್ರಾರಂಭದ ಕ್ಷೇತ್ರ ಶ್ರೀ ವಿಶೇಷವಾಗಿ ಕವಿ 
ಈ - ಮೇ , 1984 

- 53 


ಕಾಣಿಕೆ' ಉಪವಿಭಾಗದಿಂದೊಡಗೂಡಿ ಕೃತಿರತ್ನವು ಉತ್ಕೃಷ್ಟವೂ ಉs 
ಉದಾತ್ತವೂಎನಿಸಿ ಸರ್ವಾಂಗ ಸುಂದರವಾಗಿ ಕಂಗೊಳಿಸುತ್ತಿದೆ. 
* ಕನ್ನಡ ಸಾಹಿತ್ಯ ಸೃಷ್ಟಿಯ ಅತ್ಯಂತ ಹಿರಿಯ ಮೇರುಕೃತಿರತ್ನ ವಾದ - 
ಗಂಗಾ ಶ್ರೀ ? ಸುವರ್ಣ ಸಂಪುಟವನ್ನು ನಾವು ಅವಲೋಕನ ಮಾಡಿದಾಗ | 
ಯಾವುದೋ ಒಂದು ಅಚಿಂತ್ಯವಾದ ಸ್ವರ್ಗಿಯಲೋಕದಲ್ಲಿ ವಿಹರಿಸಿದಂತಾಗಿ 
ಅಗಮ್ಯ ಅಗೋಚರ ಶಕ್ತಿ ಸಂಸ್ಪರ್ಶದಿಂದ ಅಮಿತಾನಂದವಾಗುತ್ತಿದೆ; ಹೃದಯ ಸ 
ಶಾಂತಿಯಿಂದ ತುಂಬಿ ತುಳುಕುತ್ತಿದೆ. 

ಮಾನವ ಕೋಟಿಗೆ ತನ್ನ ಜೀವನವನ್ನು ಮಹಾಂತವಾಗಿಸಿ ಉಜ್ವಲ 
ಕೊಳ್ಳಬೇಕಾದರೆ ಇಂತಹ ಮಹಾನ್ ಧಾರ್ಮಿಕ ಸಾಂಸ್ಕೃತಿಕ- ತಾತ್ವಿಕ 
ಬೋಧಕವಾದ ಸರ್ವಸಮರ್ಥ ಸರ್ವೋತ್ತಮ ಕೃತಿರತ್ನಗಳ ಅವಶ್ಯಕತೆ ಬಹಳ 
ಅದರಲ್ಲೂ ಇಂದಿನ ವಿಜ್ಞಾನಮಯ ಜಗತ್ತಿಗೆ ಅತ್ಯಂತ ಅನಿವಾರ್ಯವಾಗಿದೆ. 
ಟ್ಯಾವಧಿ ವರ್ಷಗಳಿಂದಲೂ ಮಾನವನ ಉದಾತ್ತೀಕರಣಕ್ಕೆ ಅವನ ಜ್ಞಾನಸಂನ 
ಈ ತೆರನಾದ ವಿವಿಧ ಜ್ಞಾನಬೋಧಾತ್ಮಕವಾದ ಸತ್ವಯುಕ್ತ ಧಾರ್ಮಿಕ ವೇದೆ 
ಷತ್ತುಗಳೇ ಮೊದಲಾದ ದಿವ್ಯ ಸಾಹಿತ್ಯ ಕೃತಿರತ್ನಗಳೆಲ್ಲ ಸಹಾಯಕಗಳಾಗಿ 
ಯೆಂಬುದು ಸರ್ವಶ್ರುತ. 
Lಾ ಕನ್ನಡ ಸಾಹಿತ್ಯ ನಭೋಂಗಣವೆನಿಸಿರ್ದ ಈ ಸಿದ್ದಗಂಗಾ ಶ್ರೀ ” ! 
ಕೃತಿಯಲ್ಲಿ ಪೂಜ್ಯ ಶಿವಕುಮಾರ ಶ್ರೀ ಗಳವರು ಅಧ್ಯಾತ್ಮ ರವಿಕೋಟಿತೇಜ 
ಬೆಳಗುತ್ತಲಿದ್ದರೆ, ಅಸಂಖ್ಯ ನಕ್ಷತ್ರಗಳೋಪಾದಿಯಲ್ಲಿ ನಾಡಿನ ಘನ ವಿಧ 
ಕವಿ ಕಲಾವಿದರ ಗಣ್ಯ ಪುಣ್ಯ ಲೇಖನಗಳು ಮೂಡಿಬಂದು ಮಿನುಗುತ್ತ ಕುಣ 
ಕಂಗೊಳಿಸುತ್ತವೆ. ಅಂತೆಯೇ ಈ ಅಧ್ಯಾತ್ಮ ಸೂರ್ಯನ ನೂರು ಬಗೆಯ 
ಚಿತ್ರಗಳು ಶೋಭಿಸುತ್ತಲಿವೆ. ೧) 

ಭಗವತ್ ಸಾಕ್ಷಾತ್ಕಾರಕ್ಕೆ ತಮ್ಮ ಜಿಜ್ಞಾಸು ಮಾನವನಿಗೆ ತನ್ನ ಹೃದಯ 
ರಾಳದ ತುರೀಯ ನಿರಾಲಂಬ ನಿಜಾಕಾಶದಲ್ಲಿ ಬೆಳಗುವ ಚಿಜ್ಯೋತಿಯ ಅನ 
ಎಷ್ಟಿದೆಯೋ ಅಷ್ಟೇ ಈ ಭೌತ ಜಗತ್ತಿಗೆ, ಆಶ್ರಯಭೂತವಾದ ನಿರಾಲಂಬ 
ದಾಕಾಶವನ್ನು ಬೆಳಗಿ ಪ್ರಜ್ವಲಿಸುವ ರವಿಕೋಟಿ ಕಿರಣಗಳ ಅವಶ್ಯಕತೆಯ 
ಯೆಂಬುದು ಅಪರಿಹಾರ್ಯವಷ್ಟೇ ! 

, ಒಂದು ಸುಜ್ಞಾನದ ಅಂತರ್ ಸೃಷ್ಟಿಯ ದಿವ್ಯ ದೃಷ್ಟಿಯಾದರೆ, ಇನ 
ವಿಜ್ಞಾನದ ಭೌತ ಸೃಷ್ಟಿಯನ್ನೊಳಗೊಂಡ ಬಾಹ್ಯಾಕಾಶದ ಬಹಿರ್ಮುಖ ಸ 
ಭವ್ಯ ದೃಷ್ಟಿ ! ಹೀಗೆ ಎರಡೂ ಒಂದನ್ನೊಂದು ಆಕರ್ಷಿಸಿ ಸರ್ವವ್ಯಾಪಿಯಾಗಿ ಈ 


54 


ತ್ಮ ಶಕ್ತಿ ಚೈತನ್ಯಯುಕ್ತ ಸರ್ವೆಶ್ವರ ವಿಶ್ವ ಸೃಷ್ಟಿ ! ಒಂದು ಸುಜ್ಞಾನ! 
ಐದು ವಿಜ್ಞಾನ! ಮಾನವನಿಗೆ ಈ ಉಭಯ ಜ್ಞಾನವೂ ಅತ್ಯವಶ್ಯಕವಾಗಿ ಬೇಕು. 
ನ ಈ ವಿಜ್ಞಾನ ಮತ್ತು ಸುಜ್ಞಾನ ಎರಡನ್ನೂ ಪಡೆದಾಗಲೇ ಅವನಿಗಾಗುವುದು 
ಜ್ಞಾನ! 


ಇಲ್ಲಿ ಭೂಗೋಲ ಹಾಗೂ ಖಗೋಲ ಶಾಸ್ತ್ರಜ್ಞ - ವಿಜ್ಞಾನಿಗೆ ಕೇವಲ ಆತ್ಮ 
ರ ಕೊರತೆಯಿದೆ. ಆದರೆ ದಿವ್ಯ ದೃಷ್ಟಿಯ ಸುಜ್ಞಾನಿ ಶಿವಯೋಗಿಯು ಬಾಹ್ಯ . 
ಷ್ಟಿ - ಖಗೋಲ ಜ್ಞಾನವನ್ನು ಪ್ರತ್ಯೇಕವಾಗಿ ಪಡೆಯದಿದ್ದರೂ ತನ್ನ ಲಿಂಗಾಂಗ 
ಸ್ಯ ಜ್ಞಾನಾನುಭವ ಶಕ್ತಿ ಸಾಮರ್ಥ್ಯದಿಂದ ಸಕಲ ವಿಶ್ವ ಬ್ರಹ್ಮಾಂಡವೆಲ್ಲವನ್ನೂ 
ಕೊಂಡು ಬೆಳಕಾಗಿ ನಿಲ್ಲಬಲ್ಲನೆಂಬುದು ಶತಸ್ಸಿದ್ಧವಾದುದು. ಇದುವೇ 
ದ ಸಿದ್ಧಾಂತ. 
ಹೀಗೆ ಡಾ!! ಶಿವಕುಮಾರ ಶಿವಯೋಗಿಗಳು ಸಿದ್ದಗಂಗಾ ಶ್ರೀ ?” ಬೃಹತ್ ಕೃತಿ 
ತಿನಲ್ಲಿ ಅಧ್ಯಾತ್ಮ ರವಿಕೋಟಿ ಕಿರಣಗಳಿಂದ ಬೆಳಗುತ್ತಲಿದ್ದರೆ, ಶಿವಯೋಗ 
ರುಷರಾಗಿ ಸಿದ್ಧಗಂಗೆಯಲ್ಲಿ ನೆಲೆಸಿ - ಧರ್ಮಗಂಗೆ - ಜ್ಞಾನಗಂಗೆ - ಪ್ರಸಾದ 
ಈ ತ್ರಿವೇಣಿ ಸಂಗಮದ ತ್ರಿವಿಧ ದಾಸೋಹದಿಂದ ಲೋಕಪಾವನ ಮಾಡುತ್ತ 


- ತ್ರಿವೇಧಗಂಗೆಯಲಿ 
ಒಣಗಳಿಂದ 


ಸಿದ್ದಗಂಗಾ ಶ್ರೀ ” ಸುಮಾರು ೧೨೫೦ ಪುಟಗಳ ಮಹಾ ಸಂಪುಟದಲ್ಲಿ 
ನೆಯದಾದ ಕ್ಷೇತ್ರ ಶ್ರೀ ' ವಿಭಾಗದಲ್ಲಿ ಸಿದ್ದಗಂಗಾ ಕ್ಷೇತ್ರದ ಇತಿಹಾಸ ಮತ್ತು 
ಹುಹಾಮಹಿಮರ ದಿವ್ಯ ಜೀವನ ಚರಿತ್ರೆಗಳು ಮೂಡಿ ಬಂದಿವೆ. ಉಪವಿಭಾಗ 
ಕವಿ ಕಾಣಿಕೆ' ಯಲ್ಲಿ ನಾಡಿನ ಕವಿಸಂಕುಲ ಶ್ರೀ ಕ್ಷೇತ್ರ ಹಾಗೂ ಪೂಜ್ಯ ಶ್ರೀ 
ಎಗೆಗೆ ಭಕ್ತಿ ಪುರಸ್ಸರವಾಗಿ ಹಾಡಿದ ಗೀತ- ವಚನ ಕುಸುಮಗಳ ಸುವಾಸನೆ 
ತುಂಬಿ ಸೂಸಿದೆ. 


ತಿರತ್ನದ ಎರಡನೆಯ ಭಾಗವಾದ ' ದರ್ಶನ ಶ್ರೀ ವಿಶ್ವದ ಪ್ರಮುಖ ಧರ್ಮ 
ಚಯಾತ್ಮಕ ಲೇಖನಗಳು ವಿದ್ವತ್ಪೂರ್ಣವಾಗಿದ್ದು ಅದರಲ್ಲಿ ವೀರಶೈವ 
ಹಿತ್ಯದ ವಿಶೇಷ ಪರಿಪೂರ್ಣ ಜ್ಞಾನದರ್ಶನದ ಆಳವಾದ ಅಭ್ಯಾಸಪೂರ್ಣ 
ಲೇಖನಗಳಿವೆ. ಈ ವಿಭಾಗದಲ್ಲಿ . 


ಮೂರನೆಯ ಭಾಗವಾದ ' ಸಾಹಿತ್ಯ ಶ್ರೀ ಕನ್ನಡನಾಡಿನ ಸಾಹಿತ್ಯ ಚರಿತ್ರೆಗೆ 
ವೀರಶೈವ ಶಿವಶರಣರು ನೀಡಿರುವ ಆಧ್ಯಾತ್ಮ ಜ್ಞಾನಾನುಭವ ಸಂಪದ್ಭರಿತ 
ಲೇಖನಗಳ ಸರಮಾಲೆಯನ್ನೊಳಗೊಂಡಿದೆ. 


ಮೇ , 1984 


55 


ಕೊನೆಯ ಭಾಗವಾದ ' ಕಲಾಶ್ರೀ ' ಸಂಗೀತ, ನಾಟಕ, ಗಮಕ 5 
ಲಲಿತ ಕಲೆಗಳಿಗೆ ವೀರಶೈವ ಕಲಾವಿದರು ಸಲ್ಲಿಸಿದ ಅಪಾರ ಸೇವೆಯ ಸುಂದಣ 
ಯನ್ನೊಳಗೊಂಡ ಆಯಾ ಕ್ಷೇತ್ರದಲ್ಲಿ ಅಮಿತ ಭಕ್ತಿ ಗಾನ - ಕಲಾಸೆ 
ನಾಮಾಂಕಿತ ನುರಿತ ಅನುಭಾವಿಗಳ ಅನುಭವಾತ್ಮಕ ಸುಂದರ ಲೇಖನಗಳ 
ಕಂಪಿದೆ: ಇಂಪಿದೆ; ಕಲಾವೈಭವ ಜ್ಞಾನಾಮೃತ ಸೇಚನೆಯ ತಂಪಿಗೆ 
ವಿಭಾಗದಲ್ಲಿ . 

ಈ ಬೃಹತ್ ಗ್ರಂಥದಲ್ಲಿ ಸುಮಾರು ( ೨೦೦) ಎರಡು ನೂರರಷ್ಟು 
ವಿಖ್ಯಾತ ವಿದ್ವಾಂಸರು, ಕವಿಕಲಾವಿದರು ತಮ್ಮ ತಮ್ಮ ಬಹುಶ್ರುತ ಅನು 
ಲೇಖನ, ಕವನ , ವಚನ ಮೊದಲಾದ ವಿವಿಧ ವಿಶ್ವಧರ್ಮಗಳ ಸ್ವರ 
ಒಂದು ಭವ್ಯವಾದ ವಿರಾಡೂಪದರ್ಶನವನ್ನೇ ಮಾಡಿಸಿ ಮನುಕುಲವನ್ನೆ 
ಗೊಳಿಸಬಹುದಾದ ಅಮೂಲ್ಯ ಬರಹಗಳಿಂದ ತುಂಬ ಶಿವಶಕ್ಕೆ ಪೂರ್ಣ ಚೆ 
ಸಾಂದ್ರಗೊಳಿಸಿ ಸೌಂದರ್ಯರಾಶಿ ತುಂಬಿ ತುಳುಕುವಂತೆ ಮಾಡಿದ್ದಾರೆ. 
ಸಿದ್ದಗಂಗಾ ಶ್ರೀ ” ಒಂದು ವಿಶ್ವಮಾನ್ಯ ಕೃತಿರತ್ನವೆಂದು ಹೇಳಬೇಕು. 
ಪ್ರಾರ್ಥನೆ, ಒಂದು ಕೃತಿರತ್ನ , ಒಂದು ರಾಜವಿಚಾರ ಇವು ಮಾನವನ 
ವನ್ನು ಪರಾತ್ಪರ ಶಕ್ತಿಯೊಡನೆ ತಳಕು ಹಾಕುವುವು ?' ಎಂಬೀ ಮಹರ್ಷಿ 
ಅಮರವಾಣಿ ತ್ರಿವಾರ ಸತ್ಯವೇ . .. 

" ಗ್ರಂಥದ “ಕ್ಷೇತ್ರ ಶ್ರೀ ” ವಿಭಾಗದಲ್ಲಿ ಸ್ತೋತ್ರ, ಸಿದ್ದಗಂಗಾ 
ಗಂಗಾ ಕ್ಷೇತ್ರ , ಉದ್ದಾನ ಯತೀಶ್ವರ , ಶ್ರೀ ಶಿವಕುಮಾರ ಸ್ವಾಮಿಗಳವರು, 
ಲೇಖನಗಳು, ಭಾಷಣಗಳು - ಶ್ರೀವಾಣಿ, ಇನ್ನೂ ಹಲವಾರು ವಿಷಯ 
ಪಣೆಗಳು ಅಲ್ಲದೆ ನಾಡಿನ ಗಣ್ಯರ ಅನಿಸಿಕೆಗಳು ಹಳೆಯ ವಿದ್ಯಾರ್ಥಿಗಳ ಅ 
ಇತ್ಯಾದಿ ಶೀರ್ಷಿಕೆಗಳ ಬಹುಮೌಲ್ಯ ಬರಹಗಳು - ಪೂಜ್ಯ ಶ್ರೀಗಳವನ 
ಅವರ ಪೂರ್ವಜರ ಬಗೆಗಿನ ಭಕ್ತಿ ಗೌರವಗಳ ಜೊತೆಗೆ ಅವರ ಭವ್ಯ - ದಿವ್ಯ 
ಬಾಳಿನ ಚರಿತ್ರವನ್ನೊಳಗೊಂಡು ಕ್ಷೇತ್ರ ವಿವರಣೆಯನ್ನೂ ವಿವರಿಸುತ್ತಲಿವೆ 
ಕಾಣಿಕೆ ” ಈ ಉಪ ವಿಭಾಗದಲ್ಲಿ ಸಿದ್ದಗಂಗಾ ಮಹಾತ್ಮ , ಸಿದ್ದಗಂಗೆಯು 
ಕೈ , ಸಿದ್ದಗಂಗೆಯ ಬೆಳಕು, ಸಿದ್ದಗಂಗಾ ಪ್ರಕೃತಿ, ಸಂಸ್ಕೃತಿ, ಶಿವಕುಮ 
ಯೆನಿಪುದಚ್ಚರಿಯೆ ? , ಶಿವಸುಪ್ರಭಾತ, ಭಕ್ತರ ಹರಕೆ, ಸಿದ್ದಗಂಗೆ; ತ್ರಿವೆ 
ಮಗಂಗೆ, ಆನಂದರೂಪ, ಮೌನಚೇತನ ಶಕ್ತಿ , ಶ್ರೀ ಶಿವಕುಮಾರ 
ಪ್ರಶಸ್ತಿ ಶತಕಂ , ಜಂಗಮ ಪರುಷ ಶ್ರೀ ಸಿದ್ದಗಂಗಾ ಮಹಿಮೆ ಇತ್ಯಾದಿ ಕೆ. 
ಗಳ ಭಕ್ತಿಗೀತ ವಚನ ಗಾನದಿಂಚರ ತರಂಗಗಳಿವೆ. 

“ ದರ್ಶನ ಶ್ರೀ ' ವಿಭಾಗದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ 
ಸಮನ್ವಯ ಸ್ವರೂಪ, ದೈತ, ಅದೈತ, ವಿಶಿಷ್ಟಾದ್ವತ: ಶಕ್ತಿ ವಿಶಿ 


56 


ದ್ದಾಂತದ ಸಾಮಾನ್ಯ ಸ್ವರೂಪ, ಬೌದ್ಧ ದರ್ಶನ, ಚಾರ್ವಾಕ ದರ್ಶನ, ನಾಥ 
ಅರವಿಂದ ದರ್ಶನ, ಥಿಯಾಸಫಿ , ಕ್ರೈಸ್ತಧರ್ಮ, ಸೂಫಿ ಮತ್ತು ವೀರಶೈವ 
ವ ಸಾಹಿತ್ಯ , ಶೈವ ಧರ್ಮದ ಹಿನ್ನೆಲೆ, ತಮಿಳುನಾಡಿನ ಶೈವ ಪರಂಪರೆ 
ಯ ಶೈವದರ್ಶನ , ಶೈವ ಮತ್ತು ವೀರಶೈವ ಒಂದು ತಾತ್ವಿಕ ವಿಶ್ಲೇಶಣೆ , 
ವಠಗಳ ಪರಂಪರೆ , ವೀರಶೈವ ಧರ್ಮದ ಪ್ರಾಚೀನತೆ , ವೀರಶೈವ ದರ್ಶನ. 
- - ಶಕ್ತಿ ಮತ್ತು ಅವುಗಳಿಗಿರುವ ಸಂಬಂಧ, ಸೃಷ್ಟಿಯ ವಚನಗಳು, ಲಿಂಗ 
ಉಗಮ ಮತ್ತು ವಿಕಾಸ, ತತ್ವಗಳು , ಮೂವತ್ತಾರು ತತ್ವಗಳು, ಮತ್ತು 
_ ರ ಶತಸ್ಥಲ ಅಷ್ಟಾಂಗಯೋಗ ಶಿವಯೋಗ, ನವವಿಧ ಭಕ್ತಿ , ಷಡ್ತಿಧ ಭಕ್ತಿ 
ಅರಪತ್ತನಾಲ್ಕು ಶೀಲಗಳು, ಕಾಯಕದ ಅರ್ಥಪ್ರಪಂಚ, ಆನುಭಾವ , ಕರಣದ 
- ಮಿಶ್ರಾರ್ಪಣ , ಮಂತ್ರಗೋಪ್ಯ, ಲಿಂಗಾಂಗ ಸಾಮರಸ್ಯ , ಶಿವಯೋಗ 
ಶೀರ್ಷಿಕೆಗಳೊಂದಿಗೆ ಕಂಗೊಳಿಸುವ ಲೇಖನಗಳು, ಆಯಾಯ ಧರ್ಮತತ್ವ 
5 ಸರ್ವಸ್ವವನ್ನೇ ಗರ್ಭಿಕರಿಸಿಕೊಂಡ ಆಳವಾದ ವಿಚಾರ ವಿಶ್ಲೇಷಣೆಯ 
ಎತ್ತುಗಳ ಸುಂದರ ಸರಮಾಲೆ ಹೊಳೆಯುತ್ತಲಿದೆ. ಅದ್ಭುತ ಪ್ರಕಾಶಕಿರಣ 


ಸಾಹಿತ್ಯ ಶ್ರೀ '' ವಿಭಾಗದಲ್ಲಿ ವೀರಶೈವ ಸಾಹಿತ್ಯದ ಉಗಮ ಬಸವ 
ನಿಗದ ವಚನಕಾರರು ಬಸವಣ್ಣನವರ ಕಾಲದ ವಚನ ಸಾಹಿತ್ಯ , ಶೂನ್ಯ 
ದಗಳು, ವಚನ ಚಳುವಳಿ ಮತ್ತು ದಲಿತರು, ವಚನ ಸಾಹಿತ್ಯ ಹರಿದಾಸ 

ಔತ್ತರೇಯ ಸಂತರ ಮೇಲೆ ವೀರಶೈವ ಪ್ರಭಾವ , ವಚನ ಸಾಹಿತ್ಯವನ್ನು 
ರ ಇತರ ಸಾಹಿತ್ಯ ಪ್ರಕಾರಗಳು , ಶಿಲ್ಪಗಳಲ್ಲಿ ಶಿವಶರಣರು , ಕೊಂಡಗುಳಿ 
, ಜೇಡರ ದಾಸಿಮಯ್ಯ , ಮಾದಾರ ಚನ್ನಯ್ಯ , ಆಯ್ದಕ್ಕಿ ಮಾರಯ್ಯ , 
, ಮಧುವಯ್ಯ , ಕಿನ್ನರಿ ಬ್ರಹ್ಮಯ್ಯನವರು, ನುಲಿಯ ಚಂದಯ್ಯ , 
- ಕೆ , ಬಸವಣ್ಣನವರ ಅಧ್ಯಾತ್ಮ ಸಂಗಾತಿ ನೀಲಲೋಚನೆ, ನಾಗಲಾಂಬಿಕೆ , 
ದೇವಿ, ಮೋಳಿಗೆ ಮಹಾದೇವಿಯಮ್ಮ , ಆಯ್ದಕ್ಕಿ ಲಕ್ಕಮ್ಮ , ಶಿವಶರಣೆ 
ಶರಣೆ ಬೊಂತಾದೇವಿ, ವೀರಶೈವ ಪುರಾಣಗಳು, ವೀರಶೈವ ಚಂಪೂ 

ವೀರಶೈನ ರಗಳೆ ಸಾಹಿತ್ಯ , ವೀರಶೈವ ಹಾಡುಗಬ್ಬಗಳು , ವೀರಶೈವ 
ಸಾಹಿತ್ಯ , ತ್ರಿಪದಿಯ ಸೀಮಾಪುರುಷ ಸರ್ವಜ್ಞ , ವೀರಶೈವ ಸ್ತೋತ್ರ 

ವೀರಶೈವ ಷಟ್ಟದಿ ಸಾಹಿತ್ಯ -೧ , ವೀರಶೈವ ಷಟ್ಟದಿ ಸಾಹಿತ್ಯ -೨, ಕನ್ನಡ 
ಸತ್ಯದ ಆದ್ಯ ಪ್ರವರ್ತಕರು , ವೀರಶೈವ ಶತಕ ಸಾಹಿತ್ಯ , ವೀರಶೈವ ಶಾಸ್ತ್ರ 
ಏ , ನವೋದಯ ವೀರಶೈವ ಸಾಹಿತ್ಯ ಬಸವಪ್ಪ ಶಾಸ್ತ್ರಿಗಳು, ಬಸವಪ್ಪ 
ಕಾವ್ಯ ಪ್ರತಿಭೆ, ಶ್ರೀ ಗೌರೀಶಂಕರ ಸ್ವಾಮಿಗಳು, ವೀರಶೈವ ಹಸ್ತ ಪ್ರತಿ 
Work on Veerashaivism in English . Jake372 
ಮೇ , 1984 

57 


ಕೆಲವು ವೀರಶೈವ ರಾಜಮನೆತನಗಳು ಇವೇ ಮೊದಲಾದ ಅತ್ಯಂತ ಮಹತ್ವ 
ಪುತವಾದ ಸಾದಾರಪೂರ್ವಕವಾದ ಮನನೀಯವಾದ ಒಂದೊಂದು | 
ಯನ್ನೊಳಗೊಂಡು ಜಿಜ್ಞಾಸುಗಳ ಹೃದಯವನ್ನೇ ಸೂರೆಗೊಂಡು ಜ್ಞಾ 
ಕಿರಣಗಳನ್ನು ಬೀರುತ್ತಲಿವೆ. 


-Gಕಲಾ ಶ್ರೀ ” ವಿಭಾಗದಲ್ಲಿ ನಾಟಕ ಸಾಹಿತ್ಯ ಮತ್ತು ಕಲೆಗೆ : 
ಕೊಡುಗೆ, ಕರ್ನಾಟಕದಲ್ಲಿ ಚಲನಚಿತ್ರ ಉದ್ಯಮದ ಬೆಳವಣಿಗೆಗೆ 
ಕೊಡುಗೆ, ಸಂಗೀತಕ್ಕೆ ಶಿವಶರಣರ ಕೊಡುಗೆ, ಇಪ್ಪತ್ತನೆಯ ಶತಮಾನದ 
ವೀರಶೈವರ ಕೊಡುಗೆ, ವೀರಶೈವ ಪ್ರವಚನಕಾರರು , ಶರಣೆನ್ನಿರೋ 
ಶ್ರೀ ಗೆ ಮುಂತಾದ ಬರಹಗಳು ನುರಿತ ಕಲಾತಪಸ್ವಿಗಳ ಅನುಭಾವದ ಆ 
ಗಳಾಗಿ ಹೊಳೆಯುತ್ತ ಕಲಾಪ್ರೇಮಿಗಳ ಹೃದಯಕ್ಕೆ ಶಾಂತಿ ಜಲ ಗ 
ಪಾನ ಮಾಡಿಸುತ್ತಲಿವೆ. 

“ಸಿದ್ದಗಂಗಾ ಶ್ರೀ ” ಮಹಾ ಸಾಗರವೆಂಬೆನೆ - ಆ ಸಮುದ್ರದ ಮಧ್ಯ 
ಮುಖವುಳ್ಳ ಹೆಡೆಯೆತ್ತಿ ನಿಂತ ಮಹಾ ಕಾಳಿಂಗಮರ್ದನಗೆಯ್ಯ ಶ್ರೀಕೃಷ್ಣ 
ನಂತೆ ಕಂಗೊಳಿಸುತ್ತಾರೆ. ಪೂಜ್ಯ ಡಾ|| ಶಿವಕುಮಾರ ಮಹಾ ಸ್ವಾಮಿಗೆ 


- “ ಸಿದ್ದಗಂಗಾ ಶ್ರೀ ” ಸೃಷ್ಟಿಯೆಂಬೆನೆ. ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆ 
ಆಕಾಶವ ತುಂಬಿ ನಿಂದ ಬಾಲಮೂರ್ತಿ ವಾಮನನಂತೆ ಪರಿಶೋಭ 
ಪೂಜ್ಯ ಡಾ || ಶಿವಕುಮಾರ ಶಿವಯೋಗಿಗಳು. 

“ಸಿದ್ದಗಂಗಾ ಶ್ರೀ ” ಬಸವಣ್ಣನವರ ( ಅನುಭವ ಮಂಟಪ ' ಎಂಬ 
ಕಲ್ಯಾಣಗೆಯ್ಯ ಮಹಾನುಭಾವಿ ಶರಣ ಶರಣೆಯರ ಮಧ್ಯದಲ್ಲಿ ಶೂನ್ಯ, 
ದಲ್ಲಿ ಶೋಭಾಯಮಾನವಾಗಿ ಕುಳ್ಳಿರ್ದ ಆ ಪ್ರಭುದೇವರಂತೆ ಕಂಗೊಳಿ 
ಪೂಜ್ಯ ಶ್ರೀ ಡಾ || ಶಿವಕುಮಾರ ಮಹಾಸ್ವಾಮಿಗಳವರು . 

ಇಂತಹ ಮಹಾಮಹಿಮರಾದ ಶಿವಯೋಗಿ ಪುಂಗವರಾದ ಪರಮಪು 
ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯದರ್ಶನದ ಮಹಾಲಾಭವನ್ನು “ 
ಕಾಳಿದಾಸ ” ಪಡೆ ದು ದಲ್ಲದೆ ನೂರೊಂದು ರೂಪಾಯಿಗಳ ಗೌರವಧನ 
ಆಶೀರ್ವಾದ ಶ್ರೀರಕ್ಷೆ ಹೊಂದಿ ಧನ್ಯನಾಗಿದ್ದಾನೆ. ಹೀಗೆ, ಪಂಡಿತಕವಿಕಲಾ 
ಮತ್ತು ನಾಡಿನ ಖ್ಯಾತ ಸಾಹಿತಿ ಲೇಖಕರನ್ನೂ ದಯಾಸಾಗರ ಪುಣ್ಯಮ 
ಶ್ರೀಗಳವರು ತಮ್ಮ ಪೂರ್ಣ ಹೃದಯ ಪ್ರೀತಿ, ವಾತ್ಸಲ್ಯ , ಅನುಕಂಪಗಳೋ 
ವಂದದಲ್ಲಿ ಅನೇಕ ಮಹಾನುಭಾವಿಗಳನ್ನು ಗೌರವಿಸಿದುದಲ್ಲದೆ ಇನ್ನೂ ಕೆಲವ 


58 


ತುರಿಗೆ ಆಶ್ರಯ ಕಲ್ಪಿಸಿ, ಶ್ರೀರಕ್ಷೆಯಾಗಿ ಶ್ರೀ ಸಿದ್ದಗಂಗೆಯಲ್ಲಿ ನಿಂದು ಮನು, 
ತೋದ್ದಾರ ಚಿಂತನೆಯಲ್ಲಿದ್ದಾರೆ. ಹೀಗೆ ಶ್ರೀಗಳವರ ಅಪಾರ ಅನುಕಂಪೆ , ಆ 

ಜ್ಞಾನ, ಶಿವಯೋಗ, ದಿವ್ಯ ದೃಷ್ಟಿ , ದಿವ್ಯಭಾವ, ದಿವ್ಯ ಮನೀಷೆ ಇವೆಲ್ಲವೂ 
ಜ್ಯರನ್ನು ಸಹಸ್ರ ಮುಖದಲ್ಲಿ ಸಹಸ್ರ ಬಗೆಯಾಗಿ ಈ ಸೃಷ್ಟಿಯನ್ನು ದೇವಸೃಷ್ಟಿಗೆ 
ವರ್ತಿಸಿ ದೇವರಾಜ್ಯದ ಸ್ಥಾಪನೆಯ ಪ್ರಭುಕಾರ್ಯಕ್ಕೆ ತೊಡಗಿಸಿವೆ ಎಂಬುದು 
ಭಾವಿಗಳಿಗೆ ಅರಿವಾಗದಿರದು. 

ಸಿದ್ದಗಂಗಾ ಶ್ರೀ ” ಬಹು ಅಮೂಲ್ಯ ಅದ್ಭುತ ಬೃಹದೃ೦ಥರತ್ನ . ಇಲ್ಲಿ 
ಗಳವರ ಸಹಸ್ರ ಮುಖದ ಸಹಸ್ರ ಬಗೆಯ ಶಿವಕಾರನಿರತ ನವರಂಗ ಭಾವಚಿತ್ರ 
- ಚಿತ್ತಾಕರ್ಷಕವಾಗಿ ಕಂಗೊಳಿಸುತ್ತಿರುವುದೊಂದು ಅಮೋಘವಾದ ಅಪ್ರತಿಮ 
ದರ ಆಕರ್ಷಣೆ ಪ್ರಪಂಚದ ಪ್ರಮುಖ ಧರ್ಮಗಳ ಪರಿಚಯದೊಂದಿಗೆ ವಿಶ್ವಧರ್ಮ 
ಗಲಿಹ ವೀರಶೈವ ಅನುಭಾವಿ ಶರಣ ಧರ್ಮ ಜ್ಞಾನಾಮೃತಸೇಚನೆ ! ಕವಿಗಳಿಗೆ 
ಕೋಗಿಲೆಗಳ ಮಧುರ ಗಾನ ! ಕಲಾವಿದರಿಗೆ ಕಲಾರಸಪಾನ ! ಸಾಹಿತಿಗಳಿಗೆ 
ಗರ್ಭ ಗ್ರಂಥ ! ಸಂಶೋಧಕರಿಗೆ ಶುಭಾಶಯ ಕೃತಿ ! ವಿಮರ್ಶಕರಿಗೆ ವಿಮರ್ಶ 
ನ ಶ್ರುತಿ ! ಭಕ್ತ ತತಿಗೆ ಭಕ್ತಿಗಂಗೆ ! ಧರ್ಮರತಿಗೆ ಧರ್ಮಗಂಗೆ ! ಜ್ಞಾನಿಗೆ 
ನಗಂಗೆ ! ಮುಕ್ತಿಗೆ ಮುಕ್ತಿಗಂಗೆ ! ಧರ್ಮಗ್ರಂಥಗಳಿಗೆ ಈ “ ಸಿದ್ದಗಂಗಾ ಶ್ರೀ ” 
ರ್Dಗ್ರಂಥ ರಾಜ ! ಶಿವಯೋಗಿಗಳಿಗೆ ಶಿವಕುಮಾರ ಶಿವಯೋಗಿ ಶಿವತೇಜ ! 
- ಒಟ್ಟಿನಲ್ಲಿ ಕನ್ನಡ ಧಾರ್ಮಿಕ ಸೃಷ್ಟಿಯಲ್ಲಿ ಹಾಗೂ ಸಾಹಿತ್ಯ ಧರ್ಮ ಸೃಷ್ಟಿಯಲ್ಲಿ 
3 ಸರ್ವೊತ್ಯಷ್ಟವಾದ “ ವಿಶ್ವಧರ್ಮಗ್ರಂಥ ರತ್ನ ” ಈ ವರೆವಿಗೂ ಹುಟ್ಟಿ ಬರ 
ವೆಂದವೆಂದರೆ ಅತಿಶಯೋಕ್ತಿಯೇನಲ್ಲ. ಕನ್ನಡ ಭುವನೇಶ್ವರಿಯ ಭಾಗ್ಯ ವಿಶೇಷ 
ದ ಈ ಬೃಹದ್ಧ ರಥ ಭೂಮಿಗೆ ಬಂದುದು. ಭಾರತೀಯರ ಭವ್ಯಜ್ಞಾನ ಬೆಳವಣಿ 
ಅಂತೆಯೇ ಮನುಕುಲದ ವಿಕಾಸ ವಿಶ್ಲೇಷಣೆಗೆ ಕಾರಣವಾಯಿತಲ್ಲದೆ ವಿಶ್ವಕ್ಕೂ 
ಕಮಂತ್ರ ಕೃತಿಯೆನಿಸಿತೆಂದು ಹೇಳಬಹುದು. ಹಾಗೆಯೇ ಈ ' ಸಿದ್ದಗಂಗಾ ಶ್ರೀ 
ತಿ ಮಂತ್ರ ಸೌಭಾಗ್ಯ ಸೂಚಕವೂ ಆಯಿತೆಂದು ಹೇಳಬಹುದಾಗಿದೆ. 
ಈ ಗ್ರಂಥನೋಡಿಅದರ ಬಗೆಗೆ ನನ್ನ ಅನಿಸಿಕೆಗಳನ್ನೂ ವಿವರಿಸಿದ್ದೇನೆ ಒಂದು 
ಭರಿತ ಗಿಂಡಿಯಲ್ಲಿ ನಾನು ಒಂದು ದರ್ಪಣದೊಳಗೆ ಅಡಗಿದ ( ಕಾಣುವ) ಆನೆ 

ಪಾದಿಯಲ್ಲಿ - ಗಿಂಡಿಯೊಳಗಿನ ನೀರನ್ನೇ ಕನ್ನಡಿಯನ್ನಾಗಿಸಿ ಅದರಲ್ಲಿ ಆ ಆನೆ 
ಪ್ರ ತೋರಿಸಿದಂತೆ ಸಿದ್ದಗಂಗಾ ಶ್ರೀ ಯ ಬಗೆಗೆ ಕಿರು ಸಾಹಸ ಮಾಡಿದ್ದೇನೆ 
ರೂ ಪೂಜ್ಯಪಾದರ ಕೃಪೆಯೇ , 

ಪಂಡಿತವರ ಎರೇಸೀಮೆ ಚನ್ನಪ್ಪನವರು ಹಾಗೂ ಪ್ರೊ : ಟಿ . ಆರ್ , ಮಹಾ 
ಯ್ಯನವರು ಈ ಉಭಯ ಮಹಾನುಭಾವಿ ಶ್ರೀ ಸಂಪಾದಕರ ಮಹತ್ತರವಾದ 
ವೆಯನ್ನು ವರ್ಣಿಸಲಳವಲ್ಲ . ಈ ಶಿವ ಸೇವೆ ಪೂಜ್ಯರ ಚರಣ ಸನ್ನಿಧಿಗೆ 
ದೆ; ಶಾಂತಿ ತುಂಬಿದೆ . 
- ಮೇ , 1984 


( 20ನೇ ಪುಟದಿಂದ) 
ಅದರಲ್ಲಿ ಸಿದ್ದಗಂಗಾ ' ಮಾಸಪತ್ರಿಕೆಯು ಒಂದು. ಈ ಪತ್ರಿಕೆಯು ನಾ 
ದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಅಧಿಕ ಸಂಖ್ಯೆಯಲ್ಲಿ ಪ್ರಸಾರವಾಗುತ್ತಿದೆ, 
ಇಡೀ ತುಮಕೂರು ಜಿಲ್ಲೆಯ ಏಕೈಕ ಮಾಸಪತ್ರಿಕೆ , ಸಾಹಿತ್ಯಕ, ಸಾಂಸ 
ಧಾರ್ಮಿಕ, ವೈಚಾರಿಕ, ವೈಜ್ಞಾನಿಕ , ಮೊದಲಾದ ವಿವಿಧ ಲೇಖನ ಮಾಲೆ 
ನೋಳಗೊಂಡ ಪತ್ರಿಕೆ , ಉ ಪ ಯು ಈ ವಿಷಯಗಳನ್ನೊಳಗೊಂಡ 
ಪತ್ರಿಕೆ ಜನಪ್ರಿಯವಾಗಿದೆ. ಈ ಪತ್ರಿಕೆಯು ಹೊರ ರಾಜ್ಯಗಳಲ್ಲಿಯೂ ಪ್ರಸಾದ 
ಗುತ್ತಿದೆ. ಈ ಹಿಂದೆ ಸ್ವಾಮೀಜಿಯವರು ಕೆಲವು ಪ್ರಕಟನೆಗಳನ್ನು ಹೊರಕ 
ಜನತೆಯಲ್ಲಿ ಧರ್ಮ ಜಾಗೃತಿಯನ್ನು ಮಾಡಲು ಪ್ರಯತ್ನಿಸಿದ್ದಾರೆ. ಸ್ವಾಮಿ 
ಯವರ ಸುವರ್ಣಮಹೋತ್ಸವದಲ್ಲಿ ಹಳೆಯ ವಿದ್ಯಾರ್ಥಿಗಳು ಸ್ವಾಮೀಜಿಯವ 
ಅರ್ಪಿಸಿದ “ ಸಿದ್ದಗಂಗಾ ಶ್ರೀ ” ಎಂಬ ಅಭಿನಂದನಾ ಬೃಹತ್ ಸಂಪುಟ ಸಂಭಾನ 
ಗ್ರಂಥ ಪರಂಪರೆಗೆ ಇಟ್ಟ ಹೊನ್ನಕಿರೀಟ. ಜ್ಞಾನ ಪಿಪಾಸುಗಳಿಗೆ ಸಂಶೋಧ 
ಅತ್ಯಂತ ಉಪಯುಕ್ತವಾದ ಗ್ರಂಥ. ಸ್ವಾಮೀಜಿಯವರು ಮತ್ತೊಂದು ಬೃ 
ಧಾರ್ಮಿಕ ಗ್ರಂಥವೊಂದನ್ನು ಪ್ರಕಟಿಸುವ ಯೋಜನೆಯುಳ್ಳವರಾಗಿದ್ದಾರೆ. 

ಇತ್ತೀಚಿನ ಪರಿಸ್ಥಿತಿಯಲ್ಲಿ ನಾಡಿನಾದ್ಯಂತ ಜನತೆಯಲ್ಲಿ ದೈವಭಕ್ತಿ ಧ 
ಶ್ರದ್ದೆ ಗಳು ಕ್ಷೀಣಿಸುತ್ತಿವೆ . ಇದನ್ನ ಮನಗಂಡ ಸ್ವಾಮೀಜಿಯವರು ಕಳೆದ ಐರ 
ವರ್ಷಗಳಿಂದ ವಿನೂತನವಾದ ಧರ್ಮ ಪ್ರಚಾರಕಾರ್ಯವನ್ನು ಕೈಗೊಂಡಿದೆ 
ಬೇಸಿಗೆ ಕಾಲದಲ್ಲಿ ಹತ್ತಾರುಹಳ್ಳಿಗಳಲ್ಲಿ ಒಂದು ದಿನದ ಕಾರ್ಯಕ್ರಮ , ಧ 
ಪ್ರಚಾರಕರಿಂದ ಪ್ರವಚನಗಳು, ಧಾರ್ವಿಕಸನಗಳು, ಉಚಿತದಾಸೋಹವ್ಯ 
ಇಡೀ ರಾತ್ರಿ “ ಶ್ರೀ ಜಗಜ್ಯೋತಿ ಬಸವೇಶ್ವರ” ನಾಟಕ, ಜಾತಿ ಮತ 
ಗಳೆಂಬ ಸಂಕುಚಿತ ಭಾವನೆಗಳಿಗೆ ತಿಲಾಂಜಲಿಯಿಟ್ಟು ಲೋಕೋಪಕಾರಕ ಕಲ 
ಕಾರ್ಯಗಳಿಗೆ 850 ವರ್ಷಗಳ ಹಿಂದೆಯೇ ಆದ್ಯತೆ ನೀಡಿದ ಮಹಾವ್ಯಕಿ 
ಜೀವನಚರಿತ್ರೆ ಮತ್ತು ಸಂದೇಶಗಳ ಪ್ರಚಾರ , ಇಂದಿನ ಸಮಸ್ಯೆಗಳ ಪರಿಹಾ 
ಬಸವಣ್ಣನವರ ತತ್ವಾದರ್ಶಗಳ ಆಚರಣೆಯೇ ಪರಿಹಾರ ಎಂಬುದು ಶ್ರೀ 
ಗಳವರ ಸದಾಶಯ . ಇದೊಂದು “ ಧಾರ್ಮಿಕ ದಾಸೋಹ?” ಸರ್ವತ್ರ ಕ 
ಬರುತ್ತಿರುವ ನೈತಿಕ ಪತನದ ವಿರುದ್ಧ ಸಾರಿರುವ ಧರ್ಮಸಮರ, 

ಶ್ರೀ ಸ್ವಾಮೀಜಿಯವರು ಭವರೋಗ ವೈದ್ಯರಷ್ಟೇ ಅಲ್ಲ. ಶಾರೀರಿಕ ಚಿ 
ಕರೂ ಕೂಡ ಹೌದು. ಭಸ್ಮದ ಅಭಿಮಂತಣ, ಯಂತ್ರಧಾರಣೆ ಮುಂತಾದ 
ಗಳಿಂದ ರೋಗ ಪೀಡಿತರಿಗೆ » ಪರಿಹಾರ ಮಾರ್ಗವನ್ನು ತೋರಿಸಿಕೊಡುತ 
ಅದಲ್ಲದೆ ರೋಗರುಜಿನಗಳಿಂದ ಸಂರಕ್ಷಿಸುವ ಸಲುವಾಗಿ ಸುಸಜ್ಜಿತವೂ , ಆಧುನಿಕ 

ಸಿದ್ದಗ 


60 


ಬೃಹತ್ ಆಸ್ಪತ್ರೆಯೊಂದನ್ನು ನಿ ಮಾ ೯ ಣ ಮಾಡಲು ಸಂಕಲ್ಪಿಸಿದ್ದಾರೆ. 
ರ್ದ ಮಹೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಪತಿ ಎನ್ , ಸಂಜೀವರೆಡ್ಡಿಯವರಿಂದ 
ಕ್ರಯ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಆಸ್ಪತ್ರೆಯ ನಿರ್ಮಾಣ 
ರ್Dಕ್ಕಾಗಿ ಅನೇಕ ಮಂದಿ ದಾನಿಗಳು ಮುಂದೆ ಬರುತ್ತಿದ್ದಾರೆ. ಯೋಜನೆ 
- ಕೈಗೆತ್ತಿಕೊಳ್ಳುವ ಆಲೋಚನೆಯಲ್ಲಿ ಸಮಿತಿಯು ಕಾರ್ಯಪ್ರವೃತ್ತವಾಗಿದೆ. 


ಸ್ವಾಮೀಜಿಯವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವೂ ಲೋಕಕಲ್ಯಾಣ 
- ಮಾನವ ಕಲ್ಯಾಣಕ್ಕಾಗಿ, ಅವರ ಶ್ರಮದಿಂದಾಗಿ ಸರ್ವವೂ ವ್ಯವಸ್ಥಿತ 

ನಡೆದುಬರುತ್ತವೆ. ಅವರ ವ್ಯವಹಾರವೇ ವರ್ತನೋಪದೇಶ, ಭಗವಾನ್ 
ಣ್ಣನವರ ತತ್ರೋಪದೇಶವು ಶ್ರೀ ಶ್ರೀಗಳವರ ಆದರ್ಶ ನಡವಳಿಕೆಯಾಗಿದೆ. 
ಗೆ ಸಂದೇಶವಾಗಿದೆ. 


For all your requirements of 
Sports goods Please contact : 


OLAMPIC SPORTS 


House of Quality Sports Goods Show Room at : 


] A , K . H Road, 
ANGALORE - 560 027 


Sujatha Complex 
101/ 1, 1 Cross Road 

Gandhinagar, 
BANGALORE- 560 009 


ephone : 227177 , 220571 


Telephone : 24097 


ಲ್ - ಮೇ 1984 


61 


( ನೀನೊಲಿದರೆ ಕೊರಡು ಕೊನರುವುದಯ್ಯಾ 
ನೀನೊಲಿದರೆ ಬರಡು ಹಯನವಹುದಯ್ಯಾ 
ನೀನೊಲಿದರೆ ವಿಷವೆಲ್ಲ ಅಮೃತವಹುದಯ್ಯಾ 
ನೀನೊಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿಪುವುಕೂಡಲ ಸಂಗಮದೇವಾ. 

ಹರನ ಕಾರುಣ್ಯದಲ್ಲಿ ಭಕ್ತನಿಗೆ ಅಪಾರ ಅಸೀಮ ನಂಬಿಕೆಯಿದೆ. ಅದಕ್ಕೆ 
ತಾನು ಅರ್ಹನೆಂಬ ಆತ್ಮ ವಿಶ್ವಾಸವೂ ಮೂಡಿದೆ. ಆದರೆ ಹರನ ಹೃದಯದಲ್ಲಿ ಕರುಣೆ 
ಮೂಡುವುದಿಲ್ಲ. ಭಕ್ತ ನೊಂದು, 

ಅಕಟಕಟ, ಶಿವ ನಿನಗಿನಿತು ಕರುಣವಿಲ್ಲ 
ಅಕಟಕಟ, ಶಿವ ನಿನಗಿನಿತು ಕೃಪೆಯಿಲ್ಲ 
ಏಕೆ ಹುಟ್ಟಿಸಿದೆ ಇಹಲೋಕ ದುಖಿಃಯ , ಪರಲೋಕದೂರನ! 
ಏಕೆ ಹುಟ್ಟಿಸಿದೆ ಕೂಡಲ ಸಂಗಮದೇವ ಕೇಳಯ್ಯ 
ಎನಗಾಗಿ ಮತ್ತೊಂದು ತರುವರಾದಿಗಳಿಲ್ಲವೆ? ” 

ಎಂದು ಕೇಳುತ್ತಾನೆ. ನಾನು ಗುಣಿಯೆಂದು ಕರುಣೆ ತೋರುವೆಯಾ, ಆವ... 
ಗುಣಿಯೊಂದು ನಿಷ್ಕರುಣಿಯಾಗುವೆಯಾ? 
“ ಮೇರು ಗುಣವನರಸುವುದೇ ಕಾಗೆಯಲ್ಲಿ.? 
ಪರುಷ ಗುಣವನರಸುವುದೇ ಕಬ್ಬುನದಲ್ಲಿ 
ಸಾಧು ಗುಣವನರಸುವುದೇ ಅವಗುಣಿಯಲ್ಲಿ? 
ಚಂದನ ಗುಣವನರಸುವುದೇ ತರುಗಳಲ್ಲಿ ? 
ಸರ್ವಗುಣ ಸಂಪನ್ನ ಲಿಂಗವೇ , 

ನೀನೆನ್ನಲ್ಲಿ ಅವಗುಣವನರಸುವುದೇ ಕೂಡಲ ಸಂಗಮದೇವಾ. ” 
ಸೂಫಿ ತತ್ವಜ್ಞಾನಿ ಉಮರ ಖಯ್ಯ ಮನೂ ಇದೇ ಪ್ರಶ್ನೆಯನ್ನೆ ನನ್ನ 
ಸದ್ದು ಣಗಳಿಗೆ ನಿನ್ನ ಕೃಪೆ ಮೀಸಲಾದರೆ ಅದು ವಿನಿಮಯವಾಯ್ತು ನಿನ್ನ ಘನತೆ 
ಎಲ್ಲಿಂದ ಬಂತು' ಎಂದು ಏಡಿಸುತ್ತಾನೆ. 


ಭಕ್ತನಿಗಿನ್ನೂ ಆತ್ಮಶೋಧಬುದ್ದಿ ಹುಟ್ಟಿಲ್ಲ. ತಾನು ಕುಳಿತಲ್ಲಿಯೇ ಕುಳಿತು 
ಶಿವನನ್ನು ಅನ್ನ ಕೊಡು, ಬಟ್ಟೆಕೊಡು, ಮೋಕ್ಷಕೊಡುಎಂದು ಕೇಳುವಸ್ಥಿತಿಯಲ್ಲಿಯೇ 
ಮನಸ್ಸು ಮುದುಡಿದೆ, ದಾನ ಸ್ವೀಕಾರಕ್ಕೆ ತಕ್ಕ ಅಧಿಕಾರ ಸಂಪಾದನೆಯ ಕಡೆಗೆ 
ಲಕ್ಷ ಹೋಗಬೇಕಾಗಿದೆ. ತಾನು ಬೇಡುವ ವಸ್ತು ಅದೇ ಬಂದು ಮಡಿಲಿನೊಳಗೆ 
ಮಾಡಿಕೊಳ್ಳಬೇಕಾದುದು ಭಕ್ತನ ಧರ್ಮ, ಅನ್ನಕ್ಕೆ ಬೇಡುವುದು ಹೇಗೆ ಚಿತ್ರ ದಾಸ್ಯದ 
ಲಕ್ಷಣವೋ ಹಾಗೇ ಮೋಕ್ಷವನ್ನು ಯಾಚಿಸುವುದೂ ನೈಚ್ಯಾನುಸಂಧಾನದ ಪ್ರತೀಕ 
ಎಂದು ಬಸವಣ್ಣನವರು ಸಕಾಲದಲ್ಲಿ ಅರಿತರು. ( ಮುಂದುವರಿಯುತ್ತದೆ. ) 


18 


ಸಿದ್ದಗಂಗಾ 


ಮಕ ಪ್ರಚಾರ: - ಚಂಪೂ ಕಾವ್ಯಗಳು 
ಮಕಿ ಓರ್ವ ಶ್ರೇಷ್ಠ ಕಲೆಗಾರ: ಮುಂದುವರಿದ ಲೇಖನ 


11911 6 11809138111181181181181111111೩11811a18 
!18 1! !! 01111118 1111೯1181181181131³ & 11611611811೩11811eu! 1: 3 :: B1²81811118 ! ! ! 


- ಚನ್ನಪ್ಪ ಎರೇಸೀಮೆ 


ವಿರೂಪಾಕನೆಂಬ ಗಮಕಿ 8 ಹಳೇಬೀಡಿಗೆ ಬಂದು ಕೆರೆಯ ಪದ್ಮರಸನ ಎದುರಿನಲ್ಲಿ 
ಇವಾಂಕನ ಸಿದ್ದ ರಾಮಚಾರಿತವೆಂಬ ಕಾವ್ಯವನ್ನು 


` ಪುಸ್ತಕದೆಗೆದು ಮಧುರ ಮಂದರ ತಾರ ! ನೆಂಬ ತ್ರಿವಿಧ ಸ್ಥಾನದಲ್ಲಿ ಸರಿಗಮಪದನಿ.| . 
ಯೆಂಬ ಸಪ್ತ ಸ್ವರಗಳಿಂಬುವಡೆಯಲು ಶುದ್ದ ಸಂಕೀರ್ಣ ಸಾಳಗಂಗಳಿ೦ !! 
ಸಂಭಾವನಂಒಡೆಯ ರಾಗಂಗಳು ನಾದಮಯವೆಂಬುದಂ ವಿಸ್ತರಿಸಿದ 

- ತೊಡಗಿದನದೇ । 
ನೆಂಬೆನಿನಿರಸದ ಸೊಬಗಿನ ಸೋನೆಗರೆವಂತೆ ಸಕಲರುಂ ಮರ್ಚೆಯಾಗೆ!! 

( ರಾಘವಾಂಕ ಚರಿತ್ರ - ೧೬ . ೧೨ ) 
ಆದಿ ಸಮಥೇಂದ್ರ ಸಿದ್ದರಾಮನಕಥೆಯ ! ಮಾದೇವ ೪ ಕ್ರೇಶನೋಡುತಿರೆ ಪದ್ಮರಸ 
ನಾದರದಿ ನಕ್ಷತುರತಾ ವಿಸ್ತರಕೆ ಭಾವರ ಸದ ಹರವರಿಗೆ ಪಿರಿದು. . 
ದದಿಂ ಪದಪದಕೆ ತಲೆದೂಗುವೊಲು ಗಾಣ- 1 ರೀದಿವ್ಯ ಗಾನಮುಂ ಕೇಳರಿಯವೆನೆ ನಲಿಸಿ , 
ಯೋದಿಕೇಳಿಸುತೆ ಹಲಕೆಲವು ಪದಗಳು ನಡೆಯಲೋದಿಪಂ ಮತ್ತೊಂದನು!! 

( ಅದೇ - ೧೬೧೩ ) 


- ಹೀಗೆ ಓದಿ ಪದ್ಮರಸನ ಮನಸ್ಸನ್ನೇ ಸೂರೆಗೊಂಡನಂತೆ, ನಾದಲೋಲನಾದ 
ಶ, ಒಳ್ಳೆಯ ಗತ್ತುಗಾರನಾದ ಹರಿಹರ ಇಬ್ಬರೂ ಮಹಾ . ಕೆವಿಗಳಾಗಿದ್ದಂತೆ 
ಈ ಗಮಕಿಗಳೂ ಆಗಿರಬೇಕೆಂದುಊಹಿಸಲಿಕ್ಕೆ ಅವರ ಕಾವ್ಯಗಳು ನಮಗೆ ಸುಳುಹು 
ಡುತ್ತವೆ. ಅಂದಿನ ಜನತೆ ಗಮಕಿಗಳನ್ನು ಬೆಳೆಸಿದರು ; ಗಮಕಿಗಳೂ ಬೆಳೆದರು. 
ಖಾನು ಪುಂಖವಾಗಿ ಎಂಬಂತೆ ಹುಟ್ಟಿದ ಅನೇಕ ಬಗೆಯ ಛಂದಸ್ಸಿನಕಾವ್ಯಗಳನ್ನು 
ತಂಡವಾಗಿ ಹುಟ್ಟಿದ ಗಮಕಿಗಳು ಹಾಡಿದರು ; ಜನರ ಮನೋಭೂಮಿಕೆಯನ್ನು 
ತಿ ಸಸ್ಯಾಡ್ಯವನ್ಸ್ಗಿಸಿದ , 


ಪಂಪಾಕ್ಷೇತ್ರದ ವಿರೂಪಾಕ್ಷನೇ ಗಮಕಿಯ ವೇಷದಲ್ಲಿ ಬಂದು ಕೆರೆಯ ಪದ್ಮರಸನ 
ನಲ್ಲಿ ರಾಘವಾ೦ಕನ ಸಿದ್ದರಾಮ ಚಾರಿತ್ರವನೋದಿದನೆಂಬುದು 
ಕವಿ ಕಲ್ಪನೆ. 
ಕಾರಣ ಬೇರೆ ಇದೆ. ಅದು ನಮಗೆ ಅ ಪ್ರಕೃತ. 


, 1984 


19 


ಮಕ್ಕೆ ಅರ್ಪಿಸಿಕೊಂಡರು. ಅಂದಿನಿಂದ ಸ್ವಾತಂತ್ರ ಪ್ರಾಪ್ತವಾಗುವವರೆಗಿನ ಇವರ 
ಸತ್ಯಪೂರ್ಣ ತ್ಯಾಗಮಯ ಹೋರಾಟ , ಆ ಹೋರಾಟದಲ್ಲಿ ಅನುಭವಿಸಿದ ಕಷ್ಟ . 
ನಷ್ಟಗಳು ಅವರ ಜೀವಿತಕ್ಕೆ ಮಹಾಮಲ್ಯಗಳನ್ನು ತಂದಿತ್ತವು. 

ಮುಂದೆ ಸ್ವತಂತ್ರ ಭಾರತದಲ್ಲಿ ಮೈಸೂರು ರಾಜ್ಯ ರೂಪುಗೊಂಡಾಗ ಪ್ರಥಮ 
ಶ್ರೀ ಕೆ. ಸಿ. ರೆಡ್ಡಿ ಯವರ ನಾಯಕತ್ವದ ಸರಕಾರದಲ್ಲಿ ಮಂತ್ರಿಗಳಾದರು ಅನಂತರ 
೧೯೫೨ ರಲ್ಲಿ ಕೆಂಗಲ್ ಹನುಮಂತಯ್ಯನವರ ಸರಕಾರದಲ್ಲಿ ಕೈಗಾರಿಕಾ ಮಂತ್ರಿಗಳಾ 
ದರು . ಆ ಕಾಲದಲ್ಲಿ ತಾಮ್ರದ ತಂತಿ ಕಳುವಿನ ಪ್ರಸಂಗವೊಂದು ಯಾರಿಂದಲೋ 
ನಡೆದ ಸಂದರ್ಭದಲ್ಲಿ ಮಂತ್ರಿ ಪದವಿಗೆ ವಿದಾಯ ಹೇಳಿದ ಇವರು ರಾಜಕೀಯದಿಂದ 
ದೂರವಿರಲು ಮನಸ್ಸು ಮಾಡಿದವರು. 
- ಒಟ್ಟಿನಲ್ಲಿ ಇವರದು ಪ್ರತಿಫಲಾಪೇಕ್ಷೆಯಿಲ್ಲದ ತೃಪ್ತ ಜೀವನ ; ನಿಷ್ಕಪಟ 
ಮನೋಭಾವ ; ನಿಗರ್ವಬುದ್ದಿ - ಇವರ ಜೀವಿತದ ಪ್ರಧಾನಚರೈಗಳು. ನಾಡಿಗಾಗಿ 
ತಾವು ಯಾವ ಮಣ್ಣಿಗೆ ಮಾಡಬೇಕೋ ಅದನ್ನೆಲ್ಲ ಮಾಡಿ ತ್ಯಾಗವೀರರೆನಿಸಿಕೊಂಡು 
ವರು. ಇಂಥ ಓರ್ವ ಆದರ್ಶ ಪುರುಷನ ಅಗಲಿಕೆ ಕರ್ನಾಟಕಕ್ಕೆ ತುಂಬಿಬಾರದು 
ನಷ್ಟ , ಅವರ ಇಂಥ ದಿವ್ಯ ಚೇತನಕ್ಕೆ ಸಿದ್ದಗಂಗಾ ಪತ್ರಿಕೆ ತನ್ನ ಶ್ರದ್ದಾಂಜಲಿಯನ್ನು 
ಸಮರ್ಪಿಸುತ್ತದೆ ಅವರ ಅಗಿಯಿಂದ ಸಂತಾಪಗೊಂಡ ಅವರ ಪುತ್ರ ಪುತ್ರಿಯರು 
ಸಂತಾಪವನ್ನು ಸಿದ್ದಲಿಂಗೇಶ್ವರರು ದೂರ ಮಾಡಲೆಂದು ಹಾರೈಸುತ್ತೇವೆ. 


ದೂರವಿರಳ ದಲ್ಲಿ ಮಂತ್ರಿಪಾಳಿಕಳುವಿನ ಪಸೆ 


ಕೆ.ಎಸ್ . ಟಿ. : 17326448 
ಹಾರ್ದಿಕ ಶುಭಾಷಯಗಳು : - ಸಿ. ಎಸ್ . ಟಿ. : 17376440 , 
ಎನ್ . ಆರ್, ಟೇಡರ್‌ 

ENNAR TRADERS 
ಸಗಟು ಮತ್ತು ಜಿಲ್ಲರೆ ಧಾನ್ಯ ವರ್ತಕರು . 

ಮಂಡಿಪೇಟೆ- ತುಮಕೂರು 
ಮಾಲೀಕರು : ಎನ್ . ಆರ್ . ರಾಜಣ್ಣ ಮತ್ತು ಸಹೋದರರು , 
ನಾವು ಶುದ್ಧ ಪಡಿಸಿದ ಉತ್ತಮ ಗುಣ ಮಟ್ಟದ ಗೃಹಬಳಕೆ ಆಹಾರ ಧಾನ್ಯ 
ಗಳನ್ನು , ಮದುವೆ ಸಮಾರಂಭಗಳಿಗೆ, ಶಾಲಾಕಾಲೇಜು ಹಾಸ್ಟೆಲುಗಳಿಗೆ, ಫಲಾ 
ಹಾರ ಮಂದಿರಗಳಿಗೆ, ನಿಖರವಾದ ಬೆಲೆಯಲ್ಲಿ ಸರಬರಾಜು ಮಾಡುತ್ತೇವೆ. 
ಉತ್ತಮ ಸೇವೆಯೇ ನಮ್ಮ ಗುರಿ. 

ಒಮ್ಮೆ ಭೇಟಿ ನೀಡಿ. 


38 


ಸಿದ್ದಗಂಗಾ 


ಜ್ಞಾನಪೀಠ ಪ್ರಶಸ್ತಿ 
ವಿಜೇತ 
ಶ್ರೀನಿವಾಸರು 


( ಡಾ ! ಮಾಸ್ತಿ ವೆಂಕಟೇಶ ಅಯ್ಯಂಗಾರ ) 


ಪಂ . ಚನ್ನಪ್ಪ ಎರೇಸೀಮೆ . 


ರಾಜಸೇವಾಸಕ್ತ ಡಾ || ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರ ಕಾವ್ಯನಾಮ 
ನಿವಾಸರು, ಕನ್ನಡದಲ್ಲಿ ಬರೆಯಬಲ್ಲವರೇ ಇಲ್ಲದ ಏಳು ದಶಕಗಳ ಹಿಂದೆ ಸುಮಾರು 
೯೧೦ ರಿಂದ ಈ ಕಾವ್ಯನಾಮದಿಂದ ಸಾಹಿತ್ಯ ಸೃಷ್ಟಿಗೆ ಕೈ ಹಾಕಿ ಅಂದಿನಿಂದ ಇಂದಿನ 
ವರೆಗೆ ಸಾಹಿತ್ಯ ಸರಸ್ವತಿಯ ಸೇವೆಯನ್ನು ಮಾಡಿ, ವೈವಿಧ್ಯಮಯವಾದ ಸುಮಾರು 
೧೨೦ ಕೃತಿ ಪುಷ್ಪ ಸಮರ್ಪಿಸಿ ಕೃತಕೃತ್ಯತೆ ಪಡೆದ ಜ್ಞಾನವೃದ್ಧ , ವಯೋವೃದ್ಧ , 
ಶ್ರೀನಿವಾಸರಿಗೆ ೧೯೮೩ನೇ ವರ್ಷದ ರಾಷ್ಟ್ರಮಟ್ಟದ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು 
ಕನ್ನಡಿಗರಿಗೆಲ್ಲ ಸಂದ ಗೌರವವೇ ಆಗಿದೆಯೆಂಬುದು ಅತಿಶಯೋಕ್ತಿಯೇನಲ್ಲ. 
ಸ್ವಾತಂತ್ರೋತ್ತರದ ಅದ್ವಿತೀಯ ಕಾದಂಬರಿಯೆಂದು ಇವರು ಬರೆದ ' ಚಿಕ್ಕ ವೀರ. 
ರಾಜೇಂದ್ರ ' ಎಂಬ ಕಾದಂಬರಿಯನ್ನು ಜ್ಞಾನಪೀಠ ಪ್ರಶಂಸಿಸುತ್ತ , ವೈಯಕ್ತಿಕ 
ದುರಂತ, ಸಾಮಾಜಿಕ ರಾಜಕೀಯ ಅಧಃಪತನ, ಐತಿಹಾಸಿಕ ಮುನ್ನಡೆಯ ಅನಿವಾರ 
ತೆಗಳನ್ನು ಈ ಕಾದಂಬರಿ ಏಕ ಕಾಲದಲ್ಲಿ ಚಿತ್ರಿಸಿದೆ ಎಂದು ಹೇಳಿರುವ ಪೀಠದ ಅಭಿ | 
ಪ್ರಾಯವನ್ನು ಅಲ್ಲಗಳೆಯುವಂತಿಲ್ಲ. ಕೆಲವು ಸಾಹಿತಿಗಳು ಪ್ರಶಸ್ತಿಗೆ ಆರಿಸಿದ ಈ 
ಕಾದಂಬರಿಯ ಬಗೆಗೆ ಅಭಿಪ್ರಾಯ ಭೇದ ಹೊಂದಿರಬಹುದು; ಆದರೆ ಪ್ರಶಸ್ತಿಗೆ ಮಾತ್ರ 
ಮಾಸ್ತಿಯವರು ಅರ್ಹರೆಂಬುದನ್ನು ಯಾರೂ ಅಲ್ಲಗಳೆಯಲಾರರು. ಅಷ್ಟೊಂದು 
ಸತ್ವದ ಬದುಕು ಅವರ ಸಾಹಿತ್ಯ ರಾಶಿಯಲ್ಲಿ ಹುದುಗಿದೆ. 

ಸುಮಾರು ೧೪ ಕ್ಕೂ ಹೆಚ್ಚು ಸಣ್ಣ ಕಥೆಗಳ ಸಂಕಲನಗಳನ್ನು ಹೊರತಂದ 
ಶ್ರೀಯುತರ ಸಣ್ಣ ಕಥೆಗಳು' ಸತ್ಯ . ಬನಿ - ಜೀವನಾನುಭವಗಳ ಚಿತ್ರಣಗಳ ದೃಷ್ಟಿಯಿಂದ 
ಜೂನ್, 1984 


39 


ಅತ್ಯುತ್ತಮವೆನಿಸಿದ ಕಾರಣವೇ ಇವರಿಗೆ ಸಣ್ಣ ಕತೆಗಳ ಜನಕರೆಂಬ ಖ್ಯಾತಿಯ 
ತಂದುಕೊಟ್ಟಿವೆ. ಈ ವಿಷಯದಲ್ಲಿಯೂ ಕೆಲವು ವಿಮರ್ಶಕರು ಪಂಜೆ ಮಂಗೇಶರಾಯ 
ಹೆಸರನ್ನು ಮುಂದೆ ತರಲು ಪ್ರಯತ್ನಿಸಿರುವುದುಂಟು. ಆದರೆ ನವೋದಯ ಸಣ 
ಕಥಾ ಸಾಹಿತ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ವಿಶೇಷವನ್ನು ನವಿರನ್ನು ತುಂಬಿ 
ಮಾಸ್ತಿಯವರು ಆ ಪ್ರಕಾಶಕ್ಕೆ ಒಂದು ವಿಶಿಷ್ಟ ಸ್ವರೂಪ ತಂದುಕೊಟ್ಟ ಕಾರಣ 
ಇವರಿಗೆ ಸಣ್ಣ ಕಥೆಗಳ ಜನಕರೆಂಬ ಖ್ಯಾತ ನಾಮವನ್ನು ವಾಚಕಲೋಕಕೊಟ್ಟದ 
ಕಥೆ ಹೇಳುವ ಅವರ ಕ್ರಮ ಅವರದೇ ಆದ ವಿಶಿಷ್ಟ ರೀತಿಯದು. ಅವುಗಳ ರೀ 
ನೇರ ಮತ್ತು ಮಧುರ ; ನಯವಾದ ಮಾತು ; ಸಣ್ಣ ಸಣ್ಣ ವಾಕ್ಯಗಳು ; ವಾಕ್ಯಗೆ 
ಜೊತೆಯಲ್ಲಿ ಸೇರಿದ ಸುಂದರ ಹೋಲಿಕೆಗಳು, ಓದಿದಮೇಲೆ ಓದುಗರಲ್ಲಿ ಒಳ್ಳೆಯ 
ರಲ್ಲಿ ಉಂಟಾಗುವ ನಂಬಿಕೆ; ಸಾತ್ವಿಕ ಭಾವಬೋಧ- ಇವು ಇವರ ಸಣ್ಣ ಕಥೆಗೆ 
ಲಕ್ಷಣ. ರಸಿಕತೆ , ನವಿರಾದ ಹಾಸ್ಯ , ಶಾಂತಿ , ಸೌಹಾರ್ದ ಭಾವನೆಗಳೂ ಕೊರ! 
ಯಿಲ್ಲದ ಕಾರಣವೇ ಓದುಗ ತೃಪ್ತಿಯ ನಿಟ್ಟುಸಿರು ಬಿಡುವಂತಾಗುತ್ತವೆ. 


ಸುಮಾರು ೧೮ ನಾಟಕಗಳನ್ನು ರಚಿಸಿದ ಮಾಸ್ತಿಯವರ ನಾಟಕಗಳ ಹಿಂಡಿ 
ಇವರ ಸಣ್ಣ ಕತೆಗಳ ಹಿಂದಿರುವ ಮನೋ ಧರ್ಮವೇ ಕಾಣಿಸಿಕೊಂಡ ಕಾರಣ ತಾಳಿ 
ಕೋಟಿ, ಶಿವಭಕ್ತ ಪತಿ, ಕಾಕನಕೋಟೆ, ಉಷಾ, ಯಶೋಧರಾ -ಮೊದಲಾದ ನಾಟ | 
ಗಳು ಸತ್ತ ಭೂಯಿಷ್ಟಗಳಾಗಿವೆಯೆಂದು ಸಾಹಿತ್ಯಕೋಕದ ವಿಮರ್ಶಕರಿಂದ ಹೊಗಳಿಲ್ಲ 
ಕೊಂಡಿವೆ . 


ವಿಮರ್ಶೆ, ಕಾದಂಬರಿ, ಪ್ರಬಂಧ, ಹರಟೆ, ಕವನ, ಯಾವ ಸಾಹಿತ್ಯ ಪ್ರಕಾಃ। 
ವನ್ನೇ ತೆಗೆದುಕೊಂಡರೂ ಮಾಸ್ತಿಯವರ ಬರವಣಿಗೆ ಸಂಯಮದಿಂದ ಕೂಡಿದ್ದು 
ಮನಸ್ಸನ್ನು ಮಿಡಿಸುವಂತಹುದು; ವ್ಯಾವಹಾರಿಕ ಕೌಶಲ ಗಳಿಸಿ ಕೊಂಡಂತಹುದು 
ಸಾಂಸ್ಕೃತಿಕ ಮೌಲ್ಯದ ಬಗೆಗೆ ಅತ್ಯಂತ ಕಳಕಳಿಯನ್ನು ಇವರ ಬರವಣಿಗೆಯಲ್ಲಿ ಕಾಣ 
ಬಹುದಾಗಿದೆ. ಆದ್ದರಿಂದಲೇ ಇವರ ಒಟ್ಟು ಬರವಣಿಗೆಯ ಬದುಕಿನ ಹಿಂದೆ ಮಾನ 
ವೀಯತೆಯ ಅನುಕಂಪ ಸ್ಥಾಯಿಯಾಗಿ ನಿಂತು ಆದರ್ಶದ ಸಂದೇಶ ಓದುಗನಿಗೆ ಅರಿ 
ಯದ ಹಾಗೆಯೇ ಮನಸ್ಸಿಗೆ ಬೋಧ್ಯವಾಗುತ್ತದೆ, ಸಾಹಿತ್ಯ ಮಾಡುವ ಸತ್ಯ . 
ಪರ ನಿವೃತ್ತಿಯೆಂದರೆ ಇದೇ ಆಗಿದೆ. ಈ ಕಾರಣವೇ ಮಾಸ್ತಿ ಕನ್ನಡದ ಆಸ್ತಿ ಎಂಬು 
ಲೋಕಾಭಿಪ್ರಾಯದ ಗೌರವಾರ್ಹ ಬಿರುದು ಅನ್ವರ್ಥಕವಾಗಿದೆ ಎನ್ನಬಹುದು. 


ಹುಟ್ಟಿನಿಂದ ಮಾಸ್ತಿಯವರು ಶ್ರೀಮಂತರಲ್ಲ. ಮಾಸ್ತಿಯವರು ಬಡಕುಟುಂಬು 
ವೊಂದರಲ್ಲಿ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ 
ಮದ್ರಾಸು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಎಂ .ಎ . ಪದವಿಯನ್ನು ಪ್ರಥಮದರ್ಜೆ 
ಯಲ್ಲಿ ಪಡೆದು ಆಸಿಸ್ಟೆಂಟ್ ಕಮಿಷನರ್‌ , ಕಮಿಷನರ್ ಎಕ್ಸೆಜ್ ಕಮಿಷನರ್ " 

ಸಿದ್ಧಗಂಗಾಣ 


40 


ಮೊದಲಾದ ಹುದ್ದೆಗಳಲ್ಲಿ ಉತ್ತಮ ಸೇವೆಸಲ್ಲಿಸುತ್ತಲೇ ಸಾಹಿತ್ಯ ನಿರ್ಮಾಣಕಾರ 
ಕೈ ಕೈ ಹಾಕಿ ಜೀವನದ ಎಲ್ಲ ಬಗೆಯ ಜನರ ಒಡನಾಟದಿಂದ ಲಭ್ಯವಾದ ಅಪಾರ 
ಅನುಭವವನ್ನು ಸುಖ ದುಃಖ , ಬೇಕು ಬೇಡ, ಅಲ್ಲ ಅಹುದುಗಳನ್ನು ತಾವು 
ಸೃಷ್ಟಿಸಿದ ಸಾಹಿತ್ಯದಲ್ಲಿ ತುಂಬುತ್ತ ಬಂದ ಕಾರಣವಾಗಿಯೆ ಇವರ ಬರವಣಿಗೆ 
ಶುಚಿ ರುಚಿಗಳು ಹಾಸು ಹೊಕ್ಕಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. 
ನಿವೃತ್ತರಾದ ಮೇಲೆ ಇವರು ಸಂಪಾದಿಸಿ ಪ್ರಕಟಿಸುತ್ತಿದ್ದ “ ಜೀವನ ' ಪತ್ರಿಕೆಯ 
ಮೂಲಕವೂ ಇವರ ಸೇವೆ ಮೂಲ್ಯವುಳ್ಳದ್ದಾಗಿಯೇ ಆಗಿದೆ. ೯೪ರ ವಾರ್ಧಕ್ಕೆ 
ದಲ್ಲ ಇವರ ಸಾಹಿತ್ಯ ನಿರ್ಮಾಣಕಾಠ್ಯ ನಿರಂತಕ ಸಾಗಿರುವುದನ್ನು ನೋಡಿದರೆ 
ಸಂಸ್ಕಾರಯುಕ್ತ ಮಾನಸಿಕ ಉತ್ಸಾಹದ ಬದುಕಿನ ಬಗೆಗೆ ಎಲ್ಲರೂ ಗೌರವದಿಂದ 
ತಲೆತಗ್ಗಿಸುವಂತೆ ಮಾಡಿದೆ. ಅಧಿಕಾರವಾಣಿಯಿಂದ ಎಲ್ಲ ವರ್ಗದವರಿಗೂ ನಾಲ್ಕು 
ಹಿತನುಡಿ ಹೇಳುವ ಹಿರಿತನ ಒದಗಿಸಿದೆ. 

ಇಂಥ ಬಹುಮುಖಪ್ರತಿಭೆಯ ಸಾತ್ವಿಕ ಬುದ್ದಿಯ ಹಿರಿಯ ಸಾಹಿತಿ ಮಾಸ್ತಿಯ 
ರರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಈ ಶುಭ ಸನ್ನಿವೇಶದಲ್ಲಿ ಸಿದ್ದಗಂಗಾ ಮಾಸ 
ಪತ್ರಿಕೆ ತನ್ನ ಹತ್ತೂರ್ವಕ ಅಭಿನಂದನೆ ಸಲ್ಲಿಸುತ್ತದೆ. ಅವರು ದೀರ್ಘಕಾಲ 
ನಮ್ಮ ಮಧ್ಯೆ ನಮಗೆಲ್ಲ ಹಿರಿಯರಾಗಿ ತಮ್ಮ ವಿಸ್ತರವಾದ ಅನುಭವ ಮೂಲ್ಯ 
Fಳನ್ನು ತಿಳಿದವರಾಗಿ ಇರಲೆಂದು ಹಾರೈಸುತ್ತೇವೆ. 
- ವಿಧಾನ ಸೌಧದಲ್ಲಿ ತಾ . 29, 6 , 84 ರಂದು “ ಮಾಸ್ತಿ , ಕನ್ನಡದ ಆಸ್ತಿ ” 
ಜ್ಞಾನ ಪೀಠ ಪ್ರಶಸ್ತಿ ವಿಜೇತರಾದ ಈ ಹಿರಿಯರಿಗೆ ಅಂದು ಪ್ರಭುತ್ವ ಸನ್ಮಾ 
ಸಿ ನಾಡಿನ ಪರವಾಗಿ ಕೃತಜ್ಞತೆ ಸಲ್ಲಿಸಿ , ಅಭಿನಂದಿಸಿತು. 


ಫೋನ್ , ಅಂಗಡಿ : 8064 

ಮನೆ : 8923 
ಸಿ. ಪಿ. ಮೃತ್ಯುಂಜಯ 
ತುಮಕೂರು ಕಬ್ಬಿಣ ಮತ್ತು ಬಣ್ಣದ ಡಿಪೋ 
ಪೈಪು, ಬಣ್ಣ ಮತ್ತು ಕಬ್ಬಿಣದ ಸಾಮಾನುಗಳ ಮಾರಾಟಗಾರರು 
ತುಮಕೂರು ಜಿಲ್ಲಾ ಅಧಿಕೃತ ಮಾರಾಟಗಾರರು : * 

ಆದ್ವಾನಿ ನೆಲ್ಲಿಂಗ್ ರಾಡ್ 

ಮಂಡಿಪೇಟೆ, ತುಮಕೂರು-572101 
SISTER CONCERN : 
SURI & SACHI ENTERPRISE 
SANITARY HARDWARE & PAINTS MERCHANTS 
MANDIPET , TUMKUR .572101 


ಇಾನ್ , 1984 


ಚಿಂತನ- ೧ 

( 10ನೇ ಪುಟದಿಂದ) 
ಯಾವುದೂ ನನ್ನದಲ್ಲ ಎಲ್ಲಾ ದೇವರದು ಎಂದುಕೊಂಡು ತನ್ನ ಸ್ವಂತ ಸುಖಕ್ಕಾಗಿ 
ಯಾವುದನ್ನು ಬೇಡದೆ , ಯಾರನ್ನೂ ಕಾಡಿಸದೆ ಇರುವುದು ಆಗಬೇಕು. ನಿಜವಾದ 
ತ್ಯಾಗ- ವಿವೇಕಶುದ್ಧವಾದ ವಿರಕ್ತಿ ಆಗಬೇಕು. ವೈಯಕ್ತಿಕ ಪ್ರತಿಭೆಯಾದರೂ ಬೆಳಗು 
ವಂತಾಗಬೇಕು. 


00. 


ವೈರಾಗ್ಯ ಭಕ್ತಿಯನ್ನು ಅವಲಂಬಿಸಿರುತ್ತದೆ. ಭಕ್ತಿಯೆಂದರೆ ನಾಮ , ವಿಭೂತಿ, 
ಕುಂಕುಮ , ತುಲಸೀಸರ , ರುದ್ರಾಕ್ಷಿ , ತಾಯ್ತ ಇತ್ಯಾದಿ ಸಂಕೇತಿಗಳು ಎಂದು ಬಹು 
ಜನರ ನಂಬಿಕೆ. ಈ ಆಚಾರ ನಿಯಮಗಳು ಕೆಟ್ಟವೆಂದಾಗಲಿ , ವ್ಯರ್ಥವೆಂದಾಗಲಿ ಅಭಿ 
ಪ್ರಾಯವಲ್ಲ ಭಕ್ತಿಗೆ ಅಷ್ಟು ಮಾತ್ರವೇ ಸಾಲದೆಂದು ಅನಿಸಿಕೆ. ದೈವಶಕ್ತಿ ವಿಕಾಸ 
ಬೇಕು ಈ ನಾಮ ವಿಭೂತಿಗಳು ಜಪ ಕೀರ್ತನೆಗಳು ಬೇಕಾದರೆ ಇದು ಕೊಳ್ಳಲಿ ಇದ 
ರಿಂದ ಕೆಲವರ ಮನಸ್ಸಿಗೆ ಧೈರ್ಯ ನೆಮ್ಮದಿ ಬಂದೀತು. ಹೇಗೆಂದರೆ , ಮನೆಯ 
ಮುಂದೆ ರಂಗವಲ್ಲಿ ಇಟ್ಟು ತೋರಣ ಕಟ್ಟಿದರೆ ಮನೆಗೆ ಒಂದಿಷ್ಟು ಕಳೆ ಬರುವಂತೆ. 
ಆದರೆ ಕೇವಲ ಬಾಗಿಲ ತೋರಣ ಸಿಂಗರಿಸಿದ ಮಾತ್ರಕ್ಕೆ ಮನೆಯಲ್ಲಿ ಹಬ್ಬವಾದಂತಾ 
ಗುವುದಿಲ್ಲ. ಒಳಗಡೆ ಹೂರಣದ ಊಟವೂ ಇರಬೇಕು, ಅಂದರೆ ಭಕ್ತಿಯಲ್ಲಿ ನಾವು 
ಕೀರ್ತನೆಗಳ ಜೊತೆಗೆ ಇದಕ್ಕಿಂತ ವಿವೇಕದ ಕಾರ್ಯಗಳೂ ಅತ್ಯವಶ್ಯಕವಾಗಿ ಬೇಕು, 
ಭಕ್ತಿಯೆಂದರೆ ಕೇವಲ ತಳಮಳವಲ್ಲ ಪುರುಷಶಕ್ತಿಯ ಒಂದು ಪ್ರಯೋಗ 

ಅಲಂವ ? ಅಲಂತೀರ್ಥ: ಅಲಂಯೋಗ್ಯಃ ಅಲಂಮಖ್ಯೆಃ| 
ಅಲಂ ಜ್ಞಾನ ಕಥಾಲಾಪೈಃ ಭಕ್ತಿರೇಕೈವ ಮುಕ್ತಿದಾ|| 

ಅಡಿಯಿಂದ ಮುಡಿಯವರೆಗೆ ಹರಿದು ಬರುವ ಒಂದು ಆತ್ಮಶಕ್ತಿ . ಈ ಭಕ್ತಿ 
ಜೀವಲೋಕಕ್ಕೆ ತಲುಪಬೇಕಾದದ್ದು , ಭಕ್ತಿ ಒಳ್ಳೆಯ ಮಾತುಗಳನ್ನಾಡಿದರೆ ಸಾಲದು 
ಯೋಗ್ಯ ಕಾಯಕದಲ್ಲಿ ತೊಡಗಿಸಿ ಲೋಕದ ಜೀವನಕ್ಕೆ ಉಪಯೋಗವಾಗಬೇಕು. 
“ ದೇವನೊಬ್ಬ ನಾಮ ಹಲವು ” “ ಮಾನವ ಕುಲವೇ ನನ್ನ ಕುಲ ” ( ಕಾಯಕವೆ 
ಕೈಲಾಸ ' ವೆಂಬ ಶರಣ ಸಂದೇಶಗಳನ್ನು ಮೈಗೂಡಿಸುವದಾಗಬೇಕು, ಅದು ಭಗವಂತ 
ಸೃಷ್ಟಿ ಮಾಡಿರುವ “ ಪ್ರತ್ಯಕ್ಷ ಕಾರ್ಯವಾದ 'ಕೆ ನಿಲುಕುವಂತಾಗಬೇಕು ಆಗಲೇ ಈ 
ಶಕ್ತಿ ವೈರಾಗ್ಯಗಳು ಸಾರ್ಥಕವೆನಿಸಿಯಾವು. 

* ಈ ಆಭಾಸ ವೈರಾಗ್ಯದ ದೇವರನಾಮಗಳಿಂದಲೂ ನಮ್ಮ ಜನ ಬಿಡುಗಡೆಯಾಗಿ 
ಬೇಕು. ಹಣೆಯ ಬರಹದ ಗೊಣಗಾಟ ತೊಲಗಬೇಕು, ಸೋಲು ಮನಸು 
ತೊಲಗಬೇಕು, ಗೆಲುಬುದ್ದಿ ತಲೆ ಎತ್ತ ಬೇಕು, ಆಗಲೇ “ ಸರ್ವ ಜನಾಃ ಸುಖಿನೋಣ 
ಭವಂತು . ? 
(ದಿನಾಂಕ 12 - 7 - 83 ರ ಬೆಂಗಳೂರು ಆಕಾಶವಾಣಿ ಕೃಪೆಯಿಂದ ಪ್ರಸಾರವಾದುದು. 
42 

ಸಿದ್ದಗಂಗೆ 


V 


ಕಂಡರೆ ಮನೋಹರವಯ್ಯ 
ಕಾಣದಿದ್ದರೆ ಅವಸ್ಥೆ ನೋಡಯ್ಯ 
ಹಗಲಿರುಳಹುದು , ಇರುಳು ಹಗಲಹುದು 
ಎಂತಯ್ಯ ? ಅಳವಾಡಿ ಕಳೆವೆನು 
ಒಂದು ಜುಗ ಮೇಲೆ ಕೆಡೆದಂತೆ 
ಕೂಡಲಸಂಗನ ಶರಣರನಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ ', 
“ ಬಂದಿಹೆನೆಂದು ಬಾರದಿದ್ದರೆ ಬಟ್ಟೆಗಳ ನೋಡುತ್ತ ಇದ್ದೆನಯ್ಯಾ 
ಇನ್ನಾರನಟ್ಟುವೆ, ಇನಾರನಟ್ಟುವೆ, ಇನ್ನಾರ ಪಾದವ ಹಿಡಿವೆನಯ್ಯ 

ಕೂಡಲಸಂಗನ ಶರಣರು ಬಾರದಿದ್ದರೆ, ಅಟ್ಟುವೆನೆನ್ನ ಪ್ರಾಣವನು . ” 
ಸಂಗ ಭಕ್ತ ಪ್ರಾಣಿ ಎಂಬುದನ್ನು ಭಕ್ತ ಬಲ್ಲ. ಅವನ ಶರಣರಲ್ಲಿ ಅವನಿಗೆ 
ಅತ್ಯಂತ ಮಮತೆ, ಭಕ್ತ ಶರಣರ ಛಾಯಾನುವರ್ತಿ ಅವರು ಬಾರದಿದ್ದರೆ, ಕಡೆ 
ತರುವುದಕ್ಕೆ ತನ್ನ ಪ್ರಾಣವನ್ನಟ್ಟಲು ಸಿದ್ಧನಾಗಿರುತ್ತಾನೆ. 

“ ಗಿಳಿಯ ಹಂಜರವಿಕ್ಕಿ , ಸೊಡರಿಂಗೆಣ್ಣೆ ಯ ನೆರೆದು, 
ಬತ್ತಿಯನಿಕ್ಕಿ ಬರುವೆ ಹೇರುತ್ತಿರ್ದೆನೆಲೆಗವ್ವಾ 
ತರಗೆಲೆ ಗಿರಿಕೆಂದೆಡೆ, ಹೊರಗನಾಲಿಸುವೆ 
ಅಗಲಿದೆನೆಂದೆನ್ನ ಮನ ಧಿಗಿಲೆಂದಿತೆಲೆಗಪ್ಪ 
ಕೂಡಲಸಂಗನ ಶರಣರು ಬಂದು ಬಾಗಿಲ ಮುಂದೆ ನಿಂದು 

“ ಶಿವಾ ' ಎಂದೊಡೆ ಸಂತೋಷಬಟ್ಟೆನೆಲೆಗವ್ವ .” 
ಈ ಧಾವತಿಯಲ್ಲಿ ಲೋಕದ ಶಿಷ್ಟಾಚಾರಕ್ಕೆ ವಿರುದ್ಧವಾದ ನಡವಳಿಕೆಯನ್ನು 
ಕಂಡು ಕನಲಿ ಪ್ರಶ್ನಿಸಿದವರಿಗೆ, 


' ಭಕ್ತಿರತಿಯ ವಿಕಳತೆಯ ಯುಕುತಿಯ ಏನ ಬೆಸಗೊಂಬಿರಯ್ಯ ? 
ಕಾಮಿಗೆ ಉಂಟೇ ಲಜ್ಜೆ ನಾಚಿಕೆ ! 
ಕಾಮಿಗೆ ಉಂಟೇ ಮಾನಾಪಮಾನವು; 
ಕೂಡಲಸಂಗನ ಶರಣರಿಗೊಲಿದ ಮರುಳನೇನ ಬೇಸಗೊಂಬಿರಯ್ಯ ? ” 


ಎಂದು ಉತ್ತರ ಹೇಳುತ್ತಾರೆ. 


( ಮುಂದುವರೆಯುತ್ತದೆ? 


ಮೊಣಕಾಲುವರೆಗೆ ಬಗ್ಗಿ ಅನುಭವಿಸುವ ಶ್ರೀಮಂತಿಕೆಗಿಂತ 
ಎದೆಯೆತ್ತಿ ನಡೆವ ಸ್ವಾತಂತ್ರ್ಯ ಲೇಸು. 

- ಕುವೆಂಪು 


18 


ಸಿದ್ಧಗಂಗ 


ಜೂನ್- 84 ರ.- ಸಂಚಿಕೆಯಿಂದ ಮುಂದುವರಿದ ಲೇಖನ 


ಮಕ ಪ್ರಚಾರ : ಚಂಪೂ ಕಾವ್ಯಗಳು 

ಗಮಕ ಶಿಕ್ಷಣ 


ಪಂ . ಚನ್ನಪ್ಪ ಎರೇಸೀಮೆ 


- ಗಮಕಿಗಳನ್ನು ಸೃಷ್ಟಿಸುವ ಕಾರ್ಯ ವ್ಯವಸ್ಥಿತ ಮತ್ತು ವ್ಯಾಪಕವಾಗಿ , 
ಸ್ತ್ರೀಯವಾಗಿ ಮೊದಲು ಆಗಬೇಕು. ಜಾನಪದ ವಿಭಾಗ , ಸಂಗೀತ ವಿಭಾಗಗ 
ಎತೆ ಗಮಕ ವಿಭಾಗವನ್ನು ಸ್ನಾತಕೋತ್ತರ ಶಿಕ್ಷಣ ವಿಭಾಗದಲ್ಲಿ ತೆರೆದು ಶಿಕ್ಷಣ 
ನ್ನು ಏಕೆ ಕೊಡಬಾರದು ? ಈ ಪ್ರಶ್ನೆಯ ಸಾಧಕ ಬಾಧಕಗಳನ್ನು ವಿಶ್ವವಿದ್ಯಾಲಯ 
ತು ಚರ್ಚಿಸಲು ಅಖಿಲ ಕರ್ನಾಟಕ ಗಮಕ ಕಲಾ ಪರಿಷತ್ತು ಕೇಳಬೇಕೆಂದು ಆಶಿ 
ತೇನೆ. ಗಮಕ ಕಲೆ ಯಲ್ಲಿ ಸ್ನಾತಕೋತ್ತರ ಪದವೀಧರರನ್ನು ಹೈ ಸ್ಕೂಲ್ 
ಲೇಜ್ ಟ್ರೈನಿಂಗ್ ಸೆಂಟರುಗಳಲ್ಲಿ ಗಮಕ ಶಿಕ್ಷಣ ತೆರೆದು ಉಪಾಧ್ಯಾಯರನ್ನಾಗಿ 
ರಾಡಬಹುದು. 


- ಕರ್ನಾಟಕ ಸಾರಸ್ವತ ಪ್ರಪಂಚದ ಏಕೈಕ ಪ್ರತಿನಿಧಿಯಾಗಿ ಈಗ ಕಾವ್ಯ ಪ್ರವೃತ್ತ 
ಇಾಗಿರುವ ಸಾಹಿತ್ಯ ಪರಿಷತ್ತು ಈಗ ನಡೆಯುವ ಗಮಕತರ ಗತಿಯಲ್ಲಿ ಎರಡು ಭಾಗ 
ರಾಡಿ ಚಂಪೂ ಸಾಹಿತ್ಯ ಭಾಗಕ್ಕೆ ಪ್ರತ್ಯೇಕ ರಕ್ಷಣೆ ಕೊಡುವ ವ್ಯವಸ್ಥೆ ಮಾಡಬೇಕು, 
ದು ಎರಡು ವರ್ಷ ಅವಧಿಯದಾಗಿದ್ದು ಅದಕ್ಕಾಗಿ ಎರಡು ಪಠ್ಯ ಪುಸ್ತಕಗಳು ಸಿದ್ದ 
ರಾಗಬೇಕು. ಪಂಪನಿಂದ ಇಂದಿನವರೆಗೆ ಬೆಳೆದು ಬಂದ ಚಂಪೂ ಗ್ರಂಥರಾಶಿಯೊಳ. 
ಎದ ಗಮಕಕ್ಕೆ ಅರ್ಹವಾದ ಸಾಹಿತ್ಯ ಭಾಗಗಳನ್ನು ನಿರ್ವಿಕಾರ ಭಾವದಿಂದ ವಿಭಾಗ 
ಭಾಗವಾಗಿ ಸಂಗ್ರಹಿಸಿ ಪ್ರತ್ಯೇಕ ಶಿರೋನಾಮೆ ಕೊಟ್ಟು ಸುಲಭವಾದುದನ್ನು 
ಮೊದಲ ವರ್ಷದ ತರಬೇತಿಗೂ , ಕಠಿಣವಾದುದನ್ನು ಎರಡನೆಯ ವರ್ಷದ ತರಗತಿಗೂ 
ವ್ಯಗ್ರಂಥವಾಗಿಸಬೇಕು. ವಿವಿಧ ಗ್ರಂಥಗಳಲ್ಲಿನ ಈ ಗಮಕ ಯೋಗ್ಯ ಭಾಗಗಳು 
` ಮಾರು ೨೫೦ - ೩೦೦ ರಷ್ಟು ಆಗಬೇಕು. ಇದು ಶಕ್ಯವಿದೆ. ಮುಖ್ಯವಾಗಿ ಈ 
_ಂಥಗಳಲ್ಲಿ ಶ್ಲೇಷೆ, ವಿರೋಧಾಭಾಸ, ವಕ್ರೋಕ್ತಿ, ಚಿತ್ರಕವಿತ್ವ , ದೀರ್ಘದೀರ್ಘತರ 

ಮಸ್ತ ವಿಶಿಷ್ಟ ಗದ್ಯಭಾಗ, ಮತಪ್ರಕ್ರಿಯಾಭಾಗ, ಅನ್ಯಮತ ಖಂಡನೆ , ತಿರಸ್ಕಾರ 
ಭೂಯಿಷ್ಟ ಭಾಗಗಳನ್ನುಳಿದು ದೋಹದ, ಬಾಲಲೀಲೆ, ತಾಯಿ ಮಕ್ಕಳು, ಯುದ್ಧ , 
ಮೌಲ್ಯ ವೀರ ಪ್ರತಾಪ , ತ್ಯಾಗ, ವೈರಾಗ್ಯ , ನೃತ್ಯ, ಶೃಂಗಾರ , ಅನುರಾಗ , ಹಾಸ್ಯ , 
ಆಗಸ್ಟ್ , 1984 


19 


ವಿನೋದ, ಮೃಗಯಾ, ಋತು ವೈಭವ, ತಪಸ್ಸು - ಇತ್ಯಾದಿಗಳ ಉತ್ತಮ ಕಾವ್ಯಾಂಚಿ 
ಗಳನ್ನು ಪಠ್ಯಗ್ರಂಥ ಒಳಗೊಂಡಿದ್ದರೆ ಬಹಳ ಕ್ಷೇಮ . ಪ್ರತಿಯೊಂದು ಭಾಗವೂ 
ಒಂದೂವರೆ ಘಂಟೆಯ ಅವಧಿಯ ಗಮಕಕ್ಕೆ ಸಾಕಾಗುವಷ್ಟಿರಬೇಕು. ದೀರ್ಘವಾಗಿದ್ದ 
ಗದ್ಯವನ್ನು ಕಥೆಗೆ ವಿಜೃತಿ ಬಾರದಂತೆ ಸಂಗ್ರಹಿಸಬೇಕು. ಅಪರೂಪಕ್ಕೆ ಚಂಪೂ 
ಕವಿಗಳು ತಮ್ಮ ಗತ್ತುಗಾರಿಕೆ ತೋರಿಸಲು ಬಳಸಿರಬಹುದಾದ ತಾಳ ಲಯಬದ್ಧವಾಗಿ 
ಹೇಳಲು ಬರುವಂತಿರುವ ಪ್ರಮಾಣಿಕ , ಮಲ್ಲಿಕಾಮಾಲೆ, ಲಲಿತ, ಅಕ್ಕರಿಕೆ 
ಉತ್ಸಾಹ, ಲಯಗ್ರಾಹಿ 'ಲಯೋತ್ತರ, ಲಲಿತಪದ, ಮಣಿಗಣ , ಪಂಚಚಾಮರ, 
ಅಂಗರುಚ, ತರಳ, ಭುಜಂಗ ಪ್ರಯಾತ, ವನಮಂಜರಿ , ಶಂಭುನಟನಾದಿಯಾದ 
ವೃತ್ತಗಳನ್ನು ಕೈ ಬಿಡಬಾರದು. ಈ ಛಂದಸ್ಸುಗಳ ಪದ್ಯಗಳು ಇವು ತಮ್ಮದೇ ಆದ 
ಗತ್ತುಗಾರಿಕೆಯಲ್ಲಿದ್ದು ಪ್ರತ್ಯುತ್ಪನ್ನಮತಿಗಳಾಗಿ ಹೇಳುವ ಗಮಕಿಗಳ ಕೌಶಲದ ಫಲ 
ವಾಗಿ ಕೇಳುವವರ ಆಸಕ್ತಿಯನ್ನು ಕೆರಳಿಸುವಂತೆ ಸಂಯೋಜಿತವಾದ ವೃತ್ತಗಳು. 
ಕವಿಗಳೂ ಇವನ್ನು ಅಪರೂಪವಾಗಿ ಬಳಸುವುದುಂಟು. ರಗಳೆಯ ಭಾಗಗಳು ದೀರ್ಘ 
ವಾಗಿದ್ದರೆ ಮೊಟಕುಗೊಳಿಸಿ ಅವಶ್ಯ ಸೇರಿಸಬೇಕು. ಹೀಗೆ ಸಂಗ್ರಹಿಸಿದ ಗ್ರಂಥಗಳ 
ಸೂಕ್ತ ಟಿಪ್ಪಣಿಗಳಿರಬೇಕು. ಈ ಗ್ರಂಥವನ್ನ ಧಿಕರಿಸಿ ವ್ಯವಸ್ಥಿತವಾದ ಎರಡು ವರ್ಷ 
ಗಳ ಗಮಕ ತರಗತಿ ನಡೆಸಿ , ಪರೀಕ್ಷೆ ಮಾಡಿ, ಉತ್ತೀರ್ಣರನ್ನು ಸನ್ಮಾನಿಸಿ , ಗಮಕ 
ಪ್ರಚಾರಕ್ಕೆ ಕಳಿಸಿಬೇಕು. ಈ ಕಾರ್ಯವನ್ನು ಸರಕಾರವೂ , ಪರಿಷತ್ತೂ ಗಂಭೀರ 
ವಾಗಿ ಯೋಚಿಸಿ ಕಾರೈ ತತ್ಪರವಾದರೆ ಈ ದಿಸೆಯಲ್ಲಿ ಸೂಕ್ತ ಪ್ರಗತಿ ಸಾಧ್ಯ . 


೨) ಗಮಕ ತರಗತಿಗೆ ಸೇರುವವರ ಕನಿಷ್ಠ ವಿದ್ಯಾಭ್ಯಾಸ ಪಿ . ಯು . ಸಿ. ಮಟ್ಟ 
ದ್ದಾಗಿರಬೇಕು. ಸಂಗೀತ ಜ್ಞಾನವಿದ್ದವರಿಗೆ ಆದ್ಯತೆಯಿತ್ತು ತರಗತಿ ನಡೆಸಿ ಮೊದಲ 
ವರ್ಷದ ಪರೀಕ್ಷೆಯಲ್ಲಿ ಪಾಸಾದವರನ್ನು ಪ್ರಾಥಮಿಕ ಶಾಲೆಗಳಲ್ಲೂ , ಎರಡನೆಯ 
ವರ್ಷದ ಗಮಕ ಪರೀಕ್ಷೆ ಪಾಸಾದವರನ್ನು ಹೈಸ್ಕೂಲ್ ಮತ್ತು ಟ್ರೈನಿಂಗ್ ಸ್ಕೂಲು 
ಗಳಲ್ಲೂ ಗಮಕದ ಉಪಾಧ್ಯಾಯರನ್ನಾಗಿ ಮಾಡಬೇಕು. ಪ್ರಾಥಮಿಕ ಮತ್ತು 
ಹೈಸ್ಕೂಲ್‌ನಲ್ಲಿ ಭಾಷಾ ಬೋಧಕರಿಗೆ ಗಮಕ ಜ್ಞಾನದ ಸಾಮಾನ್ಯ ಪರಿಚಯ 
ನಾದರೂ ಇರಬೇಕು. ಇಲ್ಲದಿದ್ದರೆ ಪಠ್ಯಪಾಠ ಬೋಧನೆ ಯಶಸ್ವಿಯಾದೀತೆಂದು 
ನನಗನಿಸುವುದಿಲ್ಲ. ಅದಕ್ಕಾಗಿ ಸೂಕ್ತ ಏರ್ಪಾಡು ಅವಶ್ಯವೆನಿಸುತ್ತದೆ. 


೩ ) ಪ್ರಾಥಮಿಕ ಶಾಲೆಯಲ್ಲಿ ೬ - ೭ ನೇ ತರಗತಿಯ ಭಾಷಾ ಪಠ್ಯ ಪುಸ್ತಕ 
ಗಳಲ್ಲಿ , ಹೈಸ್ಕೂಲು ಪಠ್ಯ ಪುಸ್ತಕದಲ್ಲಿ ಚಂಪೂಕಾವ್ಯದ ಸುಲಭ ಭಾಗಗಳು ಇನ್ನೂ 
ಹೆಚ್ಚಾಗಿ ಸೇರ್ಪಡೆಯಾಗಬೇಕು. ಹೈಸ್ಕೂಲಿನಲ್ಲಿ ಮೂರೂ ತರಗತಿಗೂ ಅನ್ವಯ 
ವಾಗುವಂತೆ ಚಂಪೂಕಾವ್ಯಗಳಿಂದ ಆಯ್ದ ಭಾಗಗಳ ಚಿಕ್ಕ ಪುಠ್ಯ ಪುಸ್ತಕ ಪತ್ಯೇಕ 
ವಾಗಿದ್ದು , ಮೂರು ವರ್ಷಗಳ ಅವಧಿಯಲ್ಲಿ ವಿದ್ಯಾರ್ಥಿಗಳು ಐಚ್ಛಿಕವಾಗಿ ಗಮಕ 

ಸಿದ್ದಗಂಗಾ 


20 


ವನ್ನು ಓದುವುದಕ್ಕೆ ಸೂಕ್ತ ತಿದ್ದು ಪಡಿ ಮಾಡಿದರೆ ಒಳ್ಳೆಯದು. ಈ ಕ್ರಮ 
ಹು . ಸಿ, ಅಂತ್ಯದವರೆಗೂ ಬೆಳೆದುಬರಬೇಕು. ಮುಂದೆ ಕಾಲೇಜು ಶಿಕ್ಷಣದಲ್ಲಿ 
ಐಚ್ಛಿಕ ವಿಷಯವಾಗಿ ಮುಂದುವರಿದರೆ ಲೋಕಕ್ಕೆ ಪ್ರಯೋಜನವಾದೀತೆಂಬು 
ನನ್ನ ಗ್ರಹಿಕೆ . ಯಾವುದೇ ಒಂದು ಕಲೆಯ ಅಭಿರುಚಿ ಬಾಲ್ಯದಿಂದಲೂ ಬೆಳೆದು 
ವಂತೆ ಮಾಡುವುದಕ್ಕೆ ತಕ್ಕ ಏರ್ಪಾಡು ಮಾಡುವುದು ಸಾರ್ವಜನಿಕರ ಶಿಕ್ಷಣ ತಜ್ಞರ 
ಕ್ಯ ಕರ್ತವ್ಯವಾಗಿದೆ. 

೪) ವಿಶ್ವವಿದ್ಯಾಲಯಗಳ ಮತ್ತು ಪದವೀಧರ ತರಗತಿಗಳ ಮಟ್ಟದಲ್ಲಿ ಇತ್ತೀ 
ಚಂಪೂಕೃತಿಗಳ ಪಠ್ಯಭಾಗ ಬಹಳ ಕಡಿಮೆಯಾಗಿದೆ . ಕಳೆದ ೪೦ -೫೦ ವರ್ಷ 
ಹಿಂದೆ ಕನ್ನಡದ ಶ್ರೇಷ್ಠ ಚಂಪೂ ಕೃತಿಕಾರರ ಗ್ರಂಥಗಳಿಂದ ಆಯ್ದ ನಾನಾ 
ಯ ವರ್ಣನೆಯ ಗದ್ಯ ಪದ್ಯಭಾಗಗಳಿದ್ದ ಅಂದಿನ ಚಂಪೂ ಪಠ್ಯ ಭಾಗಕ್ಕೂ , ಇಂದಿನ 
ಭಾಗಕ್ಕೂ ಬಹಳಷ್ಟು ವ್ಯತ್ಯಾಸತೋರಿಬರುತ್ತಿದೆ. ಈ ಹಂತದಲ್ಲಿ ಚಂಪೂ 
- ಹೆಚ್ಚಾಗಬೇಕು. ಸ್ನಾತಕೋತ್ತರ ತರಗತಿಗಳಲ್ಲಿಯಂತೂ ಅವಶ್ಯ ಪ್ರಬುದ್ಧ 
ಈ ಕೃತಿಕಾರರ ಮುಖ್ಯವಾಗಿ ಪಂಪ , ರುದ್ರಭಟ್ಟ , ಜನ್ನ , ನಾಗವರ್ಮ , ನಾಗ 
ಕ್ರ , ಹರಿಹರ, ಷಡಕ್ಷರದೇವರ ಕೃತಿಗಳ ಕನಿಷ್ಠ ಎಂಟು ಅಧ್ಯಾಯಗಳನ್ನಾದರೂ 
ಎಂಕಷವಾಗಿ ಸ್ನಾತಕೋತ್ತರರು ಓದಬೇಕು. ಈ ಮೊತ್ತದ ಚಂಪೂ ಭಾಗದ 
Dಂಕಷ ಪರಿಚಯವಾದರೆ ಉಳಿದ ಚಂಪೂ ಕೃತಿಗಳ ಪರಿಚಯವಾದಹಾಗೆಯೇ . 
ಚಂಪೂ ಕೃತಿಗಳ ಆಳನೀಳಗಳ ಪರಿಚಯ ಅವರಿಗೆದಿತ್ರವಾದರೂ ಆಗ ಬೇಕು. 
ಗುಟ್ಟು ಗೊತ್ತಾಗಬೇಕು. ಅವರ ಪ್ರತಿಮಾ ಕಲ್ಪನೆ, ತಮ್ಮ ವರ್ಣನೆಯ 
ಬಂದ ವಸ್ತು ವಿಸ್ತಾರ ರೀತಿ, ಅಲ್ಲಿ ಅವರು ತೋರಿರುವ ಪ್ರತಿಭೆ, ಅಲಂಕಾರ 
ನ್ಯ , ಕಲ್ಪನಾಲೋಕದ ವಿಹಾರದ ಬಗೆ, ಕಥೆಗೆ ಒಮ್ಮೊಮ್ಮೆ ಬೇಡವೆನಿಸಿದರೂ 
ಕವೆನ್ನಬಹುದಾದರೂ , ವರ್ಣನ ವೈಶಿಷ್ಟ ದೃಷ್ಟಿಯಿಂದ ಅವಶ್ಯ ಗ್ರಹಿಸಬೇಕಾ 
ರ ಅಷ್ಟಾದಶವರ್ಣನೆಗಳ ಸೊಗಸು ಸೌಂದರ್ಯ, ಕವಿ ಸಮಯ , ಪುರಾಣ ಕಥೆ 

ಉಪಯೋಗಿಸಿಕೊಂಡು ಪ್ರಕೃತಿ ಸನ್ನಿವೇಶಗಳನ್ನು ವಿವಿಧ ಕಲ್ಪನೆಗಳನ್ನ ನನು 
- ಅಭಿವ್ಯಕ್ತಗೊಳಿಸಿರುವ ರೀತಿನೀತಿ - ಇವೆಲ್ಲ ವಿಶ್ವವಿದ್ಯಾನಿಲಯಗಳಿಂದ ಹೊರ 
ರವರಿಗೆ ಗೊತ್ತಾಗದಿದ್ದರೆ ಕನ್ನಡ ಕಾವ್ಯಾಭ್ಯಾಸವನ್ನೆಲ್ಲ ಪೂರ್ಣಗೊಳಿಸಿದವರೆಂದು 
ಮುವುದಾದರೂ ಹೇಗೆ ? ತಲೆಮಾರಿನಿಂದ ತಲೆಮಾರಿಗೆ ಹೀಗೆ ವಿಧ್ವತ್ತು ಕುಸಿ. 
ಜ್ಞಾ ಹೋದರೆ ಗತಿಯೇನು ? ನಮ್ಮ ವಿದ್ವಾಂಸರು ಪಂಪ - ರುದ್ರಭಟ್ಟ - ಷಡಕ್ಷರರ 
ಕಾವ್ಯಗಳ ಬಗ್ಗೆ ವಿಸ್ತಾರ ಪ್ರಬಂಧ ಬರೆಯಬಹುದು. ಗ್ರಂಥಸ್ಥ ವಿಷಯ ಕುರಿತು 
ರು ' ಪದ್ಯಗಳ ವ್ಯಾಖ್ಯಾನ ಮಾಡುವ ಸಮಯದಲ್ಲಿ ಅಪ್ರತಿಭರಾಗಿ ನಿಂತುಬಿಡು 
- ಹೀಗಾಗಬಾರದೆಂದೇ ನನ್ನ ಭಾವನೆ. ಹಳೆಯ ತಲೆಮಾರಿನ ನಮ್ಮ 
_ಂಸರುಗಳಾದ ಬಿ. ಎಂ . ಶ್ರೀ , ಟಿ. ರ್ಎ . ವೆಂಕಣ್ಣಯ್ಯನವರು, ತಿ ನಂ . ಶ್ರೀ . 
, 1984 

21 


ದೊ . ಲ. ನ. ವೀ . ಸೀ . ಇನ್ನೂ ಜೀವಂತವಾಗಿರುವ ಡಾ|| ಮುಗಳಿ ಮೊದಲಿಗೆ 
ಹಿರಿಯರು ಚಂಪೂ ಕೃತಿಗಳ ಕೂಲಂಕಷ ಅಭ್ಯಾಸದ ಬಗೆಗೆ ವಿಶೇಷ ಗೌರವಾಲ 
ವುಳ್ಳವರಾಗಿದ್ದರೆಂಬುದನ್ನು ಜ್ಞಾಪಿಸಲು ಸಂತೋಷವಾಗುತ್ತದೆ. ಬಿ . ಎಂ .ಶ್ರೀಯವು 
ನೂರಾರು ಚಂಪೂ ಕೃತಿಗಳ ಭಾಗಗಳನ್ನು ತಮ್ಮ ಭಾಷಣಗಳಲ್ಲಿ ಉದ್ದರಿಸಿ ಮೈಮ 
ಯುತ್ತಿದ್ದರು. 

* ೫ ) ಆಕಾಶವಾಣಿಯವರು ತಿಂಗಳಿಗೆ ಒಂದಾದರೂ ಸರಿಯೆ ಯೋ ! 
ಚಂಪೂ ಭಾಗಗಳ ಗಮಕಪ್ರಸಾರ ಕಾರ್ಯವನ್ನು ಅರ್ಹರಾದ ಗಮಕಿಗಳಿಂದ ನಿದೆ.? 
ಜಿಸಿ ಪ್ರಸಾರಗೊಳಿಸಬೇಕು. ಈಗಿನಂತೆ ಕಾವ್ಯ ವಾಚನ ಕಾಠ್ಯಕ್ರಮವೆಂದೊಡನೆ ಮ 
ಮುರಿದು ಬೇರೆ ಕಾರ್ಯಕ್ರಮಕ್ಕಾಗಿ ಗುಂಡಿಯನ್ನು ತಿರುಗಿಸುವಂತಾಗಬಾರದು 
ಜನತೆಯ ಯೋಚನೆಯ ಅಭಿರುಚಿಯ ಮಟ್ಟವನ್ನು ದಶದಿಕ್ಕುಗಳಿಂದ ಮೇಲಕ್ಕೆತು 
ಕಾರ್ಯ ಎಲ್ಲ ವಿಚಾರವಾದಿಗಳಿಂದಲೂ ಆಗಬೇಕು, ಜನದ ಮಟ್ಟಕ್ಕೆ ಎಲ್ಲವನ್ನೂ 
ಇಳಿಸುತ್ತ ಬಂದರೆ ಉತ್ತಮ ಚಿಂತನಶೀಲ ವಿಷಯಗಳಿಗೂ ಜನಕ್ಕೂ ಬಹಳ ಅಂತ 
ಬೆಳೆಯಬಹುದು. ಪರೀಕ್ಷೆಯ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನೇರಿಸಬೇಕು. ವಿದ್ಯಾ 
ಮಟ್ಟಕ್ಕೆ ಪರೀಕ್ಷೆಯನ್ನಿಳಿಸಿದರೆ ಗತಿಯೇನು ? ಇಂಥವೆಲ್ಲ ಅಪಾಯಕಾರೀ !! 
ವಣಿಗೆಗಳೇ ಎನ್ನದೆ ವಿಧಿಯಿಲ್ಲ. ಆಕಾಶವಾಣಿಯಲ್ಲಿ ಬಹಳಷ್ಟು ಕಾಲವನ್ನು ಚಿನ 
ಗೀತೆಗಳು ತಿಂದು ಹಾಕುತ್ತವೆ. ಒಂದು ಮಾತು, ಮನೆಯ ಮಾತು - ಇಂಥ ಕಲು: 
ಯಾವ ಪುರುಷಾರ್ಥವೂ ಇಲ್ಲದ ಕಾರ್ಯಕ್ರಮಗಳು ಕೆಲವು ಕಾಲವನ್ನು ನುಂಗುತ್ತ : 
ಇಂಥ ಕಾರಕ್ರಮಗಳನ್ನು ಸ್ವಲ್ಪ ಮೊಟಕುಗೊಳಿಸಿ , ಆ ಕಾಲವನ್ನು ಮಹಾಕವಿ? 
ಕೆಲವು ಉಪಯುಕ್ತ ಚಂಪೂ ಕಾವ್ಯ ಭಾಗಗಳ ಪ್ರಚಾರಕ್ಕೆ ಉಪಯೋಗಿಸಿ 
ಉತ್ತಮವಾದೀತು. ಇದನ್ನು ಆಕಾಶವಾಣಿ ಸಲಹಾ ಮಂಡಳಿ ಯೋಚಿಸಲಿ, 

೬) ಪ್ರಾಥಮಿಕ ಶಾಲಾ ಮಟ್ಟದಿಂದಲೇ ಕಾವ್ಯವಾಚನ ಕಲೆಯ ಅಭಿರು! 
ಯನ್ನು ಬೆಳೆಸುವ ದೃಷ್ಟಿಯಿಂದ ಪದ್ಯ ಪಾಠವನ್ನು ಪರಿಣಾಮಕಾರಿಯಾಗಿ ಉತ. 
ಧ್ಯಾಯರು ಮಾಡಿದರೆ ಅದು ಸಾಧ್ಯ . ಹಾಗೆ ಮಾಡಬೇಕಾದರೆ ಸ್ವಲ್ಪ ಪ್ರಮಾಣ 
ದಲ್ಲಾದರೂ ಭಾವಪೂರ್ಣವಾಗಿ ಅರ್ಥಪೂರ್ಣವಾಗಿ ಉಪಾಧ್ಯಾಯರು ಪದ್ಯ ಪಾಯ 
ಬಲ್ಲವರಾಗಿರಬೇಕು. ಎಷ್ಟೋ ಜನ ಶಿಕ್ಷಕ ಶಿಕ್ಷಕಿಯರಿಗೆ ಇದರ ಗಂಧವೂ ಇರುವುದಿಲ್ಲ 
ಅವರೂ ಪದ್ಯ ಪಾಠ ಮಾಡುತ್ತಾರೆ. ಇಂಥವರಿಗೆ ಶಿಕ್ಷಕ ತರಬೇತಿ ಕೇಂದ್ರದ 
ಯೋಗ್ಯ ಗಮಕಗಳಿಂದ ವಿವಿಧ ಪದ್ಯಭಾಗಗಳನ್ನು ಗಮಕಗತಿಯಲ್ಲಿ ಹೇಗೆ ಹೇಳಿ 
ಬೇಕೆಂಬ ಶಿಕ್ಷಣ ಅವಶ್ಯಕವಾಗಿದೆ. ಈ ಬಗ್ಗೆ ಶಿಕ್ಷಣ ತಜ್ಞರು ಗಂಭೀರವಾಗಿ ಯೋಚ 
ಮಾಡಬೇಕು. 


೭ ) ಈಗಿನಂತೆ ಅಥವಾ ಇನ್ನೂ ಅಧಿಕವಾಗಿ ಪ್ರತಿ ವರ್ಷ ನಡೆಯುವ ಕನ್ನ 

ಸಿದ್ಧಗಂ 


22 


ತ್ಯ ಸಮ್ಮೇಳನದಲ್ಲಿ ಗಮಕಗೋಷ್ಠಿಯ ವ್ಯಾಪಕ ಕಾಠ್ಯಕ್ರಮಗಳನ್ನು ರೂಪಿಸಿ, 
ಕಿಗಳೂ , ಗಮಕ ಕಲಾಭಿಮಾನಿಗಳು , ಕವಿಗಳೂ ಒಂದೆಡೆ ಸೇರಿ, ಈ ಕಲೆಯ 

ನನ, ಆಗುಹೋಗುಗಳು , ಪ್ರಚಾರ ಮಾಧ್ಯಮ ರೀತಿನೀತಿಗಳ ಬಗೆಗೆ ಇತೋ 
ಶಯ ಲಕ್ಷ ಕೊಡಬೇಕಾದುದು ಅವಶ್ಯಕವಾಗಿದೆ. ಆ ಗದ್ದುಗೆಯೇರಿ ಕೂಗಿದ 
ಸು ಸರಕಾರದ ಸಾರ್ವಜನಿಕರ ಗಮನ ಸೆಳೆಯುವ ಪ್ರಮುಖ ಪ್ರಚಾರ ಸಾಧನ 


ಈವರೆಗೆ ಕೆಲವು ನನ್ನ ಅನಿಸಿಕೆಗಳನ್ನು ತಿಳಿಸಿದ್ದೇನೆ. ಕಾರರೂಪಕ್ಕೆ ಇವನ್ನು 
ನಲ್ಲಿ ನಾಡು- ನುಡಿ- ಸಂಸ್ಕೃತಿಯ ಅಭಿಮಾನಿಗಳು ಒಂದೆಡೆ ಕಲೆತು ಸಾಧಕ- ಬಾಧಕ 
– ವಿಚಾರಿಸಿ ಸೂಕ್ತವಾದುದನ್ನು ಕಾರರೂಪಕ್ಕೆ ತರಬೇಕು. 


ಸತ್ಕಾವ್ಯ ಜನಜೀವನವನ್ನು ಸಂತೋಷ ಚಿತ್ತರನ್ನಾಗಿಸುವ , ಸೌಮನಸ್ಯರ 
nಸುವ ಸಾಧನೆಗಳಲ್ಲೊಂದಂತೂ ನಿಜ. ಅವು ನಮ್ಮ ಮನೋ ಮಾಲಿನ್ಯವನ್ನು 
ರಿಸಿ, ಉಲ್ಲಾಸಗೊಳಿಸಿ ನೂತನ ಠಸಲಾಭವನ್ನು ನಮಗೆ ತಂದುಕೊಡುತ್ತವೆ. 
ಎಷ್ಯ ಜೀವನದ ಐಶ್ವರ್ಯವೆಲ್ಲ ರಸಸ್ತರದಲ್ಲಿಯದು. ಏಕೆಂದರೆ 'ರಸೋವೈಸಃ? 
ದಿ೦ದ ನಮ್ಮ ಉದ್ದಾಮ ವೈಚಾರಿಕ ಪ್ರಜ್ಞೆಯ ಮುನಿ- ಸಂತ- ಶರಣ - ಯೋಗಿ. ಕವಿ 
ಕುಷಿಗಳು ಕಂಡ ಹೃದಯದ ಬೆಳಕಿನದು. ಆ ಬೆಳಕು ಲೋಕಕ್ಕೆ ತನ್ನಿಂದ ತಾನೆ . 
ಎರಗೊಳ್ಳುವುದಿಲ್ಲ. ಬೆಳಗುತ್ತಿರುವ ಹಣತಿಯ ದೀಪ ಕೇವಲ ಎಣ್ಣೆ ಬತ್ತಿಗಳಿ 
ಇನ್ನೊಂದು ಹಣತೆಗೆ ಹೋಗಿ ಮುಡಿಸಿದಂತೆ. ಅಪ್ರಾಕೃತರಿಂದ ಪ್ರಾಕೃತರಿಗೆ , 
ರವರಿಂದ , ತಿಳಿಯದವರಿಗೆ ಆ ರಹಸ್ಯ ಪರಂಪರೆ ಕಾಲಕಾಲಕ್ಕೂ ಹಿಂದೆ ಬೆಳೆದು 
ಜ್ಞಾನ ಬೆಳೆಯುತ್ತಿರುವ ಜ್ಞಾನ ಬೆಳೆಯಬಹುದಾದ ಜ್ಞಾನ ಹರಿಹರಿದು ಬರ 
. ಕಾಠ್ಯಗತ ರಸಜ್ಞಾನ ಗಂಗೆ ಗಮಕಿಯಿಂದ ಹರಿಯಬೇಕು. ತಾನು ಅನು 
ನದ ರಸಲಾಭ ಎಲ್ಲ ರಸಲಾಭವಾಗಬೇಕು. ಇದಕ್ಕೆ ಎಲ್ಲರ ವಿದ್ಯಾಸಾಧನೆಗಳಂತೆ 
ರ್B ಕಾಲದ ತಪಸ್ಸು ಗಮಕಿಗೆಬೇಕು. ಉತ್ತಮ ಶಾರೀರ ಸಂಪತ್ತು ಬೆಳೆಸಿಕೊಳ್ಳ 
- . ಇದು ಮೊದಲ ಜೀವಾಳ, ಕಾವ್ಯಾಭ್ಯಾಸ ಸಂಜನಿತ ಸಂಸ್ಕಾರ ವಿಶೇಷ 

ತಶಾಸ್ತ್ರ ಜ್ಞಾನ, ಸಹೃದಯತೆ, ಮುಂತಾದ ಶಕ್ತಿ ಸಂಪನ್ನತೆಗಳಿಂದ ಕಲಾ 
ತನೆನಿಸಿ , ಈ ಶ್ರೇಷ್ಠ ಸಂಸ್ಕೃತಿಯ ಹರಿಕಾರನೆನಿಸಬೇಕು. ಅಂಥ ಶಕ್ತಿಯನ್ನು 
Lರ ಗಮಕಿಗಳಿಗೂ ಕೊಡಲೆಂದು ಹಾರೈಸುತ್ತೇನೆ. 


ಗಾಂಧಿಯೆಂಬಾ ಹೆಸರೆ ನಾಂದಿಯಾಗಲಿ 
ನಮ್ಮ ಸ್ವಾತಂತ್ರ್ಯ ಸಂಭ್ರಮಕೆ ಹಾಡುಪಕ್ಷಿ. 


ಕುವೆಂಪು 


ನ್ಸ್ , 1984 


23 


సంపాదరిలయ 


6 ಜನ ಶಕ್ತಿ ಎಚ್ಚತ್ತಿದೆ. ಈ ದೇಶದಲ್ಲಿ ರಾಷ್ಟ್ರ ಪತಿಯಾಗಲಿ, ಪ್ರಧಾನಿ 
ರಾಗಲಿ , ಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ , ರಾಜ್ಯಪಾಲರಾಗಲಿ ಎಲ್ಲರೂ 
ಇವು ಜನ ಸೇವಕರು ಎಂದು ತಿಳಿದಷ್ಟೂ ಅವರಿಗೇ ಕ್ಷೇಮ . ” ಜ್ವಲಂತ ನಿದರ್ಶನ 
-೦ಧ್ರದಲ್ಲಿ ನಡೆದ ಪ್ರಜಾ ಸತ್ತೆಯ ಕೋಲಾಹಲ. ಈ ಜನ ಜಾಗೃತಿಗಾಗಿ ಶತ ಶತ 
ವಾನಗಳಲ್ಲಿ ಹೋರಾಟ ತೆರೆದಿಟ್ಟ ಪುಸ್ತಕ ಜಗತ್ತಿನ ಆಲೋಚನ ಸರಣಿಯನ್ನೆ , 
ಬದುಕಿನ ಗತಿಯನ್ನೇ ಬದಲಿಸಿದ ಮಹಾಪುರುಷರು ಕೇವಲ ಕೆಲವರು ಮಾತ್ರ ಒಬ್ಬ 
ಶುದ್ಧ , ಒಬ್ಬ ಬಸವ ಒಬ್ಬ ಗಾಂಧಿ. 

ಅಕ್ಟೋಬರ್ 2, ಗಾಂಧೀ ಜಯಂತಿ, ಯುಗಪ್ರವರ್ತಕನ ಜನ್ಮದಿನ.” 
ಾಂಧೀಜಿ ಎಂದರೆ ಒಬ್ಬ ವ್ಯಕ್ತಿಯಲ್ಲ. ಅದು ಒಂದು ಪಂಥ ಶಿಲ್ಪದಲ್ಲಿ ಜಕಣಾಚಾರಿ 
ಇದ್ದ ಹಾಗೆ.” ಹೌದು. ಅದೊಂದು ಸತ್ಯ , ಅಹಿಂಸೆ, ರಾಷ್ಟ್ರಪ್ರೇಮದ ಹಾದಿ. ಆ 
ಹೆದ್ದಾರಿಯಲ್ಲಿ ನಡೆಯಬೇಕಾದರೆ ಎಂಟೆದೆ ಬೇಕು. ಅಂಥವರು ಇಲ್ಲ ದಿಲ್ಲ. ಸಂಖ್ಯೆ 
` ಡಿಮೆ ಅಷ್ಟೆ . ಗಾಂಧೀಜಿಯವರನ್ನು ಹೀಗೆ, ಅವರು ಇಂಥವರು , ಎಂದು ಹೇಳಲು 
ಯಾರಿಗಾದರೂ ಎದೆ ಬಹಳ ಬೇಕು. ಅವರನ್ನು ನೆನೆದರೆ ಬೇರೆ ಬೇರೆ ಚಿತ್ರ ಕಣ್ಣ 
ಶುಂದೆ ನಿಂತಾವು, ನಾನಾ ಭಾವ ಮನಸ್ಸಿನಲ್ಲಿ ಮೂಡಿಯಾವು, ಕೆಲವರಿಗೆ ನಗೆಗಾರ 
ಾಂಧೀನೆನಪಾದರೆ ಕೆಲವರಿಗೆ ಹಟಗಾರ ಗಾಂಧಿಯ ನೆನಪಾಗುತ್ತದೆ. ಒಬ್ಬರಿಗೆ 
ನಿದ್ದ ಬೈರಾಗಿ, ಇನ್ನೊಬ್ಬರಿಗೆ ಉತ್ತಮ ಗೃಹಸ್ಥ , ಚಾಣಾಕ್ಷ ರಾಜಕಾರಣಿ ಎಂದು 
ಹಲವರಿಗೆ, ಖಾದಿಗೊಡು ಎಂದು ಕೆಲವರಿಗೆ, ಜಗದ್ವಂದ್ಯ ಕರಯೋಗಿ ಎಂದು 
ಲವರಿಗೆ ಅನಿಸಿದರೆ ಬರೀ ಹುಚ್ಚು ಎಂದುಕೆಲವರು ತಿಳಿದಿದ್ದಾರೆ. ಒಟ್ಟಿನಲ್ಲಿ ಗಾಂಧೀಜಿ 
ಹುರೂಪಿ, ಒಬ್ಬೊಬ್ಬರದು ಒಂದು ನೋಟ. ಎಲ್ಲರೂ ಆನೆಯನ್ನು ಮುಟ್ಟಿದವರೇ ! 

` ಭಾರತೀಯ ಸಂಸ್ಕೃತಿಯ ಸಾಕಾರರೂಪ ಆ ಮಹಾಜೀವ, ಅವರು ನಡೆದ 
ಹಾದಿಯೂ ಅಷ್ಟೇ ; ಒಂದು ಚಳುವಳಿಯಲ್ಲಿ ಒಂದು ಕೆಲಸವಲ್ಲ . ಕಡೆಗೆ ಒಂದು ದೇಶವೂ 
ಅಲ್ಲ. ಸಾಧನೆಯ ಮಾರ್ಗವೂ ಎಂಥದು? ಒಂದು ಖಾದೀಯೆ ; ಒಂದು ಹರಿಜನ 
ಸೇವೆಯೆ ; ಅಸಹಕಾರವೇ , ಶಾಸನೋಲ್ಲಂಘನವೆ; ಸಹಕಾರವೆ, ಶಾಸನನಿರ್ಮಾಣವೆ! 
ಎಹಿಷ್ಕಾರವೆ, ಉಪವಾಸವೆ; ಬ್ರಹ್ಮಚರ್ಯವೆ , ಭಕ್ತಿಯೆ ? ಒಂದು ವಿಧವಲ್ಲ , 
ಒಂದು ರೂಪವಲ್ಲ . ಇಂಥ ಪುಣ್ಯಮೂರ್ತಿಯ ಜನ್ಮದಿನಾಚರಣೆಯಂದು ಭಾರತೀಯ 
ರಲ್ಲ ಸಂಕಲ್ಪ ಮಾಡಬೇಕಾಗಿದೆ. ಸಂಕಲ್ಪ ಭಾವಚಿತ್ರ ಅನಾವರಣ ಮಾಡುವುದಲ್ಲ , 
ಹೂಮಾಲೆ ತೊಡಿಸುವುದಲ್ಲ, “ ಅನಾವರಣವಾಗಬೇಕು ಮೊದಲು ನನ್ನ ಹೃದಯಕೆ ? 
ಅಕ್ಟೋಬರ್ , 84 


ಜೀವನದಶಕು 
. ಸ 


ಗಾಂಧೀಜಿಯ ಜೀವನದ ಶಕ್ತಿಯ ಸೆಲೆ ಎಲ್ಲಿದೆ, ಯಾವುದು ಎಂಬುದನ್ನರಿತು ಆಚರಣೆ 
ತರುವ ಸಂಕಲ್ಪ ನಮ್ಮದಾಗಬೇಕು. “ ಪ್ರಾರ್ಥನೆ ಇಲ್ಲದೆ ಗಾಂಧೀಜಿಗೆ ದಿನಬೆಳಗಾಗ 
ವುದಿಲ್ಲ. ಒಂದು ದಿನ ಕೋಳಿಕೂಗದೆ ಬಿಟ್ಟರೂ ಬಿಟ್ಟಿತು. ಗಾಂಧೀಜಿಯ ಪ್ರಾಥ 
ಮಾತ್ರ ನಿಲ್ಲಬಾರದು.” ಪ್ರಾರ್ಥನಾ ಬಲವೇ ಅವರಿಗೆ ಪರಮ ಬಲ, ಏಕೆಂದು 
ಪ್ರಾರ್ಥನೆ ದಿನ ದಿನದ ಆತ್ಮನಿವೇದನ. 


ಬಿಟ್ಟು 


ಪರವು ಬಲಿ 


ಗಾಂಧೀಜಿ ಪ್ರೀತಿಸಿದ್ದು , ಅಭಿವೃದ್ಧಿಗೊಳಿಸಲು ಶ್ರಮಿಸಿದ್ದು ಹಿಂದೂಸ್ಥಾನದ 
ಹಳ್ಳಿಗಳನ್ನು , ನಮ್ಮ ದೇಶದ ಆತ್ಮ ಹಳ್ಳಿಗಳಲ್ಲಿದೆ ಎನ್ನುತ್ತಿದ್ದರು. ಸಭೆ, ಸಮ್ಮೇಳನ 
ಳಿಗೆ ಹೋದಾಗ ಅವರು ಉಳಿದುಕೊಳ್ಳುತ್ತಿದ್ದುದು, ಪಂಚತಾರಾ ಹೋಟೆಲ್‌ಗಳಲಲ್ಲ! 
ಹವಾನಿಯಂತ್ರಿತ ಕೊಠಡಿಗಳಲಲ್ಲ, ಹರಿಜನರ ಕೇರಿಗಳಲ್ಲಿ, ಗುಡಿಸಲುಗಳಲ್ಲಿ. ಆದರಿ 
ಹರಿಜನೋದ್ದಾರದ ಮಾತನಾಡುತ್ತಿರುವ ಇಂದಿನ ನಮ್ಮ ನಾಯಕರ ನಡೆ- ನುಡಿಗಳಲ್ಲಿ 
ಯಾವ ಅಂತರ? ಗಾಂಧೀ ಜಯಂತಿ ಆಚರಣೆಯಲ್ಲಿ ಇವರಿಗೆ ಇಂದ್ರ ಭೋಗಇರಲೆ 
ಬೇಕು. ಗಾಂಧೀ ಭಕ್ತರು ಇಂದು ಎಷ್ಟು ಜನ ಸಿಕ್ಕರು? ಹಗಲುಹೊತ್ತು ಪಂಜು 
ಹಿಡಿದು ಹುಡುಕಬೇಕಾಗಿದೆ. ಆ ಪುಣ್ಯಾತ್ಮ ಹುಟ್ಟಿದ ನೆಲದಲ್ಲೇ ಇಂದು ಕರಾಳವೃತ 
ಬಡತನದಲ್ಲಿ ಮುಳುಗಿ ನಿರುದ್ಯೋಗದಿಂದ ಸವೆದು ಹೋಗುತ್ತಿರುವ ಜನಕ್ಕೆ ದೇವರೆ! 
ಪ್ರತ್ಯಕ್ಷವಾಗಿ ಬಂದರೂ ಅನ್ಯಾವತಾರ ಮಾಡಿ ಬರಬೇಕು ”- ಎಂಬ ಮಾತು ಗಾಂಧೀಜಿ? 
ಯವರದು. ಆದರೆ ಇಂದು ನಡೆದಿರುವುದೇನು? ಗಾಂಧೀ ಜಯಂತಿಯಂದಾದರೂ 
ಆಲೋಚನೆ ಮಾಡಬೇಡವೆ ? ಗಾಂಧಿಯ ಹೆಸರಿನಲ್ಲಿ ಪದವಿ ಪಟ್ಟಗಳ ಅಟ್ಟಹಾಸ 
ಇಂದು ! ಆ ಜೀವನ ನಿಷ್ಠ ಕಲಾವಿದ ನಮ್ಮ ಇರುವಿಕೆಯ ರೀತಿ- ರಿವಾಜುಗಳಿಂt 
ಕಣ್ಣೀರು ಸುರಿಸಿದರೆ ಅದರ ಕಾರಣಕರ್ತರು ನಾವೆ, ಅವರಿಗೆ ಜೀವನವು ಸಮಸ್ತ 
ಕಲೆಗಳಿಗಿಂತ ಶ್ರೇಷ್ಠವಾದುದು. ಯಾರು ಉತ್ತಮ ರೀತಿಯಲ್ಲಿ ಬಾಳಬಲ್ಲನೋ ಅವನೇ 
ಉತ್ತಮ ಕಲೆಗಾರ, ಉತ್ತಮ ಜೀವನದ ತಳಹದಿಯಿಲ್ಲದೆ ಕಲಾಕೃತಿ ಹೇಗೆ ಆದೀತು? 
ಬಾಳನ್ನು ಹಸನು ಮಾಡುವುದು, ಮೇಲುಮಟ್ಟಕ್ಕೆ ಏರಿ ಸು ವು ದು ಕಲೆಯ ಬೆಲೆ.? 
ಜೀವನವೇ ಶ್ರೇಷ್ಠ ಕಲೆ. ಬಾಳು ಮಹಾ ನಿಗೂಢರಹಸ್ಯ , ದೇವರು ಕೊಟ್ಟೆ ದಿವ್ಯ 
ದಾನ. ಅದನ್ನೂ ಗೌರವಿಸಬೇಕು ಎನ್ನುತ್ತಿದ್ದರು ಗಾಂಧೀಜಿ, ಆದರೆ ನಡೆದಿರುವು! 
ದೇನು ? “ ಕಿರಾತರು ಹುಟ್ಟಿ ಪುರಾತರು ಅಡಗಿದರು ”, ಎಂಬ ಜ್ಞಾನಿ ಚೆನ್ನಬಸವಣ್ಣ 
ಣ್ಣನವರ ಸತ್ಯವಾಕ್ಯ . ಪ್ರಜಾಪ್ರಭುತ್ವದ ಸತ್ವಪರೀಕ್ಷೆ ಆಗಾಗ ನಡೆದಿದೆ. ನಡೆಯ 
ಬೇಕು. ಅದು ಘನತೆ, ಗಾಂಧೀಜಿಯಂಥ ಮಹಾತ್ಮರು ನಡೆದ ಮಹಾಪಥ, ಕವಿ 
ಯುವ ಮೌಡ್ಯಗಳಿಗೆ, ಆವರಿಸುವ ಅಹಂಕಾರದ ದಪ್ಪ ಪರದೆಗಳಿಗೆ, ಹೆಪ್ಪುಗಟ್ಟುವ- 
ಅ ಮಾ ನವೀಯ ಮೌಲ್ಯಗಳಿಗೆ ಬಸವ- ಗಾಂಧೀಜಿಯವರ ಸಂದೇಶವೇ , ಜೀವನ - 
ಕ್ರಮವೇ ದಾರಿದೀಪ, ಅದೊಂದೇ .. 


ಸಿದ್ದಗಂಗಾ 


ಲಿಂಗಲೀಲಾ ವಿಲಾಸ ಚಾರಿತ್ರದಲ್ಲಿ 
ಪ್ರತಿಪಾದಿತವಾಗಿರುವ ವೀರಶೈವ ಸಿದ್ದಾಂತ 


- ಸಂಡಿತ ಚೆನ್ನಪ್ಪ ಎರೇಸೀಮೆ 


ಬಸವಣ್ಣನವರ ಸಮಗ್ರ ಕ್ರಾಂತಿಯ ಹಿನ್ನೆಲೆ: 


೧೨ನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜರುಗಿದ ಜೀವನದ ಸಮಗ್ರಾಂಗ 
ಗಳಲ್ಲಿನ ಶುದ್ದೀಕರಣ ಕ್ರಾಂತಿಗೆ ಬಸವಣ್ಣನವರ ಅಲೋಕ ಸಾಮಾನ್ಯವೂ ಅಚಿಂತ್ಯವೂ 
ಆದ ಮಹಾ ಮಾನವತೆಯ ವ್ಯಕ್ತಿತ್ವವೇ ಕಾರಣವೆಂಬುದರಲ್ಲಿ ಬೇರೆ ಮಾತೇ ಇಲ್ಲ. 
ಈ ನಂಬಗೆಯನ್ನು ಸಮಕಾಲೀನ ಶರಣ ವಾಣಿಯೇ ನಮಗೆ ದೃಢೀಕರಿಸುತ್ತಿದೆ, 
ಸಮಗ್ರ ಕ್ರಾಂತಿಗೆ ಕೇಂದ್ರ ವ್ಯಕ್ತಿ ಬಸವಣ್ಣನವರಾದರೆ , ಕ್ರಾಂತಿಯ ಕೇಂದ್ರಸ್ಥಳ 
ಭಾರತದಲ್ಲಿಯೇ ಪ್ರಬಲ ಚಕ್ರವರ್ತಿಗಳೆಂದು ಖ್ಯಾತನಾಮರಾದ ಚಾಲುಕ್ಯ ಚಕ್ರವರ್ತಿ 
ಗಳ ರಾಜಧಾನಿಯಾದ ಕಲ್ಯಾಣ ಮಹಾನಗರ . ಈ ನಗರ ಅ೦ದಿನ ಜಗತ್ತಿನ ಅಂತರ 
ರಾಷ್ಟ್ರೀಯ ಮಹಾನಗರವೆಂಬ ಖ್ಯಾತಿಗೆ ಪಕ್ಕಾಗಿದ್ದ ವಿಷಯ ಸಮಕಾಲೀನ ಸಾಹಿತ್ಯ 
ಗ್ರಂಥಗಳಿಂದ ಇತಿಹಾಸ ಪುಟಗಳಿಂದ ನಮಗೆ ಸುವ್ಯವಾಗುತ್ತಿದೆ. ಭರತಖಂಡದ 
ವಿವಿಧ ಭಾಗಗಳಿಂದ ಬಂದು ಕಲ್ಯಾಣದಲ್ಲಿ ಸೇರುವೆಗೊಂಡು ಪೂರ್ವಾಶ್ರಮದಲ್ಲಿನ 
ವಿವಿಧ ವೃತ್ತಿ , ಕುಲ - ಜಾತಿ- ಪಂಥ- ಪಂಗಡಗಳ ಕಟ್ಟನ್ನು ಹರಿದು ನಿಂತು ಭಕ್ತರಾಗಿ , 
ಬಸವಣ್ಣನವರ ಸಮಗ್ರ ಕ್ರಾಂತಿಯ ಕಹಳೆಯ ಧ್ವನಿಗೆ ಓಗೊಟ್ಟು ಕಾರ ಕ್ಷೇತ್ರದಲ್ಲಿ 
ಕೆಲಸಮಾಡಿದ ವಿಚಾರವಾದಿಗಳಾದ ಅನೇಕ ಶಿವಶರಣರ ಕ್ರಿಯಾಶಕ್ತಿ ಲಘತಮ 
ವಾದುದಲ್ಲ. ಭರತಖಂಡದಲ್ಲಿ ಈ ಹಿಂದಿನಿಂದ ಹರಿದುಬಂದು ಮಡುಗಟ್ಟಿ ನಿಂತ ಅನೇಕ 
ದರ್ಶನಗಳ ಆಚಾರವಿಚಾರಗಳ ಮಡುವಿನಲ್ಲಿನ ನೀರು ಮಲೆತು, ಪಾಚಿಗಟ್ಟಿ ಜೀವ 
ನೋಪಯೋಗಕ್ಕೆ ಬಾರದಂತಾದಾಗ ಆ ಕೊಳೆಯನ್ನು ಕಿತ್ತು ನೀರನ್ನು ಶುದ್ಧಿಗೊಳಿಸಿ 
ಹೂತುಹೋಗಿದ್ದ ತೂಬುಗಳನ್ನು ಸರಿಪಡಿಸಿ , ಕಾಲುವೆಗಳನ್ನು ಕೆತ್ತಿ , ನೀರನ್ನು 
ಕಾಲುವೆಗಳಲ್ಲಿ ಹರಿಸಿ ಜನಮನೋಭೂಮಿಯನ್ನು ಸಸ್ಯಾಥ್ಯವನ್ನಾಗಿ ಮಾಡಿದ ಕೀರ್ತಿ 
ಅವರೆಲ್ಲರಿಗೂ ಸಲ್ಲಬೇಕು. ಆದರೆ ದಿಗ್ದರ್ಶನ ಬಸವಣ್ಣನವರದೇ . ಸುಳಿದೆಗೆದು ಕಳೆ 
ಗೊಂಡು ನಳನಳಿಸಿ ಬೆಳೆಯಲು ಪ್ರಾರಂಭಗೊಂಡ ಇವರ ಜ್ಞಾನಕ್ರಿಯಾ ಸಮನ್ವಯ 
ಸಿದ್ದಾಂತದ ಪೈರು ರಾಜಕೀಯ ವಿಪ್ಲವದ ಘೋರ ಚಂಡಮಾರುತಕ್ಕೆ ಸಿಕ್ಕು ನೆಲ 
ಕೈರಗಿ ಕೆಲಪಾಲು ಭೂಮಿಯಲ್ಲಿ ಹೂತು, ಅಷ್ಟಿಷ್ಟು ಕಳ್ಳಕಾಕರ ಕೈ ಸಿಕ್ಕು , ಬೆಳೆದವ 
ರಿಗೆ ಅಲ್ಪ ಸ್ವಲ್ಪ ದಕ್ಕಿತೆಂದು ಹೇಳಬಹುದು. ಬಸವಣ್ಣನ ನಚ್ಚಿನ ಶರಣರೆಲ್ಲ ಚೆಲ್ಲಾ 

ಸಿದ್ಧಗಂಗಾ 


58 


ಪಿಲ್ಲಿಯಾದರು . ಅವರ ವಿಚಾರವಾದದ ಅಭಿವ್ಯಕ್ತಿಯಾದ ವಚನಸಾಹಿತ್ಯವು ಹರಿ 
ಹಂಚಾಯಿತು. ಅಷ್ಟಿಷ್ಟು ಅಲ್ಲಿ ಇಲ್ಲಿ ಟುಕುಟುಕು ಜೀವ ಹಿಡಿದು ಭೂಗತವಾಗಿ 
ಉಳಿಯಿತು. 


ಕನ್ನಡನಾಡಿನಲ್ಲಿ ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿಗಳ ಪ್ರಾಬಲ್ಯವಿರುವವರೆಗೆ 
ಉತ್ತರದ ಪರಕೀಯರ ದಾಳಿಯ ಭಯ ಕರ್ನಾಟಕಕ್ಕೂ ದಕ್ಷಿಣಭಾರತಕ್ಕೂ ಇರಲಿಲ್ಲ. 
ವೆಂಬುದು ಐತಿಹಾಸಿಕ ಸತ್ಯ . ಈ ಚಕ್ರಾಧಿಪತ್ಯ ಮುಳುಗಿ ಅನೇಕ ತುಂಡರಸರು 
ದಕ್ಷಿಣಭಾರತದಲ್ಲಿ ಹುಟ್ಟಿಕೊಂಡಮೇಲೆಯೇ ಉತ್ತರಭಾರತದ ಹಾಗೆಯೇ ದಕ್ಷಿಣ 
ಭಾರತವೂ ಪರಕೀಯರ ದಾಳಿಗೆ ತುತ್ತಾಗಿ ಜರ್ಜರಿತಗೊಂಡಿತು, ಅಲ್ಲಾವುದ್ದೀನ 
ಖಿಲಜಿಯ ಕ್ರಿ .ಶ. ೧೨೯೫ರ ದಾಳಿ, ಅನಂತರ ಅವನ ಸರದಾಗನೇ ಆಗಿದ್ದ ಮಲ್ಲಿಕಾಫ 
ರನ ಕ್ರಿ . ಶ. ೧೩೦೯ ರಿಂದ ೧೩೧೧ ರವರೆಗಿನ ಭಯಂಕರ ಬಿರುಗಾಳಿಯಂತಹ ದಾಳಿ 
ಗಳ ಫಲವಾಗಿ ದಕ್ಷಿಣ ಭಾರತವೆಲ್ಲ ದುರ್ಬಲಗೊಂಡು ಹೋಯಿತು. ಪ್ರಖ್ಯಾತ ರಾಜ 
ರೆಲ್ಲ ಮಣ್ಣುಗೂಡಿದರು. ದಕ್ಷಿಣ ಭಾರತದ ಅಂತಸ್ಸತ್ವವನ್ನೇ ಹಿಡಿದು ಅಲುಗಾಡಿಸಿದ 
- ಈ ದಾಳಿ ಕಂಡರಿಯದ ಕೇಳಿ ತಿಳಿಯದಂತಹ ಕ್ಷೌರದ ಪರಮಾವಧಿಯದಾಗಿತ್ತು . 
ಜನಜೀವನದ ರಕ್ತವನ್ನು ಹೆಪ್ಪುಗಟ್ಟಿಸುವಂತಹುದಾಗಿತ್ತು . ಉತ್ತರಭಾರತ ೧೧ನೆಯ 
ಶತಮಾನದಲ್ಲಿಯೇ ತುರುಸ್ಕ ದಾಳಿಯಿಂದ ಜರ್ಜರಿತಗೊಂಡಿತ್ತು . ಆಗ ಅದನ್ನು 
- ಪ್ರಬಲವಾಗಿ ಎದುರಿಸುವ ಶಕ್ತಿಯನ್ನು ಮತೀಯ ವೈಷಮ್ಯ , ವಿಚಾರವೈಪರೀತ್ಯ , 
ಆಚಾರಗಳ ಅಸಮರ್ಪಕತೆ, ಪರಸ್ಪರ ಕಚ್ಚಾಡುತ್ತಿದ್ದ ಚಿಕ್ಕ ಚಿಕ್ಕರಾಜ್ಯಗಳು - ಈ 
ಮೊದಲಾದ ಕಾರಣಗಳಿಂದ ಔತ್ತರೇಯರು ಕಳೆದುಕೊಂಡಿದ್ದರು. ಈ ಕಾರಣಗಳಿಂದ 
ಕ್ರಿ ಶ. ೧೦೦೩ ರಿಂದ ೧೦೨೪ ರವರೆಗೆ ಘಜನೀಯ ಮಹಮದನು ೧೮ ಸಲ ದಾಳಿ 
ಮಾಡಿ ಉತ್ತರಭಾರತದ ನಾಗರಕೋಟಿ, ವಜೇಶ್ವರಿ, ಸ್ಥಾನೇಶ್ವರ, ಮಥುರಾ, 
- ಪ್ರಭಾಸಕ್ಷೇತ್ರ (ಸೋಮನಾಥ ದೇವಾಲಯ , ಮೊದಲಾದ ಶ್ರೀಮಂತ ದೇವಾಲಯ 
- ಗಳನ್ನೂ ನಗರಗಳನ್ನೂ ಲೂಟಿಹೊಡೆದು ಅಪಾರ ಐಶ್ವಶ್ಯವನ್ನೂ ಘಜನಿಗೆ ಸಾಗಿಸುವಲ್ಲಿ , 
- ಕೃತಕೃತ್ಯನಾದನು. ಕಾಶ್ಮೀರದ ಬಹುಭಾಗ ಪಂಜಾಬಿ ಸಿಂಧುಗಳ ಬಹು ಭಾಗಗಳು 
ಭಾರತೀಯತೆಯನ್ನು ಕಳೆದುಕೊಂಡಿದ್ದವು. ಉತ್ತರ ಭಾರತಕೊದಗಿದ ಈ ವಿಪನ್ನಾ 
ವಸ್ಥೆಯ ಕಥೆಗಳು ಭಾರತದಲ್ಲೆಲ್ಲ ಹರಡಿ ಎಲ್ಲರನ್ನೂ ಭಯಚಕಿತಗೊಳಿಸಿದವು. ಈ 
- ಪಿಡುಗು ಮುಂದೆ ದಕ್ಷಿಣ ಭಾರತಕ್ಕೂ ತಪ್ಪಿದ್ದಲ್ಲವೆಂಬುದು ರಾಜಕೀಯ ಧುರೀಣನೂ 
- ವಿಚಾರವಾದಿಯೂ ಆದ ಬಸವಣ್ಣನ ಎಣಿಕೆ. ಈ ಕಾರಣಗಳಿಂದ ಬಸವಣ್ಣ ಸಮಗ್ರ 

ಭಾರತವನ್ನು ಸಮತೆಯ ಆಧಾರದ ಮೇಲೆ ಕಟ್ಟಲು ಹವಣಿಸಿದ್ದು ಸಕಾಲಿಕ. ನೂತನ 
ತರ್ಕಬದ್ದ ವಿಚಾರ ಪರಂಪರೆ , ಆಚಾರಶುದ್ದಿ , ಕರ್ಮಕೌಶಲ ( ಕ್ರಿಯಾಕೌಶಲ), 
ಕ್ರಿಯಾಯೋಗಗಳ ತಳಹದಿಯಮೇಲೆ ಭಾರತೀಯರನ್ನು ಒಗ್ಗೂಡಿಸಿ , ಪೌರುಷ 
ಪ್ರಧಾನ , ಕ್ರಿಯಾಪ್ರಧಾನವಾದಿಗಳ ಹೊಸ ಮನ್ವಂತರವನ್ನು ತರುವುದಕ್ಕೆ ಪ್ರಯತ್ನಿಸಿ 
ಜನವರಿ , 1985 

59 . 


ವಿದ್ಯುದ್ವೇಗದಲ್ಲಿ ತನ್ನ ಸರ್ವ ಸಮ್ಮತಾಭಿಪ್ರಾಯಗಳನ್ನು ಜನತೆಯ ಮುಂದಿಟ್ಟನು. 
ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಸಮಗ್ರ ಭಾರತದಿಂದಲೂ ದೊರೆಯಿತು. ಆದರೆ ಕಾರ 
ಕ್ಷೇತ್ರದಲ್ಲಿ ಈ ಅಭಿಪ್ರಾಯಗಳು ಸಾರ್ವತ್ರಿಕವಾಗುವ ಹೊತ್ತಿಗೆ ಸನಾತನಿಗಳ ಪ್ರಬಲ 
ವಿರೋಧದೊಡನೆ ಸೆಣಸುವ ಶರಣಗಣ ಭಯಂಕರ ರಾಜಕೀಯ ವಿಪ್ಲವದ ಬಿರುಗಾಳಿಗೆ 
ಸಿಕ್ಕು ಕತವಿಕತಗೊಂಡು ಹೋಯಿತು. ಬಸವಣ್ಣ ನವರ ಯೋಚನೆ - ಯೋಜನೆಗಳ 
ಹರಿಕಾರರಾದ ಇವರು ಹರಿಹಂಚಾದಮೇಲೆ ಇವರ ಈ ವಿಚಾರವಾದಿಗಳು ಬೆಳಕಿಗೆ 
ಬರಲು ೨೫೦ - ೩೦೦ ವರ್ಷಗಳ ದೀರ್ಘ ಅವಧಿಯೇ ಬೇಕಾಯಿತು, ಆದರೆ ಕರ್ನಾಟಕ 
ದಲ್ಲಿ ಹರಿಹರ, ಆಂಧ್ರದಲ್ಲಿ ಪಾಲ್ಕುರಿಕೆ ಸೋಮನಾಥರಂಥ ಇಬ್ಬರು ಮೇರುಸದೃಶ 
ಕವಿಗಳು ಈ ಬಸವಾದಿ ಶರಣಗಣದ ಕಾಲಕ್ಕೆ ಅತಿ ಸಮೀಪದಲ್ಲಿಯೇ ಜನಿಸಿ ಅವರ 
ಕ್ರಾಂತಿಯ ಕಿಡಿ ಆರಗೊಡದಂತೆ ಅವರ ದಿವ್ಯ ಸಂದೇಶಗಳು ಮತ್ತು ಚರಿತ್ರೆಗಳು 
ಕಥೆಗಳು ಮೊದಲಾದವನ್ನು ಕಲೆಹಾಕಿ ಕಾವ್ಯಮುಖದಿಂದ ಹೇಳುವ ಕೆಲಸಮಾಡಿ, 
ಅವರ ಚರಿತ್ರೆ ಮತ್ತು ದರ್ಶನಗಳನ್ನು ಜನಮನದಲ್ಲಿ ಹಚ್ಚಹಸುರಾಗಿರಿಸುವ ಕೆಲಸ 
ಮಾಡಿದರು . ಆದರೆ ಬಸವಣ್ಣನವರ ಸಮಗ್ರ ಕ್ರಾಂತಿಯ ದಿವ್ಯ ಸಂದೇಶಗಳು ಶುದ್ಧ 
ವಾಗಿ ಉಳಿಯುವ ಕೆಲಸ ಇವರಿಂದಾಯಿತೆಂದು ಹೇಳಲಾಗುವುದಿಲ್ಲ. ಮೂಲಭೂತ 
ವಿಚಾರಗಳಲ್ಲಿ ಆರ್ಷೇಯವಾದದ ಕಸರೂ ಸೇರಿಕೊಂಡು ಇವರ ಸಾಹಿತ್ಯ ನಿರ್ಮಿತಿ 
ಗೊಂಡಿತು ಎಂದರೆ ತಪ್ಪಲ್ಲ. ಆದರೆ ಸಮಕಾಲೀನ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ರೂಪಿಸಿ 
ಜನಮನವನ್ನಾಕರ್ಷಿಸಿದರು. ಆದರೂ ಪವಾಡಗಳಲ್ಲಿ ಅವರನ್ನು ಮುಚ್ಚಿದರು . 

ಮುಂದೆ ಹಿಂದೂ ಧರ್ಮ ಸಂರಕ್ಷಣೆಗೆಂದೇ ಹುಟ್ಟಿದ ವಿಜಯನಗರ ಚಕ್ರಾಧಿ 
ಪತ್ಯ ತಲೆಯೆತ್ತಿದಮೇಲೆ ವೀರ ನರಪತಿ ಪ್ರೌಢದೇವರಾಯನ ಆಳೊತ್ತಿನಲ್ಲಿ ಬಸವಾದಿ 
ಪ್ರಮಥರ ದಿವ್ಯ ಸಂದೇಶಗಳು ಬೆಳಕಿಗೆ ಬರಲು ಒಂದು ಸನ್ನುಹೂರ್ತಕಾಲ ಸಂಪ್ರಾಸ್ತ್ರ 
ವಾಗಿ ಪುನಃ ವಚನಧರ್ಮ ತತ್ವಗಳು ಬೆಳಕಿಗೆ ಬರಲು ಕಾರಣವಾಯಿತು. ವಿಜಯ 
ನಗರ ಚಕ್ರಾಧಿಪತ್ಯದ ಸುವರ್ಣಯುಗವೇ ಕ್ರಿ .ಶ. ೧೪೧೯ ರಿಂದ ೧೪೪೬ ರವರೆಗೆ 
ರಾಜ್ಯಭಾರಮಾಡಿದ ಪ್ರೌಢದೇವರಾಯನ ಕಾಲವೆಂದು ಎಲ್ಲ ಚರಿತ್ರೆಗಾರರೂ ಏಕ 
ಕಂಠದಿಂದ ಒಪ್ಪಿದ್ದಾರೆ. ಸಾಮಾಜ್ಯ ಪರಮಾವಧಿ ವಿಸ್ತಾರಗೊಂಡದ್ದು ಇದೇ ಕಾಲ 


ನೂರೊಂದು ನಿರತರ ಕ್ರಾಂತಿ : 


ಈ ದೊರೆಯ ಕಾಲದಲ್ಲಿ ಮಹಾನಗರವೆನಿಸಿದ್ದ ವಿಜಯನಗರದಲ್ಲಿ ನೂರೊಂದು 
ನಿರತರ ಸಂಪ್ರದಾಯವೊಂದು ಬೆಳೆದುಬಂತು. ಈ ವಿರತರ ಮತ್ತು ಇನ್ನುಳಿದ 
ವಿದ್ವಾಂಸರ ಶ್ರಮದಫಲವಾಗಿ ೧೨ನೆಯ ಶತಮಾನದಲ್ಲಿ ನಕ್ಷತ್ರ ಪುಂಜಗಳಂತೆ 
ಒಮ್ಮಿಂದೊಮ್ಮೆಗೆ ಕಾಣಿಸಿಕೊಂಡು ರಾಜಕೀಯ ವಿಪ್ಲವದ ಕರಾಳ ಕ್ರಾಂತಿಯ ಮರೆ 


60 


ಸಿದ್ದಗಂಗಾ 


ಇ ಅಡಗಿಹೋಗಿದ್ದ ಬಸವಾದಿ ಶಿವಶರಣರ ವಿಚಾರ ಪ್ರಚೋದಕ ಅಭಿಪ್ರಾಯಗಳ 
ನ್ನೊಳಗೊಂಡಿದ್ದ ಅಳಿದುಳಿದ ವಚನಸಂಪತ್ತು ತೇಜೋಗರ್ಭವೇ ಹೊರಬರುವಂತೆ 
ಹೊರಬಂತು. ಪ್ರೌಢದೇವರಾಯನ ದಂಡನಾಯಕರೂ , ಕವೀಶ್ವರರೂ , ದಾರ್ಶನಿ 
ಕರೂ , ಧರ್ಮರಕ್ಷಕರೂ ಎನಿಸಿದ್ದ ಲಕ್ಕಣ್ಣ ದಂಡೆ ಶ, ಜಕ್ಕಣಾಚಾರರುಗಳ 
ಪ್ರೋತ್ಸಾಹ, ಸಹಕಾಠಗಳ ಫಲವಾಗಿ ನೂರೊಂದು ವಿರತರಲ್ಲಿ ಕೆಲ ವಿದ್ವಾಂಸರೂ , 
ಇನ್ನುಳಿದ ವಿದ್ವಾಂಸರೂ ಆ ವಚನರಾಶಿಯನ್ನು ಕಲೆಹಾಕುವುದು, ಷಟ್ಸ್ಥಲ ಕಟ್ಟಿಗಳು 
ಗುಣವಾಗಿ ಜೋಡಿಸುವುದು ಅವಶ್ಯಕವೆನಿಸಿದವುಗಳಿಗೆ ಟೀಕೆಟಿಪ್ಪಣಿಗಳನ್ನು ಬರೆಯು 
ವುದು , ವ್ಯಾಖ್ಯಾನಮಾಡುವುದು , ಸಿದ್ದಾಂತಾನುಗುಣವಾಗಿ ವಚನಸಂಕಲನಮಾಡು 
ವುದು, ವಿವಿಧವಚನಕಾರರ ವಚನಗಳನ್ನು ಸಿದ್ದಾಂತಾನುಗುಣವಾಗಿ ಜೋಡಿಸಿ 
ಸಂಗ್ರಹಿಸುವುದು- ಇವೇ ಮೊದಲಾದ ಸಂಗ್ರಹ, ಸಂಸ್ಕರಣಕಾರಗಳನ್ನು ಕೈಗೆತ್ತಿ 
ಕೊಂಡು ಅಗಾಧಕಾರ ಮಾಡಿದರು. ಈ ಕಾರ ಮಾಡಿದವರಲ್ಲಿ ಕಲ್ಲುಮಠದ ಪ್ರಭು 
ದೇವರೆಂಬುವರೊಬ್ಬರು. ಇವರು ಪುರಾತನ ವಚನಂಗಳಲ್ಲಿ ಸಾರವಾದ ವಚನಂಗಳಂ 
ತೆಕ್ಕೊಂಡು ಹೋಡಶಸ್ಥಲ ಪರಿಕ್ರಮದಿಂ ಸೇರಿಸಿ ಅರ್ಥಸಿದ ವಚನಾಗಮವೇ 
“ ಲಿಂಗಲೀಲಾವಿಲಾಸ ಚಾರಿತ್ರ ” ವೆಂಬ ಅತ್ಯುತ್ತಮ ಕೃತಿ. ಇದು ಆ ದಾರ್ಶನಿಕನೇ 
ಹೇಳುವಂತೆ ಷಟ್ಸ್ಥಲ ಲಿಂಗಾಂಗ ಸಂಬಂಧ ಜ್ಞಾನ ಕ್ರಿಯಾಯುಕ್ತರಾದ ಶರಣರ 
ಮಾರ್ಗ. ಈ ಶರಣ ಮಾರ್ಗವೆಂಬುದು ಶಿವರಹಸ್ಯಾನುಭವ ”2, ಪ್ರಕೃತ ಈ 
ಗ್ರಂಥೋಕ್ತ ದಾರ್ಶನಿಕಾಂಶಗಳ ಬಗೆಗೆ ಮತ್ತು ದಾರ್ಶನಿಕನ ಬಗೆಗೆ ಸ್ವಲ್ಪ ವಿಚಾರ 
ಮಾಡುವುದೇ ಪ್ರಕೃತ ಲೇಖನದ ಪ್ರಧಾನೋದ್ದೇಶ. 
ದಾರ್ಶನಿಕ ಕಲ್ಲುಮಠದ ಪ್ರಭುದೇವ : 


ಈ ದಾರ್ಶನಿಕ ಬರೆದ ಇನ್ನೊಂದು ಕೃತಿ ಪ್ರಭುದೇವರ ಮಂತ್ರಗೋಪ್ಯಕ್ಕೆ ಬರದ 
ಟೀಕೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದ ಆದಿಯಲ್ಲಿ ಬರುವ .......... ಲಿಂಗಲೀಲಾ 
ವಿಲಾಸ ಚಾರಿತ್ರವೆಂದು ನಿರೂಪಿಸಿದ ಗುರುವಚನವಿಡಿದು ಗುರುಪ್ರಸಾದ ಜ್ಞಾನದಿಂದ 
ವಿದ್ಯಾನಗರದ ಕಲ್ಲುಮಠದ ಪ್ರಭುದೇವಾರನು ಪುರಾತನ ವಚನಂಗಳಲ್ಲಿ ಸಾರವಾದ 
ವಚನಂಗಳಂ ತೆಕ್ಕೊಂಡು ಹೊಡಶಸ್ಥಲ ಪರಿಕ್ರಮದಿಂ ಸೇರಿಸಿ ಅರ್ಥೆಸಿದ ವಚನಾ 
ಗಮವಿದು'3 ಎಂಬ ಮಾತು ಅಂತ್ಯದಲ್ಲಿ ಬರುವ .......... ಪುರಾತನ ವಚನ ಏಳ 
ನೂರ ಎಪ್ಪತ್ರ ತೆಗೆದುಕೊಂಡು ಹೋಡಶ ಸ್ಥಲ ಪರಿಕ್ರಮದಿಂದ ಸೇರಿಸಿ ವ್ಯಾಖ್ಯಾನ 
ಮಾಡಿದವನು ವಿದ್ಯಾನಗರದ ಕಲ್ಲುಮಠದ ಪ್ರಭುದೇವಾರನು. ಇದರ ನಾಮ 


1 ಲಿಂ . ಲೀ , ವಿಲಾಸ ಚಾರಿತ್ರ ( ೧೯೫೬) ( ಸಂ ) ಸಂ . ಸಿ. ಭೂಸನೂರು ಮಠ ಪು - ೩ , 
2 ಅದೇ 
3 ಅದೇ . 


ಜನವರಿ, 1985 


61 


ಲೀಲಾ ವಿಲಾಸ ಚಾರಿತ್ರ ?4 - ಎಂಬ ಮಾತುಗಳು ಈ ಗ್ರಂಥವನ್ನು ಕಲ್ಲುವ 
ಪ್ರಭುದೇವನೇ ಬರೆದನೆಂಬುದಕ್ಕೆ ನಿಚ್ಚಳ ಆಧಾರಗಳು. ಕವಿ ಚರಿತೆಕಾರರು ಇವು 
ಕಾಲವನ್ನು ಕ್ರಿ .ಶ. ೧೪೩೦ ಎಂದು ಹೇಳುವುದರಿಂದ 5 ವಿಜಯನಗರದ ಪ್ರೌಢದೇ ? 
ರಾರ್ಯಕ್ರಿ ಶ. ೧೪೧೯ - ೧೪೪೬ ] ನ ಆಳೊತ್ತಿನಲ್ಲಿದ್ದ ನೂರೊಂದು ವಿರಕ್ತ ಮಾಲಿ 
ಯಲ್ಲಿ ಇವನೂ ಒಬ್ಬನೆಂದು ಹೇಳಲನುಮಾನವಿಲ್ಲ. ಆದರೆ ಈ ಸಂಕಲನಕಾರ ತಃ 
ಬಗೆಗೆ ತಾನು ರಚಿಸಿದ ಎರಡೂ ಕೃತಿಗಳಲ್ಲಿ ಎಲ್ಲಿಯೂ ಏನನ್ನೂ ಹೇಳಿಕೊಂಡಿ 
ಇನ್ನಿತರರನ್ನು ತನ್ನ ಕೃತಿಗಳಲ್ಲಿ ಹೆಸರಿಸುವುದಾಗಲಿ, ಸಮಕಾಲೀನರ ಹೆಸರನ್ನು ಹೇಳಿ 
ವುದಾಗಲೀ ಏನನ್ನೂ ಮಾಡಿಲ್ಲ. ಆದರೆ ಇವನ ಬಗೆಗೆ ಗ್ರಂಥಾಂತರಗಳಲ್ಲಿ ಒಂದೆರಡು 
ಕಥೆಗಳು ಮಾತ್ರ ಲಭ್ಯವಾಗುವುದರಿಂದ ಮೇಲೆ ಹೇಳಿದ ಕಾಲದಲ್ಲಿ ಕವಿ ಇದ್ದನೆಂಬ 
ದಕ್ಕೆ ಯಾವ ಬಾಧಕವೂ ಇಲ್ಲ. 6 


ಲಿಂಗಲೀಲಾವಿಲಾಸಚಾರಿತ್ರ : 


- ಈ ಗ್ರಂಥವೊಂದು ಕಾವ್ಯವಲ್ಲ . ಇದು ಅಪ್ಪಟ ವೀರಶೈವ ಸಿದ್ದಾಂತ ನಿರೂಪಣೆ! 
ಗ್ರಂಥ, ಬ ಸ ವಾ ದಿ ಪ ಮ ಥರ ನಂತರ ಅವರು ವಿರಚಿಸಿದ ವಚನ ರಾಶಿಯನು 
ಸಿದ್ದಾಂತ ದೃಷ್ಟಿಯಿಂದ ವಿಚಾರ ಮಾಡಿ ಸಲಾನುಕ್ರಮವಾಗಿ ಜೋಡಿಸಿ ಜೀವ- ಜ7 
ತು - ಈಶ್ವರ ಈ ಮೂರರ ಬಗೆಗೆ ತರ್ಕಬದ್ಧವಾಗಿ ವಿಚಾರ ಮಾಡುವ ಕಾಠ್ಯ ವಿಜಯ 
ನಗರದಲ್ಲಿ ಸೇರುವೆಗೊಂಡ ವಿದ್ವಾ೦ಸರ ಪಾಲಿನದಾಗಿತ್ತು . ಈ ದೃಷ್ಟಿಯಿಂದಲೆ 
ಮಹಾಲಿಂಗದೇವನ ( ಕ್ರಿ . ಶ ಸು . ೧೪೨೫ ] ಏಕೋತ್ತರ ಶತಸ್ಥಲ, ಪ್ರಭುದೇವರ ಷಟ್ 
ಸ್ಥಲ ಜ್ಞಾನಾಮೃತ, ಚಾರಿತ್ರವಚನದ ಟೀಕೆ, ಕುಮಾರ ಬಂಕನಾಥನ ಷಟ್ಸ್ಥಲೋಸ 
ದೇಶ ಮತ್ತು ಪ್ರಭುದೇವರ ಟೀಕಿನ ವಚನಗಳು, ಜಕ್ಕಣಾರರ ನೂರೊಂದು ಸ್ಥಲ 
ಕಲ್ಲುಮಠದ ಪ್ರಭುದೇವರ ಲಿಂಗಲೀಲಾವಿಲಾಸಚಾರಿತ್ರ ಮುಂತಾದುವುಗಳನ್ನು 
ನೋಡಬೇಕು. ಇದೇ ಸಂಪ್ರದಾಯವನ್ನು ಮುಂದೆ ಮುಂದೆ ಶಿವಗಣಪ್ರಸಾದಿ ಮಹಾ 
ದೇವಯ್ಯ ಗುಬ್ಬಿಯ ಮಲ್ಲಣ್ಣ , ಆತನ ಮೊಮ್ಮಗ ಮಲ್ಲಣಾರ್ , ಹಲಗೆಯಾರ 
ಗೂಳೂರು ಸಿದ್ದ ವೀರಣಾಲ್ಯ , ಎಳಮಲೆಯ ಗುರುಶಾಂತದೇವ, ಸಂಪಾದನೆಯ 
ಚೆನಂಜೇದೇವ, ಗುಮ್ಮಳಾಪುರದ ಸಿದ್ದಲಿಂಗ ದೇವ ಮೊದಲಾದ ಕವಿಗಳು - ದಾರ್ಶ 
ಕರು ಮುಂದುವರಿಸಿಕೊಂಡು ಬಂದರು . 


4 ಅದೇ ಪು . ೪೧೯ , ಕೃತಿಕಾರ ೭೭೦ ವಚನ ಸಂಕಲಿಸಿದ್ದೇನೆನ್ನುವನು, ಆದರೆ ಗ್ರ೦ತ 

ದಲ್ಲಿ ೭೧೨ ವಚನಗಳು ಮಾತ್ರ ಇವೆ. ಈ ಅಂಶ ವಿಚಾರಣೀಯ , 
5' ಕ . ಕ. ಚ, ಭಾಗ ೨ ( ೧೯೨೩ ) ಪು . ೨೧ 
6 ಪ್ರೌಢರಾಯನ ಕಾವ್ಯ ಸಂಧಿ - ೧, ಪದ್ಯ ೩೯ ರಿಂದ ೪೫ ರವರೆಗೆ ಬರುವ ಕಥೆ 

ನೋಡಿ, ಭೈರವೇಶ್ವರ ಕಾವ್ಯದ ಕಥಾಸೂತ್ರರತ್ನಾ ಕರದ - ೨೭ ನೇ ಕಥೆನೋಡಿ. 


62 


ಸಿದ್ದಗಂಗಾ 


- ಪ್ರಕೃತ ಲಿಂಗಲೀಲಾವಿಲಾಸಚಾರಿತ್ರದಲ್ಲಿ ಷಟ್ಸ್ಥಲ ಸಿದ್ದಾಂತ ನಿರೂಪಣೆ 
ಯನ್ನು ಯಾವ ಕ್ರಮದಲ್ಲಿ ಮಾಡಿರುವನೆಂಬುದು ವಿಚಾರಯೋಗ್ಯ ಅಂಶವಾಗಿದೆ. 
- ಈ ಗ್ರಂಥವು ನಿಷ್ಕಲ ಸ್ಥಲ ಮೊದಲುಗೊಂಡು ಸ್ವಲೀಲಾನಂದ ಭಕ್ತಿಸ್ಥಲದವರೆಗಿನ 
೧೬ ಸ್ಥಲಗಳ ಹರವನ್ನೊಳಗೊಂಡಿದೆ. ಪ್ರಕೃತ ಲಭ್ಯವಾಗಿರುವ ಗ್ರಂಥದಲ್ಲಿ ಈ ಹರ 
ವಿಗೆ ಆಧಾರವಾಗಿರುವ ಒಟ್ಟು ವಚನಗಳ ಸಂಖ್ಯೆ ಏಳುನೂರ ಹನ್ನೆರಡು, ಯಾವ 
ಸ್ಥಲದ ವಿವರಣೆ ಪ್ರಾರಂಭವಾಗುವುದೋ ಆ ಸ್ಥಲದ ಬಗೆಗೆ ಸೂತ್ರರೂಪವಾಗಿ ನಾಲ್ಕು 
ಮಾತುಗಳನ್ನು ಹೇಳಿ, ಅದಕ್ಕೆ ಆಗಮಗಳ ಆಧಾರಕೊಟ್ಟು, ಆಗಮ ಶ್ಲೋಕಗಳಿಗೆ 
ಕನ್ನಡದ ಪ್ರತಿಪದಾರ್ಥ ಕೊಟ್ಟು, ಆನಂತರ ಆಯಾಯ ಸ್ಥಲ ಲಕ್ಷಣಗಳಿಗೆ ಹೊಂದಿಕೆ 
ಯಾಗುವ ಬೇರೆ ಬೇರೆ ಶರಣರ ವಚನಗಳನ್ನು ಕಲೆಹಾಕುತ್ತ ಕ್ಲಿಷ್ಟ ರಚನೆಗಳಿಗೆ 
ತಾನೇ ಅರ್ಥಹೇಳಿ ಸುಲಭವಾದವುಗಳಿಗೆ ಕಾಣಬಂದರ್ಥವೆಂದು ಹೇಳಿ ಮುಂದೆ ಸಾಗು 
- ತ್ತಾನೆ. ಒಟ್ಟು ಮೂವತ್ತೆಂಟು ಜನ ವಚನಕಾರರ ವಚನಗಳನ್ನು ಸಂಗ್ರಹಿಸಿದ್ದಾನೆ. 
ಅವರಲ್ಲಿ ಚಿನ್ನಬಸವಣ್ಣನವರ ವಚನಗಳೇ ಹೆಚ್ಚು . ೧೮೬ ಚೆನ್ನಬಸವಣ್ಣನವರ ವಚನ 
ಗಳು, ೧೭೦ ಪ್ರಭುದೇವರ ವಚನಗಳು ೧೭೦ ಬಸವಣ್ಣನವರ ವಚನಗಳು, ಉಳಿದು 
ವೆಲ್ಲ ಇನ್ನುಳಿದ ೩೫ಜನ ವಚನಕಾರರ ವಚನಗಳು. 


ನಿರೂಪಿಸಿದ ಸಿದ್ದಾಂತ ರೀತಿ: ಪ್ರವೃತ್ತಿ ಮಾರ್ಗ: ಲಿಂಗ ಅಂಗ ಗುರುಕರುಣ: 

ವೀರಶೈವ ದಾರ್ಶನಿಕರು ಸಾಮಾನ್ಯವಾಗಿ ಪರಮಾತ್ಮನ ವ್ಯಕ್ತರೂಪವಾದ 
ಜಗತ್ತು ಆ ಜಗದ್ಭರಿತವಾದ ಜೀವ ಮತ್ತು ಶಿವ ಇವುಗಳ ಬಗೆಗೆ ತರ್ಕಬದ್ಧವಾಗಿ 
ಯುಕ್ತಿಯುಕ್ತವಾದ ವಿಚಾರ ಮಾಡುವಾಗ ಸರ್ವಶೂನ್ಯ ನಿರಾಲಂಬ, ಶೂನ್ಯ, ನಿಷ್ಕ 
ಲಶಿವಲಿಂಗ, ಮಹಾಲಿಂಗ ಮತ್ತು ಲಿಂಗಸ್ಥಿತಿಯ ಲಕ್ಷಣವನ್ನು ಹೇಳಿ, ಅನಂತರ 
ಜೀವ- ಜಗತ್ತುಗಳ ಸಂಬಂಧವನ್ನು ವಿವರಿಸುವುದು ತರ್ಕಬದ್ಧ ವಾದ ವಿವರಣೆಯೆನಿಸಿದೆ. 
ಮಾನವನ ಯೋಚನೆಗೆ ಮೀರಿದ ಅನಂತ ಬ್ರಹ್ಮಾಂಡದೊಳಗೆ ಓತಪ್ರೋತವಾಗಿ ಬೆರೆತ 
ನಾದಬಿಂದು ಕಲಾತೀತವಾದ ವಸ್ತುವಿಗೊಂದು ಹೆಸರು ಕೊಡಬೇಕಲ್ಲವೇ ? ಅದನ್ನೇ 
ಸರ್ವಶೂನ್ಯ ನಿರಾಲಂಬವನ್ನು ತ್ತಾರೆ. ಆ ಸರ್ವಶೂನ್ಯ ನಿರಾಲಂಬದಿಂದ ಶೂನ್ಯ 
ವಾಯಿತೆಂದು ಪ್ರವೃತ್ತಿಮಾರ್ಗ ಸ್ವರೂಪ ಲಕ್ಷಣವನ್ನು ಹೇಳುತ್ತ ಬರುತ್ತಾರೆ. ಲಿಂಗ 
ಲೀಲಾ ವಿಲಾಸಚಾರಿತ್ರ ಸರ್ವಶೂನ್ಯ ನಿರಾಲಂಬ ಶೂನ್ಯ ಇವುಗಳ ಮುಂದಿನ ನಿಷ್ಕಲ 
ಶಿವಲಿಂಗದಿಂದಲೇ ಪ್ರಾರಂಭಗೊಳ್ಳುತ್ತದೆ, 

ನಿಷ್ಕಲ ಶಿವಲಿಂಗವು ನಿರವಯದಲ್ಲಿ ಬಯಲಿಗನಾಗಿ ಇರಬಾರಥಂದುಸೈಜ್ಞಾ 
- ಲೀಲಾ ವಿಲಾಸದೋರಿ, ನೆನೆದ ನೆನಹಿನಲ್ಲಿಯೇ ಚಿತ್ರಭಾ ಸಾಮರ್ಥ ಶಕ್ತಿಯನ್ನು 
ಮುಂದುಗೊಂಡು ಅಖಂಡ ತೇಜೋಮೂರ್ತಿಯಾದ ಮಹಾಲಿಂಗ ಸ್ಥಿತಿಯನ್ನು 
ಜನವರಿ, 1985 


63 


ಪಡೆದನು. ಅಂದರೆ ಶಿವನೇ ತನ್ನ ಚಿಕ್ಷಕಿಯಿಂದ ಉಪಾಸ್ಯರೂಪದ ಮಹಾಲಿ 
ಸ್ವಲವನ್ನು ಹೊಂದಿದನು. ಇದಕ್ಕೆ ಪ್ರಪ್ರಥಮವಾಗಿ ಪ್ರಭುದೇವರ ಈ ಕೆಳಗಿನ ವಚ 
ನವನ್ನು ಆರಿಸಿ ಕೊಂಡಿದ್ದಾರೆ. .. 


ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು . 


ಣ 


ಆ ಬಣ್ಣ ವನಾ ಬಯಲು ಶೃಂಗರಿಸಲು ಬಯಲು 


ಸ್ವರೂಪಗೊಂಡಿತ್ತು . 


ಅಂತಪ್ಪ ಸ್ವರೂಪಿನ ಬೆರಗು ತಾನೇ ನಮ್ಮ ಗುಹೇಶ್ವರಲಿಂಗದ ಪ್ರಥಮ ಭಿಕ್ಕಿ . 
( ಲಿಂ , ಲೀ , ವಿಲಾಸ ಚಾರಿತ್ರ ಮಹಾಲಿಂಗಸ್ಥಲವಚನ - ೧.) 

ಇಲ್ಲಿ ನಿಷ್ಕಲ ಪರಬ್ರಹ್ಮ ನೇ ಏನೂ ಇಲ್ಲದ ಬಯಲು ; ಅದರ ಸ್ವಯಂಪ್ರಕಾಶ 
ರೂಪ ಚಿತ್ತೆಂಬ ಬೆಳಕು 'ಉಪಮಾತೀತವಾದುದು ; ಬಗೆಗೆನಿಲುಕದ ಬಣ್ಣದ್ದು , ಈ 
ಸ್ವಚಿತ್ತೆ ಈ ಸ್ಥಿತಿಯಲ್ಲಿರಬಾರದೆಂದು ಸ್ವಲೀಲೆಯಲ್ಲಿಯೇ ಚಿಂತನೆ ಮಾಡಿದಾಗ ಅದಕ್ಕೆ 
ಬಣ್ಣ ತಲೆದೋರಿ, ಅಖಂಡ - ತೇಜೋಮೂರ್ತಿಯಾದ ಮಹಾಲಿಂಗವೆನಿಸಿ ಬಯಲು 
ರೂಪಗೊಂಡಿತು . ಈ ಬಯಲೇ ಸಕಲ ತತ್ವಗಳ ಸೃಷ್ಟಿಗೆ ಕಾರಣವಾದ ಪ್ರಥಮ 
ಭಿತ್ತಿ . ( ಅಂದರೆ ಶಿವನು ಸ್ವಲೀಲಾ ಚಿಂತೆನೆಯೆಂಬ ಬಣ್ಣದಿಂದ ಬಯಲೆಂಬ ಗೋ 
ಡೆಯ ಮೇಲೆ ಸಕಲ ತತ್ವಂಗಳೆಂಬ ಸೃಷ್ಟಿಯ ಚಿತ್ರವನ್ನು ಚಿತ್ರಿಸಿದನೆಂದು ಆಲಂಕಾರಿಕ 
ಭಾಷೆ. ) 

ಈ ಅಖಂಡ ತೇಜೋರೂಪವಾದ ಬಯಲೊಡಲನ್ನು ಧರಿಸಿದ ಮಹಾಲಿಂಗವು 
ತನ್ನ ತಾನೆ ಅರ್ಚಿಸಿಕೊಂಬುವ ಲೀಲಾವಿಲಾಸದಿಂದ ಲಿಂಗ - ಅಂಗವೆಂದು ಎರಡು 
ಭಾಗವಾಯಿತು. 7 ಮಹಾಲಿಂಗಮೂರ್ತಿಯು ಪಂಚಸಾದಾಖ್ಯ ಮುಖ ಧರಿಸಿದನು.8 
ಆಗಲೇ ಸೃಷ್ಟಿ ಕೋರಿಕೆಗೆ ಬಂತು. ಅದೇ ಲಿಂಗ ಮೂರ್ತಿ ಸ್ವಲವಾಯಿತು. ಚಿತ್ರ 
ಚೈತನ್ಯ ಪ್ರಭಾ ಸಾಮಥ ಶಕ್ತಿಯಲ್ಲಿ ಒಂದು ಅಂಶವನ್ನು ಬೇರ್ಪಡಿಸಲು ಆತ್ಮ ಎಂಬ 
ಲಿಂಗವಾಯಿತು. ಇದೇ ಲಿಂಗ ಅಂಗ ಎಂದು ಎರಡಾದ ರೀತಿಯ ವಿವರಣೆ , ಒಂದೇ 
ವಸ್ತು ಪೂಜ್ಯವೂ ಪೂಜಕವೂ ಆದುದು ಹೀಗೆ: ಶಿವಾಂಶಿಕನಾದ ಆತ್ಮನೇ ಲಿಂಗಕ್ಕೆ 
ಅಂಗವಾದನೆಂದು ಇಲ್ಲಿನ ವಿವರಣೆ', ಮಹಾಘನಲಿಂಗವು ತನ್ನ ಪಂಚ ಸಾದಾಖ್ಯ 
ಮುಖಗಳಲ್ಲಿ ಪಂಚ ತತ್ವಗಳನ್ನು ಹುಟ್ಟಿಸಿ9 ಆ ಪಂಚ ತತ್ವಗಳಿಂದಲೇ ಪಂಚವಿಂಶತಿ 


7 ಅದೇ ಲಿಂಗಮತಿ ಸಲ ಸತ್ರ ಪು . ೨೨ . 
8 ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ , ಈಶಾನ. 
9 ಪೃಥ್ವಿ , ಅಪ್ , ತೇಜ, ವಾಯು, ಆಕಾಶ, 


64 


ಸಿದ್ದಗಂಗಾ 


ಇಇಪ್ಪತ್ತೈದು) ತತ್ವಗಳನ್ನು ನಿರ್ಮಿಸಿ, ಅಂಥ ಪಂಚವಿಂಶತೀ ತತ್ವ ದೇಹವನ್ನು ಆತ್ಮ 
ನಿಗೆ ಸಂಬಂಧಗೊಳಿಸಿದನು. ಹೀಗೆ ಸಂಬಂಧಿಸಿದ ದೇಹ ಕರಣಗಳಲ್ಲಿ ಅಹಂ ಮಮ 
ತೆಯ ನೆಯ್ಲಿ ಸ್ಪ ಅಜ್ಞಾನವನ್ನು ಹುಟ್ಟಿಸಿ ಜೀವನೆಂದೆನಿಸಿ , ಸಂಸಾರ ಸಂಬಂಧಗೊಳಿಸಿ 
ದನು. ಆತ್ಮನು ಶಿವಾಂಶಿಕನೇ . ಅವನು ಸಾಸುವೆಯಷ್ಟು ಸುಖಕ್ಕೆ ಸಾಗರೋಪಮ 
ನಾದ ದುಃಖದಿಂದ ಭವಬಂಧನಕ್ಕೆ ಈಡಾಗಿ , ತಾನು ಶಿವನೆಂಬುದನ್ನೇ ಮರೆತು ದೇಹಿ 
ಯೆನಿಸಿದನು. ಇದುವರೆಗಿನ ಈ ವಿವರಣೆಯನ್ನು ಕೆಳಗೆ ಕೊಟ್ಟಿರುವಂತೆ ರೇಖೆಗಳಿಂದ 
ಗುರುತಿಸಬಹುದು. 

ನಿಷ್ಕಲ ಲಿಂಗ 


O 


ಮಹಾಲಿಂಗ 


ಲಿಂಗವರ್ತಿ 
( ಪಂಚ ಸಾದಾ ಖ್ಯಮೂರ್ತಿ) 


ಪೂಜ್ಯ ( ಉಪಾಸ ) 


ಪೂಜಕ ( ಉಪಾಸಕ) 


ಲಿಂಕ. 


ಅಂಗ ( ಆತ್ಮ ) 


ಪಂಚತತ್ವ 


ಪಾಂಚಭೌತಿಕ ಲಿಂಗಶರೀರ 


ಇಪ್ಪತ್ತೈದು ತತ್ವ 

ಇಪ್ಪತ್ತೈದು ತತ್ವಭರಿತವಾದ 

ಅಹಂನವತೆಯ ಲಿಂಗಶರೀರ 
– ಈ ವಿವರಣೆಯಿಂದ ವ್ಯಕ್ತವಾಗುವ ಅಂಶ ಇಷ್ಟು , ಅನಾದ್ಯಂತವಾದ 
ನಿಷ್ಕಲ ಶಿವಲಿಂಗದ ವ್ಯಕ್ತರೂಪವೇ ಈ ಜಗತ್ತು ಮತ್ತು ಜೀವಗಳು. ತನ್ನ ಲೀಲಾ 
ವಿನೋದದ ಫಲವಾಗಿ ಅವನ ವಿಕಾಸರೂಪವಾದ ದೃಗ್ಗೋಚರವಾಗುವ ಸಮಸ್ತ 
ಬ್ರಹ್ಮಾಂಡವನ್ನು ಹೊರತುಪಡಿಸಿ ಹೊರಗೆ ಅವನು ಎಲ್ಲಿಯೂ ಉಳಿಯಲಿಲ್ಲ. ತನ್ನ 
ಈ ಲೀಲಾ ವಿನೋದದ ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ ಭರಿತನೇ ಆದನು. ' ಪಿಂಡ 
ಬ್ರಹ್ಮಾಂಡಯೋಗೈಕ್ಯ ' ಎಂಬಂತೆ ಪಿಂಡದಲ್ಲ ಭರಿತನೇ ಆದನು . ಶಿವಾಂಶಿಕನೇ 
ಆದ ದೇಹಿಯು ತಾನು ಶಿವಕಲಾ ಸ್ವರೂಪನೇ ಎಂಬ ಶಿವಜ್ಞಾನ ತಲೆದೋರದೆ 
ತನ್ನ ನಿಜಪಿಂಡವೇ ಆದ ಶಿವತತ್ವವನ್ನು ಮರೆತನು. 10 ಇದೇ ಅಜ್ಞಾನ, ಈ ಅಜ್ಞಾನ 
ವನ್ನು ಪರಿಹರಿಸುತ್ತ ನಡೆಯಬೇಕಾದ ಶುದ್ದ ಕ್ರಿಯಾಚಾರ ಕ್ರಮವೇ ಮುಂದಿನ 
ವಿವರಣೆ . 


ಹಂಡಯೊ 


ಶಿವಕಲಾ 


ತನು.10 ಇದೆ 


- 10 ಪಿಂಡಸ್ಥಲ ಸೂತ್ರ, ಪುಟ ೬೬ , 
ಜನವರಿ, 1985 


65 


ಪ್ರಕೃತಿ ಪಿಂಡದಲ್ಲಿ ಪ್ರಾಣವಿದೆ; ಪ್ರಾಣಮಧ್ಯದಲ್ಲಿ ಪ್ರಣವ ಧ್ವನಿಯಿದೆ; ಆ 
ಪ್ರಣವ ಧ್ವನಿಯ ಮಧ್ಯದಲ್ಲಿ ನಾದವಿದೆ; ನಾದ ಮಧ್ಯದಲ್ಲಿ ಸದಾಶಿವನು ನಿಸ್ತರಂಗ , 
ವಾಗಿ ಸುಸ್ತ ಸ್ಥಿತಿಯಲ್ಲಿದ್ದಾನೆ. 11 ಇದೇ ಪಿಂಡಗತ ಪರಮಾತ್ಮನ ಇರುವಿಕೆಯ 
ಗುಹ್ಯಾತ್ ಗುಹ್ಯತಮವಾದ ಸಮಸ್ಯೆ . ಇಂಥ ಜೀವಾತ್ಮನಿಗೆ ಶಿವಕೃಪೆಯಾಗಲು 
ಜ್ಞಾನೋದಯವಾಗಿ ಹಿಂದಣ ಭವಸಾಗರವನ್ನು ದಾಟದೆ ; ಮುಂದಿನ ಮುಕ್ತಿ ಪಥಕ್ಕೆ 
ಜ್ಞಾನವಂಕುರಿಸಿತ್ತು . ಇನ್ನಂಜೆನಂಜೆನಯ್ಯಾ , ನನ್ನ ಮನೋ ಮೂರ್ತಿಪ್ಪ ಚಂಡೇಶ್ವ 
ರನ ಕಾರುಣ್ಯವಾಯಿತ್ತು . ಗೆದ್ದೆ ಗೆದ್ದೆ ಮಹಾಮಾಯೆಯ 12 - ಎನ್ನುತ್ತ ದೇಹ ಸಂಸಾರ 
ಭ್ರಾಂತಿ ಭಾರವನ್ನು ನಿವೃತ್ತಿಗೊಳಿಸಲು ಪ್ರಯತ್ನಿಸುವನು. ಇಲ್ಲಿಗೆ ಶಿವಸಂಸ್ಕಾರ 
ವಾಯಿತೆಂದು ತಿಳಿಯಬೇಕು. ಆಗಲೇ ಗುರುವು ಕಾರುಣ್ಯದಿಂದ ಮಲತ್ರಯ ನಿವೃತ್ತಿ 
ಗೊಳಿಸಿ ,13 ಗುರುಪುತ್ರನನ್ನಾಗಿ ಮಾಡುತ್ತಾನೆ. ಲಿಂಗಾಂಗ ಸಂಬಂಧವಾದ ಅಂಗೇಂದ್ರಿ 
ಯಗಳೆಲ್ಲ ಲಿಂಗೇಂದ್ರಿಯಗಳೆಂದೂ , ಆ ಅಂಗೇಂದ್ರಿಯಗಳ ಸುಖೋಪಭೋಗವೆಲ್ಲ 
ಲಿಂಗಭೋಗೋಪಭೋಗವೆಂದೂ ಈ ಗ್ರಂಥದಲ್ಲಿ ಒಂದು ಘಟ್ಟವೆಂದು ಹೇಳಬಹುದು. 
ಈ ಗುರುಕಾರುಣ್ಯ ಸ್ಥಲದಲ್ಲಿ ಗ್ರಂಥಕರ್ತರು ಸಂಗ್ರಹಿಸಿರುವ ವಚನ ಭಾಗಗಳು 
ಅತ್ಯಂತ ಶ್ರೇಷ್ಠವಾದವುಗಳಾಗಿವೆ. ಗುರುಕರುಣಸ್ಥಲವೇ ಒಂದು ತೂಕವಾದರೆ ಉಳಿದ 
ಗ್ರಂಥವೆಲ್ಲ ಒಂದು ತೂಕವೆನ್ನಬಹುದು. 


ಗುರು ಕರುಣಾನಂತರ : 


- ಗುರುಕರುಣೆ ಪಡೆದು ಭಕ್ತನೆನಿಸಿದ ಜೀವನ [ ಪರಿಶುದ್ಧಾಂಗನ] ಮುಂದಿನ ಚಕ್ಕೆ 
ಯೆಲ್ಲ ಪ್ರಕಾಶಮಾನ ನಡೆಯದು. ಅರ್ಚಿಸಿಕೊಂಬುದು - ಅರ್ಚಿಸುವದೂ ಎರಡೂ 
ಒಂದೇ ಎಂದರಿತು ಜಂಗಮದಲ್ಲಿ ಗುಣಾವಗುಣವ ಸಂಪಾದಿಸದೆ, ಗುರು- ಲಿಂಗ- ಜಂಗ 
ಮ ಭಕ್ತಿಯೇ ಪರಮ ಪದವೆಂದು ಸದಾ ಸನ್ನಿಹಿತವಾಗಿ , ಭಕ್ತಸ್ಥಲದ ಸ್ವರೂಪ, 
ನಿಷ್ಕರ್ಷೆಯನ್ನು ಅತ್ಯಂತ ಮನೋಜ್ಞವಾದ ವಚನಗಳಿಂದ ಈ ದಾರ್ಶನಿಕ ನಿರೂಪಿಸಿ , 
ದ್ದಾನೆ. ವೀರಶೈವವು ಪ್ರತ್ಯಕ ಕಲ್ಪನೆಯ ಸಿದ್ದಾಂತವೆಂಬುದನ್ನು ಯುಕ್ತಿಯುಕ್ತವಾಗಿ 
ಪ್ರತಿಪಾದಿಸಿದ್ದಾನೆ. ಒಂದು ಸಚೇತನ ವಸ್ತು ವಿನಿಂದಲೇ ತೇಜಸ್ಸು ಮತ್ತೊಂದು 
ಸಚೇತನಕ್ಕೆ ಹರಿದುಬರಬೇಕೆಂಬ ತವಿಲ್ಲಿ ಸುಸ್ಪಷ್ಟ. 


11 ಅದೇ ,ಶ್ಲೋಕ೧, ಪುಟ ೬೭, 
12 ಅದೇ ಪುಟ ೭೯, 
13 ಆಣವಮಾಯಾ- ಕಾರ್ಮಿಕಗಳೆಂಬ ಭಾವ - ಮನ- ಕರಣಗಳಲ್ಲಿ ಸಂಕೋಚ 

ಗೊಂಡ ಶಿವನ ಸರ್ವ ವ್ಯಾಪಕತ್ವ , ಸರ್ವಜ್ಞತ್ವ, ಸರ್ವ ಕರ್ತೃತ್ವಗಳಿಂದ ನಾನು 
ದೂರನೆಂಬ ಅಜ್ಞಾನ ನಿವೃತ್ತಿಗೊಳಿಸುವಿಕೆ, 

ಸಿದ್ಧಗಂಗಾ 


66 


ಭಕ್ತಸ್ಥಲದಿಂದ ಐಖ್ಯಸ್ಥಲದವರೆಗೆ ವೀರಶೈವ ತಾತ್ವಿಕ ವಿವೇಚನೆಯ ವಿವರಣೆಗೆ 
ಸಂಕಲನಕಾರರ ಸಂಗ್ರಹ, ಜಿಜ್ಞಾಸುಗಳ ಅತ್ಯುತ್ತಮ ಮಾರ್ಗದರ್ಶನವೆನ್ನಬಹುದು. 
ವಚನಗಳ ಗಣಿಯನ್ನೇ ಖನನ ಮಾಡಿ ಅಲ್ಲಿರುವ ವಜ್ರವೈಡೂರಾದಿ ರತ್ನಗಳನ್ನು 
ಸಂಗ್ರಹಿಸಿ, ಷಟ್ಸ್ಥಲ ಶಿವಲಿಂಗ ಮೂರ್ತಿಯನ್ನು ಶಿಖ ನಖಾಂತ್ಯದವರೆಗೆ ಅಲಂಕಾರ 
ಗೊಳಿಸಿ ಸ್ವಯಂಜ್ಯೋತಿಸ್ವರೂಪಗೊಳಿಸಿದ್ದಾನೆ. ಪ್ರಭುದೇವರ ವಿಚಾರಪರಿಪು ತ 
ವಚನಗಳಿಗೆ ಈ ಸಂಕಲನಕಾರರು ವಿವರಿಸಿರುವ ಅರ್ಥದ ರೀತಿಯನ್ನು ಅವಲೋಕಿಸಿ 
ದಾಗ ಈತ ಬಡಪೆಟ್ಟಿನ ವಿರಕ್ತನಲ್ಲವೆನ್ನಿಸುತ್ತದೆ. ಷಟ್‌ಸ್ಥಲಗಳ ಪರಿಪೂರ್ಣ ವಿವೇ 
ಚನಾಂತರದಲ್ಲಿ ಕೊನೆಯದಾಗಿ ಈ ವಿರತಶಿಖಾಮಣಿ ಹೇಳುವ ಸ್ಥಲವೇ “ಸ್ವಲೀಲಾ 
ನಂದ ಭಕ್ತಿಸ್ಥಲ' ವೆಂಬ ಸಾರವತ್ತಾದ ಮುಕ್ತಾಯಘಟ್ಟದ ಮಂಗಳ ಮಣಿದೀಪ, 


ಇಲ್ಲಿ ಜೀವನು ತನು ಮನ ಭಾವ ಕರಣಂಗಳೆಲ್ಲಲೂ ಶುದ್ಧ ಪ್ರಕಾಶವನ್ನೇ 
ನೋಡುತ್ತ ಅವಿರಾಳಾನಂದ ಸ್ಥಿತಿಯ ನಿಲುವಿನಿಂದ ಕೂಡಿದವನು, ಏರಿದರೆ ಅರಿವು, 
ಇಳಿದರೆ ಕ್ರಿಯೆ ; ಹೀಗೆಕ್ರಿಯಾಜ್ಞಾನ ಸಮರಸ ಸದ್ಭಾವಿಯಾಗಿ ಗೋಚರಿಸುತ್ತಾನೆ. 
ಈ ಹಂತದಲ್ಲಿ ಅವನ ಕ್ರಿಯೆಗಳೆಲ್ಲ ಸಹಜ ಲಿಂಗಕ್ರಿಯೆಗಳೇ ಆಗಿವೆ . ಗುರು ಕರುಣ 
ದಿಂದ ಲಿಂಗಸಂಬಂಧ ಪಡೆದು, ಆ ಲಿಂಗವಿಡಿದು ಲಿಂಗಕ್ರಿಯೆಯಲ್ಲಿ ಸಾಗಿ ಸಕಲ 
ಯುಕ್ತನಾದ ಮೇಲೆ ಕ್ರಿಯಾ ನಿವೃತ್ತಿಯನ್ನು ವೀರಶೈವವು ಒಪ್ಪುವುದಿಲ್ಲವೆಂಬುದರ 
ಪೂರ್ಣ ವಿವರ ಇಲ್ಲಿ ಸಿಕ್ಕುತ್ತದೆ. ಲಿಂಗವಿಡಿದು ಲಿಂಗಭಕ್ತ , ಲಿಂಗಮಹೇಶ........... 
ಹೀಗೆ ಏರಿ , ಲಿಂಗವಿಡಿದು ಲಿಂಗೈಕ್ಯ ನಿರ್ಭರ ಸ್ಥಿತಿಗೆ ಮುಟ್ಟಿದ್ದರೂ , ಭಕ್ತಸ್ಥಲದಲ್ಲಿ 
ನಿಂತೇ ವಿನಾ ಅದನ್ನು ಹೊರತುಪಡಿಸಿ ಅಲ್ಲ. ಗಿಡವಿರುವವರೆಗೆ ಎಲೆಗಳೂ ಅಲ್ಲಾಡು 
ತಿರುವಂತೆ, ಜೀವವಿರುವವರೆಗೆ ಕ್ರಿಯೆ ಜೀವನಿಗುಂಟು, ದಗ್ಗ ಪಟ ನ್ಯಾಯದಂತೆ 
ಇಲ್ಲಿ ಜೀವನಸ್ಥಿತಿ, ಈ ಕೊನೆಯ ಮಟ್ಟದ ಸ್ಥಿತಿಯನ್ನು ತಲುಪಿದಾಗಲೂ , ಆ ಜೀವ 
ನಿಗೆ ತನ್ನ ತಾನರ್ಚಿಸಿಕೊಳ್ಳುತಿಹ ಶಿವ ತಾನೇ ಎಂದೂ ಪೂಜ್ಯ ಪೂ ಜ ಕ ನಾ ದ 
ಲಿಂಗಾಂಗವೆರಡೂ ಒಂದೇ ಮೂಲವಸ್ತುವೆಂದೂ ಭೇದರಹಿತ ಕೂಟದಲ್ಲಿ ಅವನ 
ಲಿಂಗಲೀಲಾ ವಿಲಾಸ ಸ್ಥಿತಿಯೆಂದೂ ಈ ದರ್ಶನಕಾರ ವಿವರಿಸುವ ವಿವರಣೆ ಅತ್ಯಂತ 
ತರ್ಕಬದ್ಧವಾಗಿದೆ. ಆದ್ದರಿಂದಲೇ ತನ್ನ ಗ್ರಂಥಕ್ಕೆ ಲಿಂಗಲೀಲಾ ವಿಲಾಸ ' ವೆಂಬ 
ಸಮುಚಿತ ನಾಮಕರಣ ಮಾಡಿದ್ದಾನೆ. 


ಲಿಂಗಕ್ಕೆ ಲೀಲೆಯಾದರೆ ಅವನು ಬ್ರಹ್ಮಾಂಡ ರೂಪದಲ್ಲಿ ವಿಸ್ತಾರಗೊಂಡು 
ಉಮಾಪತಿಯೆನಿಸುವನು. ವಿಲಾಸಕೋರುವ ಪ್ರವೃತ್ತಿಯು, ಬೀಜವು ಗಿಡವಾಗುವ 
ಹಾಗೆ ವಿಸ್ತಾರಗೊಳ್ಳುವ ಸ್ವರೂಪದ್ದು . ವಿಲಾಸ ಸಾಕಾದಾಗ ಪುನಃ ಸ್ವಯಂಭೂ ' 
ಸ್ವರೂಪನಾಗಿ ಶಕ್ತಿ ಸಮೇತನಾಗಿಯೇ ವೃಕ್ಷವೆಲ್ಲ ಬೀಜದಲ್ಲಿ ಅಡಗಿ ಇದ್ದೂ ಇಲ್ಲದ 
ಸೂಕ್ಷ್ಮರೂಪದಲ್ಲಿರುವಂತೆ ಸ್ವಸ್ಥನಾಗುತ್ತಾನೆಂಬುದೇ ಸಮಗ್ರ ಗ್ರಂಥಸ್ಥ ತಿರುಳು . 
ಜನವರಿ , 1985 


2 
. 


ಕಂಡುದೆಲ್ಲ ಪಾವನ ; ಕೇಳುವುದೆಲ್ಲ ಪರಮ ಭೋಧೆ; 
ಮುಟ್ಟಿದುದೆಲ್ಲ ಪರುಷದ ಸೋಂಕು ; 
ಒಡನೆ ನುಡಿದವರೆಲ್ಲ ಸದ್ಯೋನಕ್ಕರು ; 
ಸುಳಿದ ಸುಳಿದೆಲ್ಲ ಜಗತ್ಪಾವನ ; 
ಮೆಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರ ; 
ಸೋಂಕಿದ ಜಲವೆಲ್ಲವೂ ಪುಣ್ಯ ತೀರ್ಥ ; 
ಶರಣೆಂದು ಭಕ್ತಿಯ ಮಾಡಿದವರೆಲ್ಲರೂ ಸಾಯುಜ್ಯರು 

ಗುಹೇಶ್ವರನ ಶರಣನ ಸೊಗಸನುಪಮಿಸಬಾರದು . 14 
- -- ಈ ಮುಕ್ತಾಯ ವಾಕ್ಯಕ್ಕಿಂತ ಈ ದಾರ್ಶನಿಕ ತನ್ನ ಗ್ರಂಥದ ಕೊನೆಯಲ್ಲಿ ಇನ್ನಾವ 
ಬೇರೆ ಮಾತನ್ನು ಹೇಳಲು ಶಕ್ಯ ? 


14 ಲಿಂ . ಲೀ , ವಿ, ಚಾ, ಸ್ವಲೀಲಾನಂದಸ್ಥಲ ವಚನ ೩೧ , ಪುಟ ೪೧೮. 


With best compliments : 


Sam00 

Phone : 2092 
SAMCO PRESS WORKS 
Ancillary to HMT Watch Factory iv 

Manufactures of Watch Cases 
Devarayapatna, Tumkur- 572191 . 


* 68 


ಸಿದ್ಧಗಂಗಾ 


సంవాదరిలయ 


- ಜಾ ತೆ ಗಳು 


ಈ ಭಾರತೀಯರ ಬದುಕಿನಲ್ಲಿ ಜಾತ್ರೆಗಳಿಗೆ ಮಹತ್ವದ ಸ್ಥಾನವಿದೆ. ಯಾತ್ರಾ 
ಪದದ ತದ್ಭವ ರೂಪವೇ ಜಾತ್ರೆ , ಯಾತ್ರೆಯ ಮೂಲಉದ್ದೇಶ ಮಾನವ ಪ್ರೀತಿಯ 
ವಿಸ್ತಾರ. ಬದುಕಿಗೊಂದು ಅರ್ಥ ತಂದುಕೊಳ್ಳುವ ಪ್ರಯತ್ನದಲ್ಲಿ ಅವನು ಕಟ್ಟಿ 
ಕೊಂಡು ಬಂದ ಮೆಟ್ಟಿಲು. ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಭ ಕ್ತಿ ಭಾ ವ ಗ ಳ 
ಮಧುರ ಸಮ್ಮೇಳನ ಸಂಘಟನೆಯ ಪ್ರಾಥಮಿಕ ಹಂತ, ವ್ಯಕ್ತಿ ತನ್ನ ಸುಖವನ್ನೂ 
ಸಂತೋಷವನ್ನೂ ಇತರರೊಂದಿಗೆ ಹಂಚಿಕೊಳ್ಳಲು ಮಾಡಿಕೊಂಡ ವ್ಯವಸ್ಥೆ , ಅಖಂಡ 
ಭರತಖಂಡದಲ್ಲಿ ಕನ್ಯಾಕುಮಾರಿಯಿಂದ ಹಿಮಗಿರಿಯವರೆಗೆ ಒಂದಲ್ಲ ಒಂದು ರೂಪದಲ್ಲಿ 
ಯಾತ್ರೆಗಳು ನಡೆದೇ ಇವೆ . ಗ್ರಾಮೀಣ ಬಂಧು - ಭಗಿನಿಯರು ತಮ್ಮ ಬಿಡುವಿನ ಕಾಲ 
ವನ್ನು ವ್ಯರ್ಥವಾಗಿ ಕಳೆಯಲಿಚ್ಛಿಸದೆ, ಜಾತ್ರೆ , ಹಬ್ಬ , ಹರಿದಿನಗಳ ಆಚರಿಣೆಯ 
ಮೂಲಕ ಜೀವನಕ್ಕೊಂದು ಅರ್ಥ ಕಂಡುಕೊಳ್ಳಲು ಪ್ರಯತ್ನಿಸಿದರು; ಜೀವನವನ್ನು 
ತನ್ಮೂಲಕ ಅರ್ಥಪೂರ್ಣವನ್ನಾಗಿಸಿದರು; ಸುಂದರಗೊಳಿಸಿದರು. 


ಕರ್ನಾಟಕದಲ್ಲಿ ನಡೆಯುವ ಜಾತ್ರೆಗಳಿಗೆ ತಮ್ಮದೇ ಆದ ಸ್ಥಳ ಪುರಾಣ 
ಳುಂಟು, ಐತಿಹ್ಯಗಳುಂಟ್ಟು ಹಿನ್ನೆಲೆಯುಂಟು. ಒಂದೊಂದು ಜಾತ್ರೆಯ ಹಿಂದೆಯೂ 
ಭಾರತೀಯ ಪೌರಾಣಿಕ ಸಂಬಂಧವಂತೂ ಇದ್ದೇ ಇದೆ . ದೇವ- ದೇವಿಯರ, ಸಂತರ , 
ಶರಣರ ಹೆಸರಿನಲ್ಲಿ ಜಾತ್ರೆಗಳು ಬೆಳೆದು ಬಂದಿವೆ. ನಮ್ಮ ಹಿರಿಯರು ತಮ್ಮ ಸಂಸ್ಕೃತಿ 
ಯಲ್ಲಿ ದೀಪದ ಹೆಜ್ಜೆಗಳನ್ನು ಬಿಟ್ಟುಹೋದವರ ಕೃತಜ್ಞತೆಯ ಕುರುಹಾಗಿ ಜಾತ್ರೆ 
ಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. 


ಹನ್ನೆರಡನೆಯ ಶತಮಾನ ವಿಶ್ವದ ಇತಿಹಾಸದಲ್ಲಿಯೇ ಉಜ್ವಲವಾದ ಕಾಲ . 
ಅಸಂಖ್ಯಾತ ಶರಣ - ಶರಣೆಯರನ್ನು ಕಂಡ ಭಾಗ್ಯ ಆ ಯುಗದ್ದು - ಅದೂ ಕರ್ನಾಟಕ 
ದಲ್ಲಿ. ಅಂಥ ಅನೇಕ ಶರಣರ ಜಾತ್ರೆಗಳಿಂದು ನಾ ಡಿ ನು ದ್ದ ಗ ಲ.ದಲ್ಲಿ ನಡೆದಿವೆ. 
ಅಂತೆಯೇ ಅವರು ನಡೆದ ಹಾದಿಯಲ್ಲಿ ನಡೆಯುವ ಹಂಬಲವನ್ನು ನೆನಪಿಗೆ ತರುತ್ತವೆ. 
ಶ್ರೀ ಸಿದ್ದಗಂಗಾ ಮಠದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ಜಾತ್ರೆಗೂ ಅಂಥ 
ಪವಿತ್ರ ಹಿನ್ನೆಲೆಯಿದೆ. ಶ್ರೀ ಸಿದ್ಧಲಿಂಗೇಶ್ವರರ ತಪೋಜೀವನದ ಪುಣ್ಯ ಸ್ಮರಣೆ , ಆ 
ಶಿವಯೋಗಿಗಳು ಬಿತ್ತಿಹೋದಜೀವನ ಸಂದೇಶಗಳ ಪ್ರಸಾರಕ್ಕಾಗಿ ಜಾತ್ರೆ ಪ್ರಾರಂಭ 
ಫೆಬ್ರವರಿ, 1985 


ವಾಯಿತು. ಪರಮ ಪೂಜ್ಯ ಶಿವಯೋಗಿ ಉದ್ದಾನಸ್ವಾಮಿಗಳವರ ಉದಾತ್ತ ಭವ್ಯ 
ದರ್ಶನದ ಫಲವಾಗಿ 1910 ರಲ್ಲಿ, ಎಪ್ಪತ್ತೈದು ವರ್ಷಗಳ ದೀರ್ಘ ಹಾದಿಯಲ್ಲಿ 
ವೈವಿಧ್ಯಪೂರ್ಣವಾಗಿ ನಡೆದು ಬಂದಿದೆ ಜಾತ್ರೆ , ಜನ - ಜಾನುವಾರುಗಳ ಜಾತ್ರೆ . 
ಅಖಂಡ ಕರ್ನಾಟಕದಲ್ಲಿ ಇಡೀ ಜಾತ್ರೆಗೇ ಅನ್ನ ದಾಸೋಹ ಮಾಡುತ್ತಿರುವ ಏಕೈಕ 
ಜಾತ್ರೆ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆ , ಶ್ರೀ ಕ್ಷೇತ್ರದ ಅಧ್ಯಕ್ಷರಾದ ಪರಮ ಪೂಜ್ಯ 
ಶ್ರೀ ಶ್ರೀ ಡಾ|| ಶಿವಕುಮಾರ ಸ್ವಾಮಿಗಳವರ ಅಖಂಡ ಸೇವಾ ಮಣಿಹಕ್ಕೆ ಜ್ವಲಂತ 
ಉದಾಹರಣೆ ಜಾತ್ರೆ , ಅನ್ನ ದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹಕ್ಕೆ 
ಹೆಸರಾಗಿದೆ. ಶ್ರೀ ಕ್ಷೇತ್ರದ ಅಧಿಪತಿ ಸಿದ್ದಲಿಂಗೇಶ್ವರರ ವಿವಿಧ ಉತ್ಸವಗಳು ಒಂದು 
ಮುಖವಾದರೆ, ವಸ್ತು ಪ್ರದರ್ಶನ ಮತ್ತೊಂದು ವೈಚಾರಿಕ, ವೈಜ್ಞಾನಿಕ ಮುಖ . 
ಜ್ಞಾನ, ವಿಜ್ಞಾನಗಳ, ಪ್ರಾಚೀನ . ಅರ್ವಾಚೀನಗಳ ಮಧುರ ಸಂಗಮ . ಶ ರ ಣ 
ಪರಂಪರೆಯ “ ಸಿದ್ದ ಗಂಗಾ ” ಸೇವಾಮುಖ, ಕಾಲಧರ್ಮಕ್ಕನುಗುಣವಾಗಿ ಜಾತ್ರೆ 
ಯಂಥ ಸಾಂಸ್ಕೃತಿಕ ಸಂಘಟನೆಯನ್ನು ರೂಪಿಸಬೇಕೆಂಬ ದಿವ್ಯಾಕಾಂಕ್ಷೆ ಪೂಜ್ಯ ಶ್ರೀ 
ಶ್ರೀ ಗಳವರಿಗೆ, “ ಕಲೆಯನಲ್ಲದೆ ಶಿಲೆಯನೇಂರೂಪಿಸುವನೆ ಶಿಲ್ಪಿ ” ಜೀವನಕ್ಕಿಂತ 
ಮಿಗಿಲಾದ ಕಲೆಯಿಲ್ಲ ಎಂಬುದನ್ನು “ ಮತದ ಕರ್ತಾರನ ಕಮ್ಮಟ” ದಲ್ಲಿ ಸಾಧಿಸಿ 
ತೋರಿಸಿದ್ದಾರೆ (ದೇವಶಿಲ್ಪಿ': 


3 


med 


Or3YYA 


. 
ತುಮಕೂರು ಫ್ಯಾಕ್ಟರಿಯಲ್ಲೇ 

ತಯಾರಾಗುವ 


ನರೇಂದ್ರ 


ಈ 4 ನರೇಂದ್ರ , 


ಬನಿಯನ್ 99 


- ಎಲ್ಲಾ ಪ್ರಮುಖ ಜವಳಿ 

ಅಂಗಡಿಗಳಲ್ಲೂ 


ನರೇಂದ್ರ 

ಬನಿಯನ್ಸ್ 
ಆ ರಾಜ್ ನರೇಂದ್ರ ಹೊಸ್ಕೆರಿ .ತುಮಕೂರು-572103 
QARENORD 

D A RENDRO 


ನರೇಂದ್ರ , ಬನಿಯನ್ಸ್ ಕೇಳಿ 

ಪಡೆಯಿರಿ 


NARENDRA 


NARENDRA 


ಸಿದ್ದಗಂಗಾ 


సంబందరిలయ 


ಯುಗಾದಿ 


ರಕ್ತಾಕ್ಷಿ ಕಳೆಯುತ್ತಿದೆ. ಕೋಧನ ಧಾವಿಸುತ್ತಿದೆ. ಹಣ್ಣೆಲೆಗಳೆಲ್ಲ ಉದರು. 
- ತ್ರಿವೆ. ಚಿಗರು ಕಣ್ಣಿಡುತ್ತಿದೆ. ತರು ಮರಗಳೆಲ್ಲ ಹೊಸಬಾಳ ಹೊಸ್ತಿಲಲ್ಲಿ ನಿಂತಿವೆ. 
( ಸಂಭ್ರಮ , ಸಡಗರ , ನಿಸರ್ಗದಲ್ಲಿ, ಹಿಂದೂ ಸಂವತ್ಸರಗಳಲ್ಲಿ ರಕ್ತಾಕ್ಷಿ ಐವತ್ತೆಂಟನೆ 
ಯದು, ನಮ್ಮ ಸರ್ಕಾರಿ ನೌಕರರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ . 
ಅರ್ಥ ಪೂರ್ಣ ತಿರುವು. ವೃತ್ತಿ ಜೀವನದ ನಿತ್ಯ ಯಾಂತ್ರಿಕ ಬದುಕಿನಿಂದ ನಿವೃತ್ತಿ . 
ಉಳಿದ ದಿನ ಮಾನಗಳನ್ನು ಹೇಗೆ ಕಳೆಯಬೇಕೆಂಬ ಆಲೋಚನೆ ವಿವಿಧ ಯೋಜನೆ 
ಗಳ ನೀಲಿ ನಕ್ಷೆ. ಕೆಲವರದು ತೃಪ್ತ ಜೀವನ ಕೆಲವರನ್ನು ಅರ್ಧಕ್ಕೆ ನಿಂತ ಕಟ್ಟಡ, 
ಇನ್ನೂ ಕೆಲವರದು ಹಲವು ಹನ್ನೊಂದು ಸಮಸ್ಯೆಗಳ ಹುತ್ತ ಆದರೇನು ? ಎಲ್ಲಕ್ಕೂ 
ನಿರ್ಗಮನ ಇದ್ದೇ ಇದೆ. ನಡೆದು ಬಂದ ದಾರಿಯ ದೀರ್ಘಾವಲೋಕನ. ಯುಗಾದಿ 
ಹಿಂದೂ ಪಂಚಾಂಗದ ರೀತಿಯಲ್ಲಿ ಕಾಲದ ಅಳತೆ ಗೋಲು, ಯುಗದ ಆದಿ , . ವಿವಿಧ 
ಹಿನ್ನೆಲೆ ಅದಕ್ಕೆ ಭಾರತೀಯರ ಬದುಕಿನಲ್ಲಿ ಅದೂ ಗ್ರಾಮೀಣರ ಜೀವನದಲ್ಲಿ , ಬಹು 
ದೊಡ್ಡ ಹಬ್ಬ , ( ಉಂಡದ್ದೇ ಉಗಾದಿ , ಮಿಂದದ್ದೇ ಮಹಾನವಮಿ ” ಅಲ್ಲವೆ ? ಉಗಾದಿ 
ಮುಂದೆ ಎಷ್ಟು ತಗಾದೆ ? ಬೇವು ಬೆಲ್ಲಗಳನ್ನು ಮೆಲ್ಲುವ ದಿನ. ಸುಖ - ದುಃಖಗಳನ್ನು 
ಸಮವಾಗಿ ಸ್ವೀಕರಿಸಬೇಕೆಂಬ ತಾತ್ವಿಕ ಚಿಂತನೆ. ಊರೆಲ್ಲ ಹೋಳಿಗೆಯುಂಡು . 
ಉಯ್ಯಾಲೆಯಾಡುವ, ಜೂಜು-ಮೋಜಿನಲ್ಲಿ ಮೂರು ದಿನ ನಕ್ಕು ನಲಿಯುವ ಕಾಲ. 
ಬಡತನದ ಬವಣೆಯಲ್ಲಿಯೂ ಭಾಗ್ಯದ ಕನಸು ಕಾಣುವ ಸಿರಿತನ, ಕಳೆದ ಯುಗಾದಿ 
ಯಂದು ಇದ್ದ ವರೆಷ್ಟು ? ಇಂದು ಹೊಸದಾಗಿ ಬಂದವರೆಷ್ಟು ? ಲೆಕ್ಕಾಚಾರ . ಕವಿ 
ಗಳ ಕಾವ್ಯ ವಸ್ತುವಾಗಿ , ಭವಿಷ್ಯಕಾರರ ಶಾಸ್ತ್ರ ವಿಷಯವಾಗಿ “ ಯುಗಾದಿ ” ನಡೆದು 
ಬಂದಿದೆ , ರೈತನ ಆಶೋತ್ತರಗಳ ಸಿರಿ ದೀಪವಾಗಿ ಕುಡಿಯಾಡಿಸಿದೆ. 


ರಾಷ್ಟ್ರ ಜೀವನದಲ್ಲಿ ಮಹತ್ವದ ಘಟನೆಗಳೇ ನಡೆದು ಹೋಗಿವೆ. * ರಕ್ಕಾಗಿ 
ಅನ್ವರ್ಥವಾಯಿತು ರಕ್ಷಕರೇ ಭಕ್ಷಕರಾದರು . ಬಿತ್ತಿದನ್ನು ಬೆಳೆದು ಕೊಂಡರು ನಾಯ 
ಕರು “ ರಕ್ತದ ಹೊಳೆ ಹರಿಯಿತು ಪಂಜಾಬ್ , ದೆಹಲಿಗಳಲ್ಲಿ ಚುನಾವಣೆಗಳು ನಡೆ 
ದುವು. ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದುವು. ಯೋಜನೆಗಳು , ಸಮಿತಿಗಳು , ನೂತನ 
ಕಾರ ಕ್ರಮಗಳು, ಘೋಷಣೆಗಳ ಸಮೃದ್ಧ ಬೆಳೆ: ಬಹು ಭಾರತೀಯನ ಹೊಟ್ಟೆ 
ಬೆನ್ನಿಗೆ ಹತ್ತಿದರೂ ನಾಯಕರ ಪೊಳ್ಳು ಭರವಸೆಗಳ ಪ್ರವಾಹ ನಿಲ್ಲಲಿಲ್ಲ. ರಾಷ್ಟ್ರ 
ಮಾರ್ಚಿ, 1985 


ಕಟ್ಟುವ ಹಂಬಲದ ಒಬ್ಬ ವ್ಯಕ್ತಿಯೂ ಕಾಣುತ್ತಿಲ್ಲ. ಪಕ್ಷ ಹಿತ, ಗುಂಪು ಹಿತ 
ಕುಟುಂಬ ಹಿತ, ವ್ಯಕ್ತಿ ಹಿತದೃಷ್ಟಿಯ , ಹೊಸ ಪೀಳಿಗೆಯ ಜಾತ್ರೆ , ಎಲ್ಲ ಧೂಳೀ: 
ದೂಸರ ವಾತಾವರಣ , ರಾಷ್ಟ್ರ ದ್ರೋಹದ ಮಹಾಯಜ್ಞದಲ್ಲಿ ಜವಾಬ್ದಾರಿ ಸ್ಥಾನ 
ಗಳಲ್ಲಿರುವವರ ಬೇಹುಗಾರಿಕೆ, ಲಜ್ಜಾಸ್ಪದ. ನೈತಿಕ ದಿವಾಳಿತನ, ಅದೇ ಚಲಾವಣೆ 
ಯಲ್ಲಿರುವ ನಾಣ್ಯ . ಹೀಗಾದರೆ ಹೇಗೆ ? ಕ್ರೋಧನ ಕಾಲಿಡುತ್ತಿದ್ದಾನೆ. ಇನ್ನೇನು 
ಅವಾಂತರವೋ ? ಕಣ್ಣು ತೆರೆದು ಕ್ಷಣ ಯೋಚಿಸುವ ವ್ಯವಧಾನ ಯಾರಿಗಿದೆ ? ಹೀಗೇ 
ಮುಂದುವರಿದರೆ ಇನ್ನೆಂತು ? ಎಷ್ಟು ಬೇಗ ಜವಾಬ್ದಾರಿಯರಿತು ನಡೆದರೆ ಅಷ್ಟು 
ಒಳಿತು. ಕ್ರೋಧನ ಆತ್ಮ ಶೋಧನಕ್ಕೆ ಬಾಗಿಲು ತೆರೆಯಲಿ, ರಕ್ತಾಕ್ಷಿಯ ಕಣ್ಣು 
ಕ್ರೋಧನದಿಂದ ಮತ್ತಷ್ಟು ತಪ್ಪವಾಗುವುದು ಬೇಡ ಅದು ಕಯಕ್ಕೆ ಕಾರಣವಾದೀತು! 
ಕ್ಷಯ ಬರಲಿ ಬರಬೇಕು; ಬರುತ್ತದೆ. ಎಲ್ಲ ಅಶುಭಕ್ಕೆ , ಅಮಂಗಳಕ್ಕೆ , ಅನರ್ಥಗಳಿಗೆ 
“ ಯುಗ ಯುಗಾದಿ ಕಳೆದರೂ ಯುಗಾದಿ ಮತ್ತೆ ಬರುತಿದೆ ”- ಎಂಬ ಕವಿ ವಾಣಿ ಸತ್ಯ . 
ಕಾಲ ಯಾರನ್ನೂ , ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅಂಥ ಅದ್ಭುತ 

ಕೈ ಅದಕ್ಕೆ ' ಯುಗಾದಿಯಂದು ನಾವು- ನಾವೆಲ್ಲ ಸಂಕಲ್ಪ ಮಾಡೋಣ. 
ಹೊಸ ಭಾವ, ಹೊಸ ಬೆಳಕನ್ನು ತರುವುದಾಗಿ ನಮ್ಮ ನಮ್ಮ ಇತಿಮಿತಿಯಲ್ಲಿ 
ಶಾಂತಿ ಸೌಹಾರ್ದ ಬದುಕಿಗೆ ಹೊನ್ನಾರು”ಹೂಡೋಣ. “ ನೆರೆ ಕೆನ್ನೆಗೆ, ತೆರೆಗಲ್ಲಕೆ, 
ಶರೀರ ಗೂಡುಹೋಗದ ಮುನ್ನ , ಹಲ್ಲುಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ 
ನೂರಿ ಕೋಲ ಹಿಡಿಯದ ಮುನ್ನ , ಮುಪ್ಪಿಂದೊಪ್ಪವಳಿಯದ ಮುನ್ನ , ಮೃತ್ಯು 
ಮುಟ್ಟದ ಮುನ್ನ ” ರಾಷ್ಟ್ರದ ಋಣ ತೀರಿಸುವ ಹೆಜ್ಜೆ ಹಾಕೋಣ ಅದಕ್ಕೆ ಈ 
ಯುಗಾದಿ ಸಾಕ್ಷಿಯಾಗಲಿ. ಇಂದು ಕ್ರೋಧಬೇಕು ಸ್ವಾರ್ಥ, ಸ್ವಜನಾಭಿಮಾನ, 
ಸ್ವ ಪಕ್ಷಪಾತ, ಸಣ್ಣತನ, ನೀಚತನಗಳನ್ನೆಲ್ಲ ಬಿಡುವುದಕ್ಕೆ , ಹಾಗಾಗಲಿ ಎಂದೇ 
ಹೋಳಿಗೆ ಊಟ ಮಾಡೋಣ; ಬೇವು- ಬೆಲ್ಲ ತಿಂದು ಹೊಸ ವರ್ಷದ ಚಂದ್ರ 
ದರ್ಶನಕ್ಕೆ ಹೊರಡೋಣ. 

ಕನ್ನಡದ ಜನತೆ ವಿಚಾರ ಶೀಲರು. ಅಂತೆಯೇ ಜನಸ್ತೋಮ ಆರಿಸಿದ ಮುಖ್ಯ 
ಮಂತ್ರಿ ಶ್ರೀ ರಾಮಕೃಷ್ಣ ಹೆಗ್ಗಡೆಯವರು. ಶ್ರೀ ಸಾಮಾನ್ಯರ ಕಣ್ಣೀರನ್ನು ಒರೆಸು 
ವುದೇ ನಮ್ಮ ಸರ್ಕಾರದ ಮುಖ್ಯ ಕರ್ತವ್ಯ . ನಾಡಿನ ಹಾಗೂ ಹೊರನಾಡಿನ 
ಕನ್ನಡ ಜನತೆಯ ಆಶೋತ್ತರಗಳನ್ನು ಸಾದ್ಯವಾದಷ್ಟು ಈಡೇರಿಸಿರುವ ಭರವಸೆಯಿತ್ತ 
ಪ್ರಯತ್ನ ಶೀಲ ಮುಖ್ಯಮಂತ್ರಿವರಿಗೆ “ ಸಿದ್ದಗಂಗಾ” ಪತ್ರಿಕೆಯ ಹಾರ್ದಿಕ ಶುಭಾಷ 
ಯಗಳು , 


- ಸಿದ್ಧಗಂಗಾ 


* 


* 


* 


ಲೇಖಕರಲ್ಲಿ ಮನವಿ 
“ ಸಿದ್ದಗಂಗಾ ” ಮಾಸ ಪತ್ರಿಕೆ 

ಸಿದ್ದಗಂಗಾ ನಾಡಿನ ಜನತೆಗೆ ಜ್ಞಾನ 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಶ್ರೀ ಸಿದ್ದಗಂಗಾ ಮಠ- 572104 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ , 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ಪಂ । ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ, ದರ್ಶನ, ಇತಿಹಾಸ 
ಸಂಪಾದಕರು 

ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
ಹೆಚ್ , ನಿ, ವೀರಭದ್ರಯ್ಯ ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 

ಶಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸಹ ಸಂಪಾದಕರು 

ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 
ಪಿ . ಎನ್ . ಚಂದ್ರಶೇಖರಯ್ಯ ಸ್ಪಷ್ಟವಾಗಿ ಬರೆದಿರಬೇಕು. ಆಸ್ವೀಕೃತ 
ಬಸವರಾಜ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
* * * * 

ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 
ಜಾಹೀರಾತು ವಿಭಾಗ 

ಲೇಖನಗಳು ಆ ಕ ಸ್ಮಾ ತ್ ಕಳೆದು 
ಎಂ . ರೇಣುಕಾರಾಧ್ಯ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ , 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಪ್ರಸಾರ ವಿಭಾಗ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಆರ್ . ಎಸ್ . ಮಲ್ಲೇಶಪ್ಪ 

ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 

ವಿಲ್ಲ , ಅನುವಾದ, ರೂಪಾಂತರ ಲೇಖನ 
ಪ್ರಕಾಶಕರು 

ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಹೆಚ್ಬಿ, ಗಂಗಾಧರಯ್ಯ ಪಡೆದಿರಬೇಕು, ಸ್ವಿ ಕೃ ತ ಲೇಖನದ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಪ್ರಕಟಣೆಗೆ < ಸಿದ್ದಗಂಗಾ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಮುದ್ರಕರು 

ಕಳುಹಿಸಿಕೊಡಲಾಗುವುದು, ಸ್ತ್ರೀ ರ 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಮುದ್ರಣಾಲಯ 

ರಿಗೆ ಆದ್ಯತೆ ಕೊಡಲಾಗುವುದು . 
* * * 
ಪ್ರಕಟಣೆಯ ಸ್ಥಳ 

ಈ ಸಂಪಾದಕರು 
ಶ್ರೀ ಸಿದ್ದಗಂಗಾ ಕ್ಷೇತ್ರ | 

(ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಕಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
ವಾರ್ಷಿಕ ಚಂದಾ 20- 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 201 - 00 ರೂ | 

ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ 
198 5 ನೇ ಜನವರಿಯಿಂದ | 


ಸಿದ್ಧಗಂಗಾ 


సంబందరిలయ 


ಬಸವ ಜಯಂತಿ 


ಬಸವಣ್ಣ ಈ ಜಗತ್ತು ಕಂಡ ಮಹಾ ಮಾನವತಾವಾದಿ, ವಿಚಾರಶೀಲ, 
ಕ್ರಿಯಾವಂತ, ಸಂಪ್ರದಾಯ ವಿರೋಧಿ, ಪರಂಪರೆಯ ನಿರ್ಮಾಪಕ, ನಿರ್ಭಿತ 
ಮನೋಧರ್ಮ , ನಿಸ್ಸಿನ ವ್ಯಕ್ತಿತ್ವ ಆತನದ್ದು . ಆತ ಹುಟ್ಟಿದ್ದು ವೈಶಾಖ ಶುದ್ಧ 
ತದಿಗೆರೋಹಿಣಿ ನಕ್ಷತ್ರದಲ್ಲಿ. ಈ ವರ್ಷ ಆದು 23 -4 - 85ರ ಶನಿವಾರ ಆ ಪುಣ್ಯ 
ದಿನ. ಅಂದು ಬಸವಣ್ಣ ನ ಜಯಂತಿ, ಕರ್ನಾ ಟಕ ಸರ್ಕಾರ ಅಂದು ರಜಾ 
ಘೋಷಿಸಿ ಆತನನ್ನು ಗೌರವಿಸಿದೆ. ಬಸವ ಪ್ರೇಮಿಗಳಿಗೆ ಅಂದು ಹಬ್ಬ , ಜಯಂತಿಯ 
ಉದ್ದೇಶ ಮಹಾಪುರುಷರ ಸ್ಮರಣೆ , ಆದರ್ಶಗಳ ಪಾಲನೆ ಬದುಕನ್ನು ಹಸನು 
ಮಾಡಿಕೊಳ್ಳಬೇಕೆಂಬ ಸಂಕಲ್ಪಕ್ಕೆ ದೀಕ್ಷೆಕೊಡುವ ದಿನ, 
- ಬಸವಣ್ಣ ದೇವರಲ್ಲ. ದೇವರೆಂದು ಭಾವಿಸಿದರೆ ತಪ್ಪಲ್ಲ. ಅವನು ಸವಾರ 
ಪುರುಷನಲ್ಲ, ಪವಾಡಗಳಿಂದ ಯಾರೂ ದೊಡ್ಡವರಾಗುವುದಿಲ್ಲ. ಬದಲಾಗಿ ಪವಾಡ 
ಮಾಡಿ ಸಣ್ಣವರೇ ಆಗುತ್ತಾರೆ. “ ಬಸವಣ್ಣನವರು ದೊಡ್ಡವರಾದದ್ದು ಅವರು ನಂದಿಯ 
ಅವತಾರವೆಂದಲ್ಲ; ಬಿಜ್ಜಳನ ಭಂಡಾರವನ್ನು ತನಿಖೆ ಮಾಡಿದ ದಿನ. ಎಲ್ಲವೂ ಲೆಕ್ಕಾ 
ಚಾರಕ್ಕೆ ಹೊಂದಿಕೊಳ್ಳುವಂತೆ ಮಾಡಿದ್ದರಿಂದ ಅಲ್ಲ. ಅವರು ದೊಡ್ಡವರಾದದ್ದು 
ಮನುಷ್ಯರಾಗಿ , ಸುತ್ತಣ ಪರಿಸರದ ಜೊತೆ ಹೋರಾಡಿ ಅದನ್ನು ಗೆಲ್ಲಲು ಪ್ರಯತ್ನಿಸಿ 
ಅದರಿಂದ ಮೇಲಕ್ಕೆ ಏರಿದ್ದರಿಂದ, ಬಿಜ್ಜಳನ ಭಂಡಾರದ ಪಕ್ಕದಲ್ಲೇ ಇದ್ದ ರೂ , 
ತಾವು ಅದಕ್ಕೆ ಅಧಿಕಾರಿಯಾಗಿದ್ದರೂ ಅದರಲ್ಲಿ ಚಿಕ್ಕಾಸನ್ನೂ ಮುಟ್ಟದ ಪ್ರಾಮಾಣಿಕ 
ವಾದ್ದರಿಂದ, ನಾವು ವ್ಯಕ್ತಿಗಳನ್ನು ಪವಾಡಗಳಿಂದ ಪಾರುಮಾಡಿ ಅವರನ್ನು ಮನು 
ವ್ಯತ್ವದ ಹಿನ್ನೆಲೆಯಲ್ಲಿ ಮಾತ್ರ ನೋಡಿ ಅವರ ಮಾನವೀಯತೆಗಾಗಿ ಅವರನ್ನು ಗೌರ 
ವಿಸುವುದನ್ನು ಕಲಿಯಬೇಕಾಗಿದೆ. ” 

ಬಸವಣ್ಣನವರ ಜನನದಿಂದ ಭರತಖಂಡ ಒಂದು ಹೊಸ ಬೆಳಕನ್ನು ಕಂಡು 
ಕೊಂಡಿತು . ಮನುಕುಲದ ಮಾಂಗಲ್ಯವಾಗಿ ಬಂದ ಆ ಮಹಾನುಭಾವನಿಂದಾಗಿ 
ಜಾತಿ , ಕರ್ಮ, ಮೂಢನಂಬಿಕೆಗಳಂಥ ಅಜ್ಞಾನದಲ್ಲಿ ತೊಳಲುತ್ತಿದ್ದ ಸಹಸ್ರ ಸಹಸ್ರ 
ಜನ ಬಸವಣ್ಣನ ಮಾರ್ಗದಲ್ಲಿ ನಡೆಯುವಂತಾಯಿತು. ಅಗಸ , ಬಡಗಿ, ಚಮಾರ, 
ಡೋಹರ, ಮಾದರ , ಹೊಲೆಯ , ಬೇಡ, ಬೆಸ್ತ , ಅಂಬಿಗ, ಸೂಳೆ ಮುಂತಾಗಿ ತುಳಿ 
ತಕ್ಕೆ ಸಿಕ್ಕಿದವರಿಗೆ ಸಮಾಜದಲ್ಲಿ ಸ್ಥಾನ- ಮಾನ ಸಿಕ್ಕುವಂತಾಯಿತು. ಮಾತಿಲ್ಲದ 
ವರಿಗೆ ಮಾತು ಬಂತು. ದಲಿತರಿಗೆ ದನಿಯಾದ. 
ಏಪ್ರಿಲ್ , 1985 


ಬಸವಣ್ಣ ಬೆಳಕಿನ ಕಲಶ ಬೆಲ್ಲದ ಹಿಟ್ಟು : ಬಾಳೆಯ ದಿಂಡು, ಆತನದು 
ಮಧುರವಾಣಿ, ಮೃದುವಾದ ನಡೆ. ಅ ವ ನ ವ ಚ ನ ಗ ಳು ಅದನ್ನು ಹೇಳುತ್ತಿವೆ. 
ಆತ್ಮೀಯ ಭಾವ , ಅಪ್ಪಿಕೊಳ್ಳುವಷ್ಟು ಆನಂದ ಅವುಗಳ ಅಧ್ಯಯನ ಮಾಡಿದಾಗ , 
ಬಸವಣ್ಣ ಜಗತ್ತಿಗೆಕೊಟ್ಟದ್ದು ಸಾರ್ವಕಾಲಿಕ , ಸಾರ್ವತ್ರಿಕವೆಂಬಂಥ ದಿವ್ಯ ಮಂತ್ರ . 
ಅದು ಕಾಯಕ, ಮತ್ತೊಂದು ದಾಸೋಹ, ವೈಜ್ಞಾನಿಕ ಚಿಂತನೆಯ ಮುಕ್ತ ಫಲ; 
Production and Distribution ” ಹಾಗೆ ಮಾಡಿದವರಿಲ್ಲ. ಇಂದೂ 
ಇಲ್ಲ . ರಾಷ್ಟ್ರ ದ ಸಮಸ್ಯೆಗಳ ಪರಿಹಾರಕ್ಕೆ We must go back to 
Basava. 


ಬಸವಣ್ಣ ಲೋಕಜೀವನಕ್ಕೆ ಬೆಳಕಿನ ತಿಲಕವಿಟ್ಟ , ಎಂದೆಂದೂ ಹೊಳೆಯು 
ವಂತೆ ಸಿಂಗರಿಸಿದ. ಮರ್ತವನ್ನು ತುಂಬು ಗೌರವದಿಂದ ನೋಡಿದ. ಇಲ್ಲಿ ಸಲ್ಲು 
ವುದನ್ನೂ ಹೇಳಿಕೊಟ್ಟ, ಪಾಪ ಮಾಡಿದವನಿಗೂ ಉದ್ದಾರವಿದೆಯೆಂದ. ತಾವು 
ಜೀವಿಸಿದ್ದ ಅವಧಿಯಲ್ಲಿಯೇ ಅಸಂಖ್ಯಾತ ಜ್ಞಾನಿಗಳಿಂದ ಗೌರವಾದರಗಳಿಗೆ ಪಾತ್ರ 
ನಾದ, ಅಸಂಖ್ಯಾತರನ್ನು ಬೆಳಕಿಗೆ ತಂದ. ಅವರ ಉದ್ದಾರದಲ್ಲಿ ತನ್ನ ಏಳೆ ಯನ್ನೇ 
ಕಂಡು ನಲಿದ. ಎನಗಿಂತ ಕಿರಿಯರಿಲ್ಲವೆಂದು ವಿನಯದ ಬೆಲೆಯನ್ನು ಹೆಚ್ಚು ಮಾಡಿದ. . 
ಅಂಥವನಿಂದ ಕರ್ನಾಟಕಕ್ಕೆ ಬೆಲೆ ಬಂದಿತು. ಆದರೆ ಕರ್ನಾಟಕದಲ್ಲಿ ಹುಟ್ಟಿ, ಅದೂ 
ವೀರಶೈವ ಕರ್ನಾಟಕದಲ್ಲಿ ಹುಟ್ಟಿ ದೌರ್ಭಾಗ್ಯವಂತನಾದ. “ ಜಗತ್ತಿನಲ್ಲಿ ಸಮಗ್ರ 
ಕ್ರಾಂತಿಯ ಮೂಲಪುರುಷನಾದರೂ ” ಕೇವಲ ಒಂದು ಸಮಾಜದ ವ್ಯಕ್ತಿ ಎಂಬಂತಾ . 
ದುದು ಕನ್ನಡಿಗರ ಅದರಲ್ಲೂ ವೀರಶೈವರ ದುರ್ದೆವವೇ ಸರಿ . ಇದಕ್ಕೆಲ್ಲ ಕಾರಣ ನಮ್ಮ 
ನಿರಭಿಮಾನ, ರಾಷ್ಟ್ರಕವಿ ಕುವೆಂಪುರವರು ಹೇಳುವಂತೆ “ ...ಒಂದು Social 
Stand Pointನಲ್ಲಿ ಬಸವೇಶ್ವರರಷ್ಟು ಅದ್ಭುತವಾಗಿ ಕೆಲಸಮಾಡಿದವರು ಯಾರೂ 
ಇಲ್ಲ. ಬಸವೇಶ್ವರರು ಹೋದಮಟ್ಟಕ್ಕೆ ಈಗಲೂ ಬಂದಿಲ್ಲ ನಾವು. ಅವರು 
ಒಬ್ಬ ಬ್ರಾಹ್ಮಣಳಾದ ಹುಡುಗಿಯನ್ನು ಒಬ್ಬ ಹೊಲೆಯನಿಗೆ ಮದುವೆ ಮಾಡಿದ್ದಾರೆ? 
800 ವರ್ಷಗಳ ಹಿಂದೆ. ಏನು ಯಾವ ಧೈಯ್ಯದಿಂದ ಮಾಡಿರಬೇಕು ? ಏನು ಕೆಚ್ಚಿರ 
ಬೇಕು ನೋಡಿ. ಗೊತ್ತಾಯ್ತನು? ನಾವಿನ್ನೂ ಬಂದಿಲ್ಲ ಆ ಮಟ್ಟಕ್ಕೆ , ಬಸವೇಶ್ವರರ 
ಸಾಮಾಜಿಕ ಪರಿವರ್ತನೆಯನ್ನು ನಮ್ಮ ದೇಶ ಒಪ್ಪಿಕೊಂಡಿದ್ದ ಪಕ್ಷದಲ್ಲಿ ಆವಾಗ 
ಮುಸ್ಲಿಮರು, ಕ್ರಿಶ್ಚಿಯನ್ನರು ಎಲ್ಲಾ ಬರಿರಲಿಲ್ಲ ಇಲ್ಲಿಗೆ ಬರಿರಲಿಲ್ಲ ” ( ಕನ್ನಡಪ್ರಭ.. 
ಡಿಸಂಬರ್ 25 , 1983) ಕವಿವಾಣಿಯನ್ನು ಇನ್ನಾದರೂ ಅರಿತು ಆಚರಿಸಿದರೆ 
ನಾಡಿಗೆ ಶುಭವಾದೀತು ? ಬಸವಣ್ಣನ ಜಯಂತಿ ಸಾರ್ಥಕವಾದೀತು ! ಬಸವಾನು! 
ಯಾಯಿಗಳಾದಿಯಾಗಿ ಎಲ್ಲರೂ ಆ ನಿಟ್ಟಿನಲ್ಲಿ ನಡೆಯುವಂತಾಗಲಿ ಎಂದೇ ಹಾರೈ 
ಸೋಣ. 


ಸಿದ್ದಗಂಗ್ 


సంబందరిలయ 
ಪರೀಕ್ಷೆಗಳು 
, ಶಾಲಾ ಕಾಲೇಜುಗಳು ವರ್ಷಾಂತ್ಯದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅರ್ಹತೆ 
ಯನ್ನು ನಿರ್ಧರಿಸಲು ನಡೆಸುವ ವ್ಯವಸ್ಥೆ . ಹಿಂದಿನಿಂದ ನಡೆದು ಬಂದಿರುವ ಪದ್ದತಿ. 
ವಿದ್ಯಾರ್ಥಿಯು ಶಿಕ್ಷಣಾವಧಿಯಲ್ಲಿ ವ್ಯಕ್ತಪಡಿಸುವ ಬೌದ್ದಿಕ ಅರ್ಹತೆಯ ಕೊನೆಯ 
ಪ್ರಯತ್ನ , ಕಾಲಕಾಲಕ್ಕೆ ಅಲ್ಪ ಸ್ವಲ್ಪ ಬದಲಾವಣೆಯಾಗಿರುವುದುಂಟು. ಸದು 
ದೇಶ ಸದಾಶಯ ಪರೀಕ್ಷೆಗಳಿಂದ ನಿರೀಕ್ಷಿಸುವ ಫಲ ; ಅಷ್ಟೇ ಅಲ್ಲ. ವಿದ್ಯಾರ್ಥಿಯನ್ನು 
- ಜೀವನದ ಸಮಸ್ಯೆಗಳಿಗೆ ಒಡ್ಡಿಕೊಳ್ಳುವಂಥ, ಪರಿಹಾರಗಳನ್ನು ಕಂಡುಕೊಳ್ಳುವಂಥ 

ಒಂದು ವಿಧಾನ. ಬಹಳ ಕಾಲ ಹಾಗೆ ನಡೆದು ಬಂದದ್ದುಂಟು. ಆದರೆ ಇಂದು ಪರೀ 
ಕೈಗಳನ್ನು ನಡೆಸುವುದೇ ಒಂದು ಆಂತರಿಕ ಸಮರವೆಂಬಂತಾಗಿದೆ. ಒಂದು ನಿಟ್ಟಿನಲ್ಲಿ 
ಪ್ರಶ್ನೆ ಪತ್ರಿಕೆಗಳಗೋಪ್ಯ ಕಾಪಾಡುವ ಮಹಾ ಮಣಿಹ . ಇನ್ನೊಂದು ಕಡೆ ಅದನ್ನೂ 
ಭೇದಿಸುವ ಅಭಿಮನ್ಯು ಸಾಹಸ, ಎಲ್ಲಿಯೋ ಬಿರುಕು , ತೂತು ಮುಚ್ಚುವ, ಸರಿ 
ಪಡಿಸುವ ನಾಟಕ , ಪ್ರಾಮಾಣಿಕ ಪ್ರಯತ್ನ ಇಲ್ಲವೆಂದಲ್ಲ. ಅದಕ್ಕೆ ಪರಿಸರದ 
ಆರೋಗ್ಯದಕೊರತೆ, ವಿದ್ಯಾರ್ಥಿಯಂತೂ ಅಭ್ಯಾಸಕ್ಕಿಂತ, ಪ್ರಶ್ನೆ ಪತ್ರಿಕೆಯ ಅವ್ವ 
ಷಣೆಯ ಕಡೆಗೇ ಹೆಚ್ಚು ಒಲವು, ಸಕ್ರಿಯ ಶ್ರದ್ಧಾ ಭಕ್ತಿ . ಪರೀಕ್ಷಾ ಕೊಠಡಿಯಲ್ಲಿ 
ನಕಲು ಮಾಡುವ ಚದುರಂಗದಾಟ. ಮೇಲ್ವಿಚಾರಕ ಶತ್ರುವೆಂಬ ಭಾವನೆ. ತನ್ನ 
ಅರ್ಹತೆ ವಾಸ್ತವ ಜೀವನದಲ್ಲಿ ಏನಾದೀತು ಎಂಬ ಆಲೋಚನೆ ಶೂನ್ಯ. ಎಲ್ಲೋ 
ಅಲ್ಲೊಬ್ಬ, ಇಲ್ಲೊಬ್ಬ ನಿಷ್ಠಾವಂತ ವಿದ್ಯಾರ್ಥಿ. ಸುತ್ತ ಮುತ್ತ ರೋಗಗ್ರಸ್ಥ ಮನ 
ಸ್ಪಿನ, ಅನಾರೋಗ್ಯ ಹವ್ಯಾಸಗಳ, ಹಿಂಡು, ತನಿಖಾಧಿಕಾರಿಗಳ ಮೇಲೆ ಹಲ್ಲೆ . 
ಜೀವಭಯದ ಬೆದರಿಕೆ. ಪರಿಣಾಮವಾಗಿ ಪರೀಕ್ಷಾ ವ್ಯವಸ್ಥಾಪಕರಿಗೆ ತಲೆನೋವು; 
ಮಾನಸಿಕ ಚಿತ್ರಹಿಂಸೆ, ಪರೀಕ್ಷಾ ಕೇಂದ್ರಗಳ ರದ್ದು . ಇಷ್ಟಾಗಿಯೂ ನಿರ್ಮಲ 
ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ವೈಫಲ್ಯ . ಏನು ಮಾಡುವುದು ? ಹೇಗೆ ಇದರ 
ಪರಿಷ್ಕಾರ ? ಯಾರು ಇದಕ್ಕೆ ಹೊಣೆ ? ಒಂದು ಸಮಸ್ಯೆಗೆ ನೂರು ಮುಖಗಳು. 
ಒಂದು ಸರಿಪಡಿಸುವಲ್ಲಿ ಇನ್ನೊಂದರ ವಿಕಟ ವಿಜೃಂಭಣೆ, ಪರಿಹಾರವೆಂತು ? ಆತ್ಮ 
ಶೋಧನೆ ಒಂದೇ , ಆಧಿಕಾರಿ, ಅಧ್ಯಾಪಕ , ವಿದ್ಯಾರ್ಥಿ, ಪೋಷಕ, ಸಮಾಜ , 
ಸರ್ಕಾರ ಎಲ್ಲರೂ ಆತ್ಮ ಶೋಧನೆ ಮಾಡಿಕೊಳ್ಳುವ ಕಾಲ. ಪ್ರಾಮಾಣಿಕರು ಈ 
ವರ್ಗಗಳಲ್ಲೂ ಇದ್ದಾರೆ. ಅವರಿಗೆ ಅವರ ಪ್ರಯತ್ನಗಳಿಗೆ ಒಳಹೊರಗು ಶುದ್ಧವಾದ 
ಸಹಕಾರ ಕೊಡಬೇಕು. ಆಗ ಆಶಿಸಿರುವ ಫಲ ದೊರಕೀತು. ರೊಗರಸ 

( 9 ನೇ ಪುಟ ನೋಡಿ) 
ಮೇ , 1985 


సంబందరిలయ 


- 23 - 6 - 85 ಭಾನುವಾರ ಮುಂಜಾನೆ ಏರ್ ಇಂಡಿಯಾದ ಜೆಂಬೊ 
ಬ್ ವಿಮಾನ ಅಟ್ಲಾಂಟಿಕ್ ಸಾಗರದೊಳಗೆ ಬಿದ್ದ ಸುದ್ದಿ ಪತ್ರಿಕೆಗಳ ಮುಖ 
ಟದ ತುಂಬ ಅದರ ವಿವರ . 325 ಸಾವು, ಗಗನದಲ್ಲೇ ಸ್ಫೋಟ; ಬಾಂಬು 
ಹರಣ, ಇತಿಹಾಸದಲ್ಲೇ ಬಹು ದೊಡ್ಡ ದುರಂತ, ಹೃದಯ ಸ್ಥಗಿತವಾಗುವಂಥ 
- ದ್ದಿ ; ಮಾನವೀಯತೆಗೊಂದು ಕಳಂಕ , ಅಮಾಯಕರ ಪ್ರಾಣಹರಣ , ಕಿಡಿಗೇಡಿ 
ಈ ವಿಧ್ವಂಸಕ ಕೃತ್ಯ . ಸತ್ತವರ ಸಮೂಹದಲ್ಲಿ ಹಸುಗೂಸುಗಳು , ಏನೂ ಅರಿಯದ 
ಮುಗ್ಧ ಮೊಗ್ಗುಗಳು. ಅರಳುವ ಮೊದಲೇ ಕಣ್ಮುಚ್ಚಿದ ಕರುಳು ಹಿಂಡುವ ಪ್ರಸಂಗ, 
- ಕ ವಿಖ್ಯಾತ ವಿಜ್ಞಾನಿ ಡಾ!! ನಾಯಿಡಮ್ಮನವರೂ ಸಾವನ್ನಪ್ಪಿದವರಲ್ಲಿ ಒಬ್ಬರು. 

ಯುತರು ಜವಹರ್‌ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದವರು. ಶ್ರೇಷ್ಠ 
ಜ್ಞಾನಿ. ಒಬ್ಬ ವಿಜ್ಞಾನಿ, ಒಬ್ಬ ಕಲಾವಿದ, ಒಬ್ಬ ಕವಿ, ಒಂದು ರಾಷ್ಟ್ರದ ಸಂಪತ್ತು . 
೦ಥವರ ಸಾವಿನಿಂದ ರಾಷ್ಟ್ರ ಬಡವಾಗುತ್ತದೆ. ಡಾ || ನಾಯಿಡಮ್ಮ ಅವರ ಸಾವೂ 
ರಾಷ್ಟ್ರವನ್ನು ಬಡವಾಗಿಸಿದೆ. ಇದಕ್ಕೆಲ್ಲ ಕಾರಣ ನಾನವತ್ವದ ಗಂಧಗಾಳಿ ತಿಳಿಯದ 
ಹುಂಬತನ. ರಾಕ್ಷಸೀ ಸ್ವಭಾವದ ಪೈಶಾಚಿಕ ಕೃತ್ಯ . ಅಪಘಾತಕ್ಕೆ ಕಾರಣರಾದವರು 
ಖಗ್ರಗಾಮಿಗಳು: ಮಾನವರಲ್ಲಿ ಅವರು ಪಶುಗಳೂ ಅಲ್ಲ; ಮಾನವ ದೇಹ ಹೊತ್ತ 
ಮೃಗಗಳು, ಜಾತಿ ಮೌಢ ಕವಿದ ಹೃದಯ ವಿಹೀನಮೃಗಗಳು. ಇದು ಧರ್ಮ 
ಹೇಳುವಂಥದಲ್ಲ. ಧರ್ಮ ಎಂದೂ ವಿನಾಶಕಾರಿಯಲ್ಲ. ಧರ್ಮದ ಸ್ಪಷ್ಟ ತಿಳುವಳಿಕೆ 
ಮಿಲ್ಲದ, ಮತ ಭ್ರಾಂತಿ ಮತಿಗೇಡಿಗಳು ಮಾಡುವ ಅಕ್ಷಮ್ಯ ಅಪರಾಧ. ಎಷ್ಟು 
ಎರೆದರೇನು? ಏನು ಬರೆದರೇನು? ಸತ್ತ 325 ಅಮೂಲ್ಯ ಜೀವಗಳು ಮತ್ತೆ ಬರ 
ರಾರವು ಹಾಗೆಂದ ಮಾತ್ರಕ್ಕೆ ವಿಧ್ವಂಸಕ ಕೃತ್ಯ ಸರಿಯೆಂದಲ್ಲ. ಖಂಡನಾರ್ಹ 
ರಾದುದೆಂಬಲ್ಲಿ ಹೃದಯವಿದ್ದವರೆಲ್ಲ ಒಪ್ಪುವಂಥ ನಿರ್ಣಯ . ಸಂಬಂಧಪಟ್ಟವರೆಲ್ಲ 
ಜಾಗೃತರಾಗಬೇಕು... ಅಪರಾಧಿಗಳ ಶೋಧ ನಡೆಯಲಿ, ಶಿಕ್ಷೆಯಾಗಲಿ. ಇಂಥ 
ಮುರ್ಘಟನೆ ಮತ್ತೆಂದೂ ಮರುಕಳಿಸದಿರಲಿ. ಸತ್ತವರ ಆತ್ಮಗಳಿಗೆಲ್ಲ ಶಾಂತಿ ದೊರೆ 
ಯಲಿ, 
ಮೂನ್ 1985 - ' 

.. 


“ಸಿದ್ದಗಂಗಾ” ಮಾಸ ಪತ್ರಿಕೆ 


ಶ್ರೀ ಸಿದ್ದಗಂಗಾ ಮಠ-572104 

ತುಮಕೂರು ಜಿಲ್ಲೆ , 


ಪ್ರಧಾನ ಸಂಪಾದಕರು 
ಪಂಗಿ ಚನ್ನಪ್ಪ ಎರೇಸೀಮೆ 

ಸಂಪಾದಕರು . 
ಹಚ್ , ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 
5 . ಎನ್ , ಚಂದ್ರಶೇಖರಯ್ಯ 

ಬಸವರಾಜು. 

# # # 
ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
ಸಿದ್ದಗಂಗಾ' ನಾಡಿನ ಜನತೆಗೆ ಜಾ : 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊn- 
ಗಿರುವ ಪ್ರಸಿದ್ಧ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಕ್ಕೆ 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ ಹರ … ! 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ : 
ತಿಸುತ್ತದೆ, ಲೇಖನಗಳು ಪುಲ್ ಸ್ನೇಪ್ 
ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ | 
ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸ್ಮಾತ್ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಆಕಾಶ 
ವಿಲ್ಲ , ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು, ಸ್ವಿಕೃತ ಲೇಖನದ 
ಪ್ರಕಟಣೆಗೆ - ಸಿದ್ದಗಂಗಾ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು , ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು , 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
* ಹೆಚ್ . ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

* * * 
ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

- ಚಂದಾ ವಿವರ 
ವಾರ್ಷಿಕ ಚಂದಾ 20- 00 ರೂ . 
ಆಜೀವ ಸದಸ್ಯತ್ವ 201 - 00 ರೂ . 


“ಸಂಪಾದಕರು 
(ಸಿದ್ಧಗಂಗಾ' ಕನ್ನಡ ಮಾಸ ಪತ್ರಿಕೆ 
' ಶ್ರೀ ಸಿದ್ಧಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ದಗಂಗ 


ಯ ವಿದ್ಯಾರ್ಥಿಗಳ ಸಂಘಕ್ಕೆ ಶಾಶ್ವತ' 

ಸದಸ್ಯತ್ವ ಪಡೆದಿರುವವರು 


ಡಾ|| ಪಿ. ಎಸ್ . ರೇಣುಕಾರಾಧ್ಯ , ಬೆಂಗಳೂರು, 
ಅಡವೀಶರ್ಮ, ಮಂಜುನಾಥ ನಗರ , ಬೆಂಗಳೂರು- 560010 . 
ವೀರಪ್ಪದೇವರು , ಪ್ರಿಯದರ್ಶಿನಿ ಆಪ್ಟಿಕಲ್ಸ್ , ಬೆಂಗಳೂರು- 56001 . 
ಬಿ. ಎಂ . ಈಶ್ವರಯ್ಯ , ಡಿ. ಎಂ.ಇ., ಚಾಮರಾಜಪೇಟೆ, ಬೆಂಗಳೂರು 

560018. 
ಎನ್ . ವಿ. ರೇವಣ್ಣ , 4ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು- 10 . 
ಬಿ. ವಿ. ಮಹದೇವಯ್ಯ , ವಿಜಯನಗರ, ಬೆಂಗಳೂರು- 40 . 


ಎಂ . ಬಿ . ಶಿವನಂಜೇಗೌಡ, ಕೆ, ಮತ್ತಿಘಟ್ಟ , ಗುಬ್ಬಿ ತಾಲ್ಲೂಕು. 


ಎಂ . ಜಡೇಸ್ವಾಮಿ , ಗುಂಡೇಗಾಲ್ , ಕೊಳ್ಳೆಗಾಲ ತಾಲೋಕು. 


ಬಸವರಾಜು, ಬಸವಾಪಟ್ಟಣ, ತುಮಕೂರು ತಾಲ್ಲೂಕು. 
ಬಿ. ಎನ್ . ಉಮೇಶ್, ಗಾಂಧಿನಗರ , ಬೆಂಗಳೂರು-560009 . 
ಎಂ . ಬಿ. ಶಿವಕುಮಾರ್ , ಬನಶಂಕರಿ , ಬೆಂಗಳೂರು- 560004 . 
ಹೆಚ್ . ಬಸವಯ್ಯ , ಸೊಣ್ಣೆನಹಳ್ಳಿ , ದೊಡ್ಡಬಳ್ಳಾಪುರ ತಾಲ್ಲೂಕು. 
ಎ. ವೆಂಕಣ್ಣ , ನಗರ್ತಪೇಟೆ, ಚಿಕ್ಕಬಳ್ಳಾಪುರ . 
ಟಿ. ಬಿ. ನರಸಿಂಹಯ್ಯ , ಹೂವಿನ ವ್ಯಾಪಾರಿಗಳು , ತುಮಕೂರು. 
ನಿಜಗಲ್ಲಯ್ಯ , ದೂರವಾಣಿ ನಗರ, ಬೆಂಗಳೂರು- 560076. 

- ( ಮುಂದುವರಿಯುತ್ತದೆ) 
- 1985 


సంబందరిలయ 


ಹರಗಿನ ಕೆಂಡ 


ಈ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಪ್ರಾಧ್ಯಾಪಕರ ಮೇಲೆ ಹಲ್ಲೆ . 
= ಜ ನಡವಳಿಕೆ , ಹೇಯ ಕೃತ್ಯ . ತಲೆತಗ್ಗಿಸಬೇಕಾದ ಘಟನೆ. ಸರಸ್ವತಿಯ 
ದಿರಗಳಲ್ಲಿ ಗೂಂಡಾವರ್ತನೆ. ಅದೂ ಯಾವ ಕಾರಣಕ್ಕಾಗಿ ? ತಮಗೆ ಅರ್ಹ 
F ನೀಡಲಿಲ್ಲವೆಂಬುದಕ್ಕೆ . ಅರ್ಹತೆ ಬರುವುದಾದರೂ ಎಂತು ? ಯೋಚನೆ 
ಡುವವರು ಯಾರು ? ವ್ಯಾಸಂಗವೇ ಬೇಡ. ಪಾಸುಬೇಕು ಸಾಧನೆ ಬೇಡ 
ಬೇಕು. ಎಂಥ ವಿಚಿತ್ರ ? ವಿಚಿತ್ರವಲ್ಲ ವಾಸ್ತವಿಕ ಸತ್ಯ . ಇದಕ್ಕೆಲ್ಲ ಕಾರಣ 
s ? ಯಾರು ? ಈ ವಾತಾವರಣ ಸೃಷ್ಟಿಯಾದದ್ದು ಹೇಗೆ ? ಯಾರಾರ 
ಡುಗೆ ಎಷ್ಟು ? ಕೂಲಂಕುಷ ವಿಮರ್ಶೆ ಮಾಡುವ ಹೊಣೆ ಬೇಡವೆ ? ಆಧ್ಯಾ 
ಅಥವಾ ಪ್ರಾಧ್ಯಾಪಕ ಪರಿಸ್ಥಿತಿಯ ಯಜ್ಞ ಪಶುವಾಗಬೇಕೆ ? ವಿದ್ಯಾರ್ಥಿ 
ವ್ಯಾಪಕ ಬಾಂಧವ್ಯ ಬಗ್ಗಡವಾಗಿ ಹೋಯಿತಲ್ಲ. ಹೃದಯವಂತಿಕೆ ಬತಿತೆ ? 
ನವೀಯತೆ ಸತ್ತು ಹೋಯಿತೇ ? ಪಡೆದ ಪದವಿಗೆ ತಕ್ಕ ಜೀವನ ಕ್ರಮ ಆಚ 
ಯಲ್ಲಿ ತಲೆಕೆಳಗು. ಹೀಗಾದರೆ ವಿಶ್ವ ವಿದ್ಯಾನಿಲಯಗಳ ಅಗತ್ಯವಾದರೂ 
ಯೇ ? ಮುಚ್ಚಬಾರದೇಕೆ ? ಸ್ವಾತಂತ್ರ ಬಂದಮೇಲೆ ಬಿತ್ತಿ ಬೆಳೆದ ಫಲ 
2ನೇ ? ಪೂರ್ವಿಕರು ಅನಕ್ಷರಸ್ಥರಾಗಿದ್ದರು. ಪದವಿ ಗಿದವಿ ಅವರಿಗಿರಲಿಲ್ಲ. 
ರ ಅವರು ಸುಸಂಸ್ಕೃತರಾಗಿದ್ದರು. ಇಂದು ನಾವು ಏನಾಗುತ್ತಿದ್ದೇವೆ ? ಏನಾ 

ವೆ ? ಸಾಕ್ಷರರಾಗುತ್ತ ಆಗುತ್ತ ರಾಕ್ಷಸರಾಗುತ್ತಿಲ್ಲವೆ ? ಅಸಂಸ್ಕೃತರಾಗು 
ಇವೇ ? ಇದೆಲ್ಲ ಯಾವುದರ ಪರಿಣಾಮ ? ಎಲ್ಲಿಗೆ ಮುಟ್ಟಿತು ? ದೂರಾ 
ಚನೆ, ದೂರದೃಷ್ಟಿ ಬೇಡವೆ ? ವಿದ್ಯೆಯನ್ನು ಕಲಿಯಲು ಬಂದ ಅಭ್ಯರ್ಥಿ 
ಂದನ್ನು ಬಿಟ್ಟು ಇನ್ನೆಲ್ಲ ಮಾಡುವುದರ ಸ್ಪಷ್ಟ ಉದಾಹರಣೆ ಇದಲ್ಲವೆ ? 

ಕ್ರಮದಲ್ಲಿ ಬದಲಾವಣೆ ತರುವ ಮಾತು. ಸ್ವಸ್ಥ ಜೀವನಕ್ಕೆ ಹಾದಿಯಾ 
ಕಂಥ ವ್ಯವಸ್ಥೆ ಅದಾದೀತೆ ? ಆಗಲಿ ಎಂದು ಹಾರೈಕೆ. ಮನುಷ್ಯ ಮನುಷ್ಯ 
೩ ಪ್ರೀತಿಸುವಂಥ ಬದಲಾವಣೆ ಅದಾಗಲಿ ಎಂದು ನಮ್ಮ ಮನವಿ . ಕೋಟ 
ಸ್ಟ್ , 1985 


ಕೋಟಿ ಹಣ ಖರ್ಚು ಮಾಡಿ ಬೋಧಿಸಿದ ಅಧ್ಯಾಪಕನನ್ನು , ಪೋಷಿಸಿದ ಹಿ 
ಯರನ್ನು , ಅನ್ನ ವಿಟ್ಟ ಸಂಘ ಸಂಸ್ಥೆಗಳನ್ನು , ಆಶ್ರಯವಿತ್ರ ಮಠ ಮಾನ್ಯಗಳನ್ನು 
ಹೆತ್ತ ತಂದೆ ತಾಯಿಗಳನ್ನೂ , ಹೆತ್ತ ತಾಯ್ಯಾಡನ್ನು ಗೌರವಿಸುವಂಥ ಯು . 
ಜನಾಂಗವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುವ ಗುರುತರವಾದ ಹೊಣೆ ಇಂದ 
ನಮ್ಮೆದುರಿಗಿದೆ. ದುರ್ದಿನಗಳನ್ನು ದುರಂತ ಚಿತ್ರವನ್ನು ಇನ್ನು ದೂರದರ್ಶನಗಳ 
ನೋಡುವಂತಿಲ್ಲ - ಕಲಾಕೃತಿಗಳಾಗಿ - ವಾಸ್ತವಿಕ ಬದುಕಿನ ನಿತ್ಯ ವ್ಯಥೆಯಾಗಿ, ಮಾ | 
ಮಾಲೆಯಾಗಿ ಮುಂದೆ ಬರುವ ದಿನಗಳು ದೂರವಿಲ್ಲ . ಈಗಲಾದರೂ ಎಲೆ 
ವಿಚಾರ ಶೀಲರು ಯೋಚಿಸಿ ಕ್ರಿಯಾಶೀಲರಾಗಬೇಕು. ಇಲ್ಲದೆ ಹೋದರೆ ನಾ 
ಪಡೆದ ಸ್ವಾತಂತ್ರ್ಯ ಬಂದ ಭಾಗ್ಯವೇನು ? ದೇಶ ಕಟ್ಟು ವು ದೆ೦ ದ ರೆ ಆ 
ಕಟ್ಟು ನಿರ್ಮಾಣ, ಸೇತುವೆರಚನೆ, ರಸ್ತೆ ಸಂಪರ್ಕ, ಮರ ಬೆಳೆಸುವುದು, ಸಿನಿಮಾ 
ಗಳಿಗೆ ಸಬ್ಸಿಡಿ ಕೊಡುವುದು, ರಾಷ್ಟ್ರ ಮಟ್ಟದಲ್ಲಿ, ಅ೦ ತ ರಾ ಸ್ವಿ ಯ ಮಟ್ಟದ 
ವೈಭವದ ಕ್ರೀಡೋತ್ಸವಗಳನ್ನು ನಡೆಸುವುದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲವಾರ 
ಪ್ರಶಸ್ತಿ ನೀಡುವುದು ಅಲ್ಲ.. ಅಲ್ಲವೇ ಅಲ್ಲ . ರಾಷ್ಟ್ರದ ತರುಣ ಜನಾಂಗವನು 
ಸುಸಂಸ್ಕೃತ ಜನಾಂಗವಾಗಿ ರೂಪಿಸುವುದು , ಒಂದು ದೇಶ ಯುದ್ದ ಮಾಡಿ ಕೆಟ 
ಹೋದರೆ ಮತ್ತೆ ಆ ದೇಶವನ್ನು ಕಟ್ಟಬಹುದು. ಆದರೆ ಒಂದು ದೇಶ ವಿದ್ಯೆಯಿ೦ 
ಹಾಳಾದರೆ ಮತ್ತೆಂದೂ ಆ ದೇಶವನ್ನು ನಿರ್ಮಿಸಲು ಸಾಧ್ಯವಾಗದು. ನವ 
ತರುಣ ಜನಾಂಗ ಸೆರಗಿನ ಕೆಂಡವಾಗದಿರಲಿ, ಎಲ್ಲ ಜವಾಬ್ದಾರಿವಂತರೂ ಗಂಭೀ 
ವಾಗಿ ಚಿಂತಿಸುವಂತಾಗಲಿ, ನಮ್ಮ ಮಕ್ಕಳೇ ನಮಗೆ ಮುಳ್ಳಾಗುವುದು ಬೇಡ 
ಅದಕ್ಕಾಗಿ ನಮ್ಮೆಲ್ಲ ಜೀವನ ದ್ರವ್ಯ ವೆಚ್ಚವಾದರೂ ಚಿಂತೆಯಿಲ್ಲ, ಮಂಗಳಕರವಾ 
ವ್ಯವಸ್ಥೆ ಮೂಡಿ ಬರಲಿ. ಸ್ವಾತಂತ್ರ್ಯೋತ್ಸವದಂದು ಹಾಗೆಂದೇ ದೀಕ್ಷೆತೊಡೋಣ 


ಅಭಿನಂದನೆ 


ಶ್ರೀ ಸಿದ್ದಗಂಗಾ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ 
ಅಂತಿಮ ಬಿ .ಎಸ್ಸಿ., ವಿದ್ಯಾರ್ಥಿ ಶ್ರೀ ಪರಮೇಶ್ವರಪ್ಪ 1984 - 85 ನೇ ಏಪ್ರಿಲ್ 
ನಲ್ಲಿ ನಡೆದ ಬೆಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಪ್ರಪ್ರಥಮ ಬ್ಯಾಂಕ 
ಗಳಿಸಿ ಕಾಲೇಜಿಗೆ, ಶ್ರೀ ಸಿದ್ದಗಂಗಾ ವಿದ್ಯಾ ಸಂಸ್ಥೆಗೆ ಕೀರ್ತಿ ತಂದುದಕ್ಕಾಗಿ 
“ ಸಿದ್ದಗಂಗಾ ” ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಸಂತೋಷಿಸು 
ತದೆ. ವಿಜೇತ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಪಾಲುದಾರರಾದ ಕಾಲೇಜಿನ ಪ್ರಾಚ 
ರರಿಗೆ, ಅಧ್ಯಾಪಕ ವೃಂದಕ್ಕೆ , ಮತ್ತಿತರ ಸಿಬ್ಬಂದಿ ವರ್ಗದವರಿಗೆ ಮೆಚ್ಚುಗೆಯನ್ನು 
ವ್ಯಕ್ತಪಡಿಸುತ್ತದೆ “ ಸಿದ್ದಗಂಗಾ ” 


ಸಿದ್ದಗಂಗಾ 


సంబందరిలయ 


ಭೂಷಣವಲ್ಲ 


- ಮಳೆ ಬರಲಿಲ್ಲ, ಕುಡಿಯುವ ನೀರಿಗೂ ಅಭಾವ, ದನಕರುಗಳ ಪಾಡಂತೂ 
ಹೇಳತೀರದು. ರೈತ ಮುಗಿಲ ನೋಡಿನೋಡಿ ನಿಟ್ಟುಸಿರುಗರೆವ ಚಿತ್ರ ಅತ್ಯಂತ 
ಶೋಚನೀಯ ಪರಿಸ್ಥಿತಿ, ನಗರವಾಸಿಗಳಿಗೆ ಬರಗಾಲದ ರುಳ ಕಾಣದು ಹಳ್ಳಿಗರ 
ಜೀವನ ಕಣ್ಣೀರ ಕಾಲುವೆ, ಬತ್ತಿದ ಕೆನ್ನೆ , ಸುಕ್ಕುಗಟ್ಟಿದ ಮುಖ , ಗುಳಿಬಿದ್ದ 
ಕಣ್ಣುಗಳು, ಕೆದರಿದ ತಲೆ, ಬೆನ್ನಿಗಂಟಿದ ಹೊಟ್ಟೆ, ಕಷ್ಟ ಕಾರ್ಪಣ್ಯವೇ ಮೈವೆತ್ತು 
ಬಂದ ಮೂರ್ತಿಗಳ ದರ್ಶನ ಎಲ್ಲೆಲ್ಲ . ಜೀವನ ಹೊರಲಾರದ ಹೊರೆ, ಉತ್ಸಾಹವೇ 
ಇಲ್ಲ , ನೀರವ ಪ್ರಾರ್ಥನೆ, ಫಲ ಶೂನ್ಯ,ಕೋಧನ ಅನ್ವರ್ಥ, “ ಬರಿದೇ ಬರಿದು 
ತೆರವೋ ತೆರವು ಬಡವರ ಬಗ್ಗರ ತುತ್ತಿನ ಚೀಲ"- ಕವಿ ವಾಣಿಯ ನಗ್ನ ಸತ್ಯದ 
ತಾಂಡವ ದೃಶ್ಯ . ದನಕರುಗಳಿಗೆ ಮೇವಿಲ್ಲ ಮುಂದಿನ ಯುಗಾದಿಯವರೆಗೆ ಅವು 
ಗಳನ್ನು ಸಂರಕ್ಷಿಸುವ ದಾರಿ ಕಾಣುತ್ತಿಲ್ಲ. ರೈತನ ಸಂಕಟಕ್ಕೆ ಎಲ್ಲೆ ಕಾಣದು. 
ಕಟುಕರ ಪಾಲಿಗೆ ದೊಡ್ಡ ಹಬ್ಬ , ಕಂಡ ಕಂಡಕಡೆ ದನಕರುಗಳ ಮಾರಾಟ, ಅದೂ 
ಅಗ್ಗದ ಬೆಲೆಗೆ, ಕಣ್ಣಿ ಬಿಚ್ಚಿ ಹೊಡೆದವರೆಷ್ಟೋ , ಮೂಕಜೀವಗಳ ನೋವುಅನು 
ಭವಿಸಲಾಗದ ಹೃದಯ ವಿದ್ರಾವರ ನೋಟ. ಪರಿಹಾರದ ಮಾರ್ಗವೇ ಕಾಣುತ್ತಿಲ್ಲ. 
ಸರ್ಕಾರವೇನೋ ಕಾಮು ನಿವಾರಣೆಗಾಗಿ ಯೋಜನೆಗಳನ್ನು ರೂಪಿಸುತ್ತಿದೆ. ಆದರೆ 
ಯೋಜನೆಯ ಫಲ ತಲುಪಬೇಕಾದವರಿಗೆ ತಲುಪುವ ಭರವಸೆ ಸಾಲದು . ಮಧ್ಯದ 
ಕಾಲುವೆಗೆ ನೀರು ಸಾಲದು, ರಾಜ್ಯದ ಬರಗಾಲದ ಅಧ್ಯಯನಕ್ಕೆಂದು ಕೇಂದ್ರದ 
ಅಯೋಗ ಬಂದು ಹೊ ?ದದ್ದಾಯಿತು. ಅದರ ತೀರ್ಮಾನ ಕೆಲವೇ ಜಿಲ್ಲೆಗಳಲ್ಲಿ 
ಮಾತ್ರ ಬರವಿದೆ ಎಂದು ಉಳ್ಳವರು ಶಿವಾಲಯವ ಮಾಡುವರು . ಈಗ ಶಿವಾಲಯ 
ಗಳ ಅಗತ್ಯವಿಲ್ಲ. ಮನುಷ್ಯ ಉಳಿಯಬೇಕು, ಹಸಿವಿನ ಬಾಧೆ ಒಳ್ಳೆಯದಲ್ಲ, ಬಡವರ 
- ಒಡಲಿನ ಬಡಬಾಗ್ನಿ ಭುಗಿಲೆನ್ನುವ ಮೊದಲೇ ಸರ್ಕಾರ , ಸಮಾಜದ ಶ್ರೀಮಂತರು , 
- ಉಳ್ಳವರು ಮಾನವೀಯವಾಗಿ ನಡೆದುಕೊಳ್ಳುವರಾಗಬೇಕು. ಪರಿಸ್ಥಿತಿಯ ದುರ್ಲಭ 
ಪಡೆಯುವ ಅಮಾನವೀಯತೆ ಬರದಿರಲಿ. ಹಳ್ಳಿ ಹಳ್ಳಿಗಳಲ್ಲಿರುವ ಉಳ್ಳವರು ತಮ್ಮ 
ತಮ್ಮ ಇತಿಮಿತಿಯಲ್ಲಾದರೂ ಜನ - ಧನಗಳನ್ನು ಪರಿಪಾಲಿಸುವ, ಮಾನವೀಯತೆ 

ಯನ್ನು ಪ್ರದರ್ಶಿಸುವುದಾಗಲಿ ಹಸಿವಿನ ಕೂಗು ಹೆತ್ತ ಮಕ್ಕಳನ್ನು ಮಾರುವಂಥ 
- ಸೆಪ್ಟೆಂಬರ್ , 1985 


ದುರ್ಭಿಕ ತಲೆಹಾಕುವ ಮೊದಲೇ , ಎಲ್ಲ ವಿಚಾರವಂತರೂ ಚಿಂತನಶೀಲರಾಗಿ ಕ್ರಿಯಾ 
ತ್ಮಕ ವಿಧಾನ ರೂಪಿಸಿ ಬರಗಾಲವನ್ನು ಧೈರವಾಗಿ ಎದುರಿಸುವ ಸಾಮರ್ಥ್ಯ 
ಪಡೆಯುವುದಾಗಲಿ ಒಕ್ಕಲಗೇರಾಗ ಮಕ್ಕಳ ಮಾರಾರ, ಮಕ್ಕಳ ಮಾರಿ 
ಕೊಕ್ಕ ತಕೊಂಡು, ಬತ್ತ ಬೇಕಂತ ತಿರುಗ್ಯಾರ'' ಎಂಬ ಜನಪದರ ಗೋಳ 
ನಿಲ್ಲುವಂತಾಗಲಿ . ಸರ್ಕಾರ ತನ್ನೆಲ್ಲ ಯೋಜನೆಗಳನ್ನು ಸದ್ಯದ ಮಟ್ಟಿಗಾದರೂ 
ಬದಿಗಿಟ್ಟು , ಹಳ್ಳಿನಾಡಿನ ಬಂಧು ಭಗಿನಿಯರ ಹಸಿವನ್ನು ಹೋಗಲಾಡಿಸುವಂ @ 
ಕಾಮಗಾರಿ ಕಾರಗಳನ್ನು ವ್ಯವಸ್ಥಿತವಾಗಿ ಸಮರಭರದೋಪಾದಿಯಲ್ಲಿ ನಡೆಸುವ 
ಮನಸ್ಸು ಮಾಡಲಿ. ಜನ ಹಸಿವಿನಿಂದ ಸತ್ತರು ಎಂದರೆ ದೇಶಕ್ಕೆ ಅದು ಭೂಷಣ 


ವಲ್ಲ . 


LATEST MODEL 


Hero -Majestic -84 
Speed - Safety Satisfaction 
Everything for Everyone 


ಆಗಿಲ್ಲ 


Authorised Dealer : 
SURESH AUTO AGENCIES 

SHIRANI ROAD, TUMKUR . 

Contact: Phone: 2228 & 8154 


ಸಿದ್ದಗಂಗಾ 


సంపాదరిలయ 


• ಅಂಡಿ Ca 


ವಿನಮ್ಮ ಪ್ರಾರ್ಥನೆ 


ಬs ನೀರಶೈವ ಮಠಗಳಿಗೆ ತಮ್ಮದೇ ಆದ ಪರಂಪರೆಯಿದೆ, ಇತಿಹಾಸವಿದೆ. ಜನ 
ಪದ ಸಮಷ್ಟಿ ಜೀವನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡ ಅವುಗಳ ಸೇವಾ ಜೀವನ ಸ್ಮರ 
ಣೀಯ ಅನುಕರಣೀಯ ಕೇವಲ ಧಾರ್ಮಿಕ ತತ್ವಗಳನ್ನಷ್ಟೇ ಪ್ರಚಾರಮಾಡುವ 
ಮಣಿಹಕ್ಕೆ ಅವು ಸೀಮಿತಗೊಂಡಿಲ್ಲ . ಲೋಕಜೀವನದ ಪರಿಪೂರ್ಣತೆಗಾಗಿ ಶ್ರಮಿ 
ಸುತ್ತ ಬಂದಿವೆ. ಸಾಮಾಜಿಕ ರಂಗದಲ್ಲಿ ಮಹತ್ವದ ಪಾತ್ರವಾಡಿವೆ. ವೀರಶೈವ 
ಧರ್ಮದ ಉದಯವಾದದ್ದೇ ' ಜನಪದ ಸಮಷ್ಟಿ ಬದುಕಿನ ಅಭಿವೃದ್ಧಿಗಾಗಿ , ಅದಕ್ಕಾಗಿ 
ವ್ಯವಸ್ಥಿತ ಮಾರ್ಗವನ್ನು ಅನುಸರಿಸಿದವು. ಮಠಕ್ಕೆ ಬರುವ ಸ್ವಾಮಿಯ ಸಚ್ಚಾರಿತ್ರ , 
ಮುನ್ನೋಟ, ಮುಕ್ತ ಹೃದಯ , ಮುಕ್ತ ವಾತಾವರಣ ಸೃಷ್ಟಿಯಿಂದಾಗಿ ಮಠದ 
ಎತ್ತರ- ಬಿತ್ತರಗಳು ಕಾಣುವಂತಾಯಿತು. ಗಮನಾರ್ಹವಾದ ಮಾತೆಂದರೆ, ವೀರ 
ಶೈವ ಮಠಗಳು ನಮ್ಮ ಸಮಾಜವನ್ನು ಮೇಲೆತ್ತುವಂತೆಯೇ , ಅನ್ಯ ಸಮಾಜಗಳನ್ನೂ 
ಉದಾರವಾಗಿಯೇ ಕೈಹಿಡಿದು ನಡೆಸಿರುವ ಉದಾಹರಣೆಗಳು ಹೇರಳವಾಗಿವೆ. ಒಂದು 
ಅಂದಾಜಿನಂತೆ ಇಂದು ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರ ವೀರಶೈವ ಮಠಗ 
ಳಿವೆ ಎಂದು ತಿಳಿದು ಬರುತ್ತದೆ. ಆ ಎಲ್ಲ ಮಠಗಳೂ ಒಂದಲ್ಲ ಒಂದು ವಿಧದಲ್ಲಿ 
ಲೋಕಜೀವನಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿವೆ. ಗುರು ಪರಂಪರೆಯ ಮಠ ವಿಠಕ್ಕೆ 
ಪರಂಪರೆಯಮಠ, ಶರಣಾರ್ಯ ಮಠ ಎಂಬುದಾಗಿ ಅವುಗಳ ಪ್ರಸಿದ್ದಿ ಪ್ರಖ್ಯಾತಿಗಳಿ 
ದ್ದರೂ “ ಯಥಾ ಗಚ್ಚತಿ ಸಾಗರಂ ”- ಎಂಬಂತೆ ಉದ್ದೇಶ ಒಂದೇ ಆಗಿರುವುದು ವೇದ್ಯ . 


ಕರ್ನಾಟಕದ ಶೈಕ್ಷಣಿಕ ನಕ್ಷೆಯಲ್ಲಿ ವೀರಶೈವ ಮಠಗಳದ್ದು ಸಿಂಹಪಾಲು. 
ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ, ಅನ್ನದಾಸೋಹ ಜ್ಞಾನದಾಸೋಹ, ಸಾಹಿತ್ಯ 
ದಾಸೋಹ, ಪತ್ರಿಕೋದ್ಯಮ , ಸಹಕಾರ ಸಂಘಗಳ ಸ್ಥಾಪನೆ , ಇತ್ಯಾದಿಯಾಗಿ ಅವು 
- ಗಳ ಕಾರ ಕ್ಷೇತ್ರ ವ್ಯಾಪಕವಾದುದು. ರಾಷ್ಟ್ರ ಜೀವನದಲ್ಲಿ ಅವು ಗೈದಿರುವ ಸೇವೆ ಅಪಾರ. 
ಆವು ನೀಡಿರುವ ರಾಜಕಾರಣ ಪಟುಗಳು, ವಿಜ್ಞಾನಿಗಳು , ಸುಪ್ರಸಿದ್ದ ಕಲಾವಿದರು, 
ಸಾಹಿತಿಗಳು, ಸಮಾಜಸುಧಾರಕರು, ವಿಜ್ಞಾನಿಗಳು, ದಕ್ಷ ಆಡಳಿತಗಾರರು ಗಣ 
ನೀಯ. ಕನF ಓಟಕದ ವಿವಿಧ ಭಾಗಗಳಲ್ಲಿ ಮಠಗಳು ಮಾಡಿದ, ಮಾಡುತ್ತಿರುವ 


ಅಕ್ಟೋಬರ್ 


85 


ಸೇವೆಯನ್ನು ಕಾಲ ಮತ್ತು ಲೋಕ ಗಮನಿಸುತ್ತಲೇ ಬಂದಿವೆ, ಹಳೆಯ ಮೈಸೂರಿನ 
ಕಡೆಯಲ್ಲಿ ಚಿತ್ರದುರ್ಗದ ಮುರುಘಾ ಮಠ, ಸಿರಿಗೆರೆಯ ತರಳಬಾಳು ಮಠ, ಮೈಸೂ 
ರಿನ ಸುತ್ತೂರು ಶಿವರಾತ್ರೀಶ್ವರ ಮಠ, ಕನಕಪುರದ ದೇಗುಲಮಠ, ದೇವನೂರಿನ 
ಮಠ, ತುಮಕೂರಿನ ಸಿದ್ದಗಂಗಾ ಮಠಗಳು ಎದ್ದು ಕಾಣುವಂತೆಯೇ ಹೊಸ 
ಮೈಸೂರು ಭಾಗದ, ಹುಬ್ಬಳ್ಳಿಯ ಮೂರುಸಾವಿರದ ಮಠ, ಧಾರವಾಡದ ಮೃತ್ಯು 
ಜಯ ಮಠ, ಗದುಗಿನ ತೋಂಟದಾರ್ಯ ಮಠ, ಇಲಕಲ್ಲಿನ ವಿಜಯಮಹಾಂತೇಶ್ವರ 
ಮಠ, ಭಾಲ್ಕಿಯ ಹಿರೇಮಠ, ಅರಬಾವಿಯ ದುರದುಂಡೀಶ್ವರ ಮಠ, ಹರಪನೆ 
ಹಳ್ಳಿಯ ಮಠ ಮುಂತಾದುವು ಕಣಂದೆ ನಿಲ್ಲುತ್ತವೆ. ಇಲ್ಲಿ ಹೆಸರಿಸುವಷ್ಟೇ ಸೇವೆ 
ಗೈದಿವೆ ಎಂದಲ್ಲ. ಇನ್ನೂ ಸಹಸ್ರಾರು ಮಠಗಳು ತಮ್ಮ ಎಲೆಮರೆಯ ಸೇವಾ ಬದು 
ಕನ್ನು ನಡೆಸಿಕೊಂಡು ಬರುತ್ತಿವೆ. ಒಂದೊಂದು ಮಠಗಳ ಸೇವೆಯ ಒಂದೊಂದು 
ವೈಶಿಷ್ಟದಿಂದ ಕೂಡಿರುವುದೇ ಆಗಿರುವುದು ಮತ್ತೊಂದು ವಿಶೇಷ. ಸಿದ್ದಗಂಗಾ 
ಮಠ ತ್ರಿವಿಧ ದಾಸೋಹದ ಜತೆಗೆ ಜಾತ್ರೆ ಮತ್ತು ವಸ್ತು ಪ್ರದರ್ಶನಗಳ ಹಾಗೂ 
ಗ್ರಾಮಾಂತರ ಬಸವ ಜಯಂತಿಗೆ ಹೆಸರಾದರೆ, ಸುತ್ತೂರು ಮಠ ಶಿವರಾತ್ರೀಶ್ವರ 
ಜಯಂತಿಯ ಮೂಲಕ ಸಂಸ್ಕೃತಿ ಪ್ರಸಾರದಲ್ಲಿ ನಿರತವಾಗಿರುವಹಾಗೆ, ದೇಗುಲ ಮಠ 
ಪ್ರವಚನಗಳ ಮೂಲಕ ನೀತಿ ಸಲ್ಲಿಸುವಂತೆ, ಸಿರಿಗೆರೆಯ ಮಠ ಅಣ್ಣನ ಬಳಗ, 
ಅಕ್ಕನ ಬಳಗಗಳ ಮೂಲಕ ಶರಣರ ನಾಟಕಗಳನ್ನು ಪ್ರದರ್ಶಿಸುತ್ತ ಜನಜಾಗೃತಿಗೈದ 
ಚಿತ್ರದುರ್ಗ ಮಠ ದಸರಾ ಉತ್ಸವದ ಸಂದರ್ಭದಲ್ಲಿ ವಿದ್ವಾಂಸರ ಉಪನ್ಯಾಸ ಏರ್ಪಡಿ 
ಸುತ್ತ ನಡೆದಿರುವುದಾಗಿದೆ. ಅಂತೆಯೇ ಇಲಕಲ್ಲಿನ ಚಿತ್ತರಗಿ ಸಂಸ್ಥಾನದ ಶ್ರೀ ವಿಜಯ 
ವ. ಹಾಂತೇಶ್ವರ ಮಠ “ ಮಹಾಂತ ಜೋಳಿಗೆ ” ಹಾಗೂ ಶಿವಾನುಭವ ತರಬೇತಿಶಿಬಿರ 
ಗಳ ಮೂಲಕ ಸತ್ಪರಂಪರೆಯನ್ನೇ ನಡೆಸಿಕೊಂಡು ಬರುತ್ತಿವೆ ಹಾಗೆಯೇ ಭಾಲ್ಕಿಯ 
ಹಿರೇಮಠ, ಶಿವಾನುಭವ ತರಬೇತಿ ಶಿಬಿರ ಹಾಗೂ ಶರಣ ಧರ್ಮ ಬೆಳವಣಿಗೆಯಲ್ಲಿ 
ನಿರಂತರ ಶ್ರಮಿಸುತ್ತಿದೆ. ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮೌನವಾಗಿ ಭಾಗ 
ವಹಿಸಿವೆ ಮಠವೆಂದರೆ ಅದು ಗಳಿಸಿದ ಆಸ್ತಿಯಲ್ಲಿ ಕಟ್ಟಿಸಿದ ಕಟ್ಟಡಗಳಲ್ಲ, ಅದು 
ಸುಧಾರಿಸಿದ, ಸಂಸ್ಕಾರಗೊಳಿಸಿದ ಜನಾಂಗವೆಂಬುದನ್ನು ಮರೆಯಬಾರದು. ಇಂದು 
ಮಠ ಮಾನ್ಯಗಳು ಬೇಕೆ ? ಏಕೆ ಬೇಕು ? ಎಂದು ಪ್ರಶ್ನಿಸುವ ವಿಚಾರವಂತ ಜನಾಂಗ 
ಅವುಗಳು ಮಾಡಿರುವ ಅಂದಂದಿನ ಯುಗಧರ್ಮಕ್ಕನುಗುಣವಾದ ಸೇವೆಯನ್ನು ಗಮ 
ನಿಸಿದರೆ ಒಳ್ಳೆಯದು. ಸಂಘಟನೆಯ ಮೂಲ ಘಟಕಗಳಾದ ಮಠಗಳು ಯಾವುದೇ 
ರಾಷ್ಟ್ರದ ಅತ್ಯಮೂಲ್ಯವಾದ ಸಂಪತ್ತು , ಅವುರೋಗಗ್ರಸ್ತವಾಗದಂತೆ ನೋಡಿಕೊಳ್ಳು 
ವುದು ಯುವಜನಾಂಗದ, ವಿಚಾರವಂತ ಸಮಾಜದ ಆದ್ಯ ಕರ್ತವ್ಯ . ಈ ಎಲ್ಲ 
- ವೀರಶೈವ ಮಠಗಳೂ ಸಂಘಟಿತವಾದಾಗ ಸಮಾಜ ಜೀವನ ಸುಂದರವಾಗಿ ಕಂಗೊಳಿ 
ಸೀತು ! ಹಾಗಾಗಲಿ ಎಂದೇ ಏನಮ್ಮ ಪ್ರಾರ್ಥನೆ 


ಸಿದ್ದಗಂಗಾ 


సంబందరిలయ 


* ನಮ್ಮ ದೇಶದ ಅತಿ ಬಡವನ ಚಿತ್ರ ನಿಮ್ಮ ಕಣ್ಣು ಮುಂದಿರಲಿ . 
ನವು ಮಾಡಬೇಕಾದದ್ದು ಅವನ ಸೇವೆ. ತಿನ್ನುವುದು ಅವನಿತ್ತ ಉಪ್ಪು , 
ಆವನ ಕಣ್ಣಂಚಿನ ನೀರನ್ನು ಅಳಿಸುವ ಕರ್ತವ್ಯದ ಭಾವನೆ ಸದಾ ನಿಮ್ಮಲ್ಲಿ 
ಜಾಗೃತವಾಗಿರಲಿ ' ಹೀಗೆಂದವರು ರಾಜ್ಯದ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ 
ಹೆಗ್ಗಡೆಯವರು. ಸಂದರ್ಭ ಸರಕಾರಿ ನೌಕರರು ಮತ್ತು ಶಿಕ್ಷಕರ ಒಕ್ಕೂಟದ 
ಸಮ್ಮೇಳನ ದಿನಾಂಕ 17 -10 - 85 . ಹೃದಯವಂತಿಕೆಯ ಮಾತು. ಹೃದಯವಿ 
ದ್ದವರು ಆಡುವ ಮಾತು. ರಾಜ್ಯದ ಪ್ರಥಮ ಪ್ರಜೆಗೆ ತಕ್ಕುದಾದ ನುಡಿ. ಅಧಿ 
ಕಾರಿಗಳ ಮನೋಧರ್ಮ ಪರಿವರ್ತಿತವಾಗಬೇಕು ನಾಡಿನ ಬೆನ್ನೆಲಬು ಶ್ರೀ 
ಸಾಮಾನ್ಯ . ಅವನ ಸುಖ ನಾಡಿನ ಸುಖ , ಅವನ ದುಃಖ ನಾಡಿನ ದುಃಖ. 
ಅವನಿಲ್ಲದೆ ಸರಕಾರವಿಲ್ಲ, ಸಂಪುಟವಿಲ್ಲ; ಸಿಬ್ಬಂದಿಯಿಲ್ಲ. ಅವನಿಗೆ ಇಂದು ಆಗು 
ತಿರುವ ಶೋಷಣೆ ನಿಲ್ಲಬೇಕು. ಕಛೇರಿಗೆ , ಕಾರಾಲಯಕ್ಕೆ ಅವನು ಬಂದಾಗ 
ಗೌರವದಿಂದ , ಸೌಜನ್ಯದಿಂದ ಕಾಣುವ ಪ್ರವೃತ್ತಿ ಅಧಿಕಾರಿಗಳಿಗೆ , ಸಿಬ್ಬಂದಿ ವರ್ಗ 
ದವರಿಗೆ ಮರಾದೆ ತರುತ್ತದೆ. ಅನುಕಂಪ , ಸಹಾನುಭೂತಿ ಅವನಿಗೆ ಬೇಡ, ಅವ 
ನಿಗೆ ತೋರಿಸಬೇಕಾದ ಕರ್ತವ್ಯ ಅದು ನೆನಪಿರಬೇಕು. ಸರಕಾರದ ಕಾರಾಂಗಕ್ಕೆ 
ಆದು . ಅವನ ತಾಳ್ಮೆಗೂ ವಿ. ತಿಯಿದೆ ಅದು ಸ್ಫೋಟವಾದರೆ ಅಪಾಯಕಾರಿ ; 
ಅನರ್ಥ ಪರಂಪರೆ, ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದರೆ 
ನಿಲಬಹುದೆ ? ಪಹಣಿ ಬರೆದು ಕೊಡಲು, ಆದಾಯ ತೆರಿಗೆ ದೃಢೀಕರಣ ಪತ್ರ 
ಕೊಡಲು, ಹತ್ತಾರು ಬಾರಿ ಸುತ್ತುವ ನೋವು ಪ್ರಜೆಗೆ ತಪ್ಪಬೇಕು. ಕರುಳಿನ 
ಕೂಗು ಕಿವಿಗೆ ಕೇಳಿಸಬೇಕು. 


ಲಂಚವಿಲ್ಲದೆ ಬಂದು ಪತ್ರವೂ ಇಂದು ಒಂದು ಮೇಜಿನಿಂದ ಇನ್ನೊಂದು 
ಮೇಜಿಗೆ ಸಾಗುವುದಿಲ್ಲ ವ್ಯವಸ್ಥಿತ ಪದ್ದತಿ ಲಂಚ ಪಡೆಯಲು, ಲಂಚ ತಿಂದರೂ 
ಕೆಲಸವಾಗುವುದು. ಮರಳಲ್ಲಿ ಎಣ್ಣೆ ತೆಗೆವ ಸಾಹಸ. ಇದಕ್ಕೆ ಕೊನೆ ಎಂದು ? 
ಕೊನೆ ಎಲ್ಲಿ ? ಕೊನೆ ಯಾರಿಂದ ? ತಮ್ಮ ಅಧಿಕಾರಿ ಅಣ್ಣ ರೈತ, ಅಣ್ಣನ ಕೆಲಸ 
ವಾಗಲೂ ಅಧಿಕಾರಿ ತಮ್ಮ ಲಂಚವಿಲ್ಲದೆ ಕೆಲಸ ಮಾಡಲಾರದಷ್ಟು ಕೋದ್ರಗ್ರಸ್ಥವಾ 
ಗಿದೆ ಇಂದು ಇಲಾಖೆಗಳು, ಇದನ್ನು ಕಂಡೇ ಮುಖ್ಯಮಂತ್ರಿಗಳು ನೊಂದು ನುಡಿ 
ಯುವಂತಾದದ್ದು ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಇಮ ಭೂಷಣವಲ್ಲ . 
ನವಂಬರ್ , 1985 


ಆಂತಃಕರಣ ಸಾಕ್ಷಿಯೊಂದು ಇದೆಯೋದರೆ ಇನ್ನಾದರೂ ನೇರಮಾರ್ಗದಲ್ಲಿ ನಡೆಯಲಿ 
( ಇದಕ್ಕೆ ಅಪವಾದಗಳಿವೆಯಾದರೂ ಅವುಗಳ ಸಂಖ್ಯೆ ತುಂಬಾ ಕಡಿಮೆ ) ಶಿಕ್ಷಕರ 
ಉಪಕಸಬು ಎಂಬಂತೆ ಭೋಧನ ವ್ಯಕ್ತಿಯನ್ನು ಪರಿಗಣಿಸದೆ ಅದಕ್ಕೆ ನಿಷ್ಠರಾಗಲಿ | 
ರಾಷ್ಟ್ರದ ತರುಣ ಜನಾಂಗವನ್ನು ಸತ್ಪಥದಲ್ಲಿ ನಿಷ್ಠಾವಂತ, ಆದರ್ಶ ಶಿಕ್ಷಕರಿದ್ದಾರೆ 
ಕೆಲವರು ಅವರು ಹೆಚ್ಚಾಗಬೇಕು) ನಡೆಸುವಂಥ ಪ್ರಭಾವ, ಸ್ಫೂರ್ತಿಗಳನ್ನು ಅವರ 
ಮೇಲೆ ರಾಜಕಾರಣಿಗಳು ಅನಾವಶ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶ ಮಾಡದಿರಲಿ 
ತರುಣ ಜನಾಂಗ ತಮ್ಮ ಒಳಿತು ಕೆಡುಕು ರಾಷ್ಟಜೀವನದಿಂದ ದೂರಸರಿದದ 
ಎಂದು ತಿಳಿದು ನಡೆಯುವಂತಾಗಲಿ . ಕನ್ನಡ ರಾಜೋತ್ಸವವನ್ನು ಆಚರಿಸುತ್ತಿ 
ರುವ ಈ ಶುಭ ಸಂದರ್ಭದಲ್ಲಿ ಕನ್ನಡಿಗರ ಏಳಿಗೆ ರಾಷ್ಟ್ರದ ಏಳಿಗೆ ಎಂಬ ಸದಾವ 
ಸ್ವಚಿಂತನೆ ಮೂಡಿಬರಲಿ ಎಂದೇ 6ಸಿದ್ದಗಂಗಾ ” ಹಾರೈಸುತ್ತದೆ. 


ಸಿದ್ದಗಂಗೆಯಲ್ಲಿ ದಿನಾಂಕ 24 - 10 - 85 ರಿಂದ 30- 10 - 85ರವರೆಗೆ ಚಿತ್ತರಗಿ 
ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲಕಲ್ಲ ಅವರ ಶರಣ ಸಿದ್ದಾಂ 
ವಿದ್ಯಾಪೀಠದ ಎಂಟನೆಯ ಶಿವಾನುಭವ ತರಬೇತಿ ಶಿಬಿರ ನಡೆಯಿತು ಒಂದು ವಾರ 
ಪಠ್ಯಂತ ಶರಣ ಧರ್ಮದ ಚಿಂತನ - ಮಂಥನ, ಗುರುಲಿಂಗ ಜಂಗಮ , ಮಠ- ಮಾನ್ಯ 
ಗಳ ಸಮಾಜದ ಪ್ರಗತಿಯ ಬಗ್ಗೆ ಚರ್ಚೆಯಾಯಿತು. ಬಸವಣ್ಣ ನವರ ಜಯಂತಿಯ 
ನಡೆಯಿತು. CC ಕಾವಿಯ ಕಿಮ್ಮತ್ತು ಉಳಿಸಿದವರು ಶ್ರೀ ಸಿದ್ದಗಂಗಾ ಶ್ರೀ ಶ್ರೀ 
ಗಳು ೨೨ ಎಂದು ಇಲಕಲ್ಲ ಸ್ವಾಮಿಗಳು ಮೆಚ್ಚುಗೆ ಮಾಡಿದರು. ಸಿದ್ದಗಂಗೆಗೆ 
ಬರುವ ಗುರು , ಜಂಗಮ , ಭಕ್ತ ಎಲ್ಲರೂ ತಲೆಬಾಗಿಯೇ ಬರಬೇಕು. ಅಂಥ 
ಅದ್ಭುತ ಇಲ್ಲಿ ನಡೆದಿದೆ. ೨” ಎಂದವರು ಬಾಗಿಲುಕೋಟೆಯ ಪ್ರಭುದೇವರು 
ಚರಂತಿ ಮಠ, ಶರಣ ಸಿದ್ದಾಂತ, ಆರ್ಥವಾಗಬೇಕಾದರೆ ಅನ್ಯ ಸಿದ್ದಾಂತಗಳ ಪರಿ 
ಚಯ ಅಗತ್ಯ - ಇಲಕಲ್ಲಿನ ಪೂಜ್ಯ ಶ್ರೀ ಶ್ರೀಗಳು ಕೈಗೊಂಡಿರುವ ಮಹಾಮಣಿಹ 
ಅದನ್ನು ಗಮನಿಸಬೇಕು'' ಎಂದು ಸಿದ್ದಗಂಗಾ ಶ್ರೀ ಶ್ರೀಗಳವರು ನುಡಿದರು. 


ಸಿದ್ದಗಂಗೆಯಲ್ಲಿ ಶಿವಾನುಭವ ( ಜಗದಗಲ ಮುಗಿಲಗಲ ಮಿಗೆಯಗಲ 
ನಿಮ್ಮಗಲ” ಎಂಬ ನುಡಿಗೆ ಭಾಷ್ಯವಾಯಿತು ಶಿವಾನುಭವಿಗಳ, ಸ್ವಾಮಿಗಳ ಶಿಬಿ 
ರಾರ್ಥಿಗಳ , ಬೋಧಕರ ಭಕ್ತರ ಸಮ್ಮೇಳನದಿಂದ ಬಸವಕಲ್ಯಾಣ ಮತ್ತೆ ಹುಟ್ಟು, 
ಪಡೆದಂತೆ ಶ್ರೀ ಮಠದಲ್ಲಿ ಕಂಗೊಳಿಸಿತು. ಉತ್ತರದ ಕಷೆ ದಕ್ಷಿಣದ ಕಾವೇರಿ 
ಸಂಗಮಿಸಿ ಶರಣಧರ್ಮಧ್ವಜ ಬಾನಗಲ ಹಾರಾಡಿತು. ಬಸವಜ್ಯೋತಿ ಬೆಳಗಿತು. 
ಶಿಬಿರದ ಯಶಸ್ಸಿಗೆ ಶ್ರಮಿಸಿದವರು ನೂರಾರು ಮಂದಿ, ನೂರಾರು ರೂಪದಲ್ಲಿ ಅವ 
ರಿಗೆಲ್ಲ : ಸಿದ್ದಗಂಗಾ ' ತುಂಬು ಹೃದಯದ ಶರಣು ಶರಣಾರ್ಥಿಗಳನ್ನರ್ಪಿಸುತ್ತದೆ. 


ಸಿದ್ದಗಂಗಾ 


ಸಂಪಾದಕೀಯ 


ಭೂ ಸುಧಾರಣೆ ಜಾರಿಗೆ ಬಂದು ಗೇಣಿ ಸಲ್ಲಿಸುವುದು ತಪ್ಪಿತು. ಗೇಣಿ 
ಧಾರರಾಗಿದ್ದ ವರು ಭೂ ಮಾಲೀಕರಾದರೂ ರೈತರ ಸ್ಥಿತಿಗತಿ ಸುಧಾರಿಸಲಿಲ್ಲ. ಬ್ಯಾಂಕ್ 
ಸಾಲ , ಸಾಲಮೇಳ ಮುಂತಾದುವು ಅವನ ದುಡಿಮೆ ಶಕ್ತಿಯನ್ನು ಕುಗಿ ಸಿವೆ. ರೈತ 

ಗೆ ಮಾರ್ಗ ತೋರಿಸುವವರೇ ಇಲ್ಲ. ಜನರ ಮುಖ್ಯವಾಗಿ ರಾಜಕಾರಣಿಗಳ ದೃಷ್ಟಿ 
ಕೋನಬದಲಾಗಬೇಕು” ಹೀಗೆಂದವರು ರಾಜ್ಯದ ಮಾಜಿ ಮುಖ್ಯ ಮಂತ್ರಿ ಶ್ರೀ ಕಡಿ 
ನಾಳ್ ಮಂಜಪ್ಪನವರು, ಸಂದರ್ಭ ನಗರದಲ್ಲಿ ಬೆಂಗಳೂರು) ಸಾಮಾಜಿಕ ಆರ್ಥಿಕ 
ಅಭ್ಯಯನ ಕೇಂದ್ರ ಏರ್ಪಡಿಸಿದ್ದ “ ಸಮಗ್ರ ಗ್ರಾಮ ಅಭಿವೃದ್ಧಿ ಕಾಯ್ಯತಂತ್ರ ”-ವಿಚಾ 
ಹಣ ಸಂಕಿರಣ, ದಿನಾಂಕ 16 - 11 - 85 ಶ್ರೀ ಕಡಿದಾಳದ ಮಾತಿನಿಂದ ಒಂದಂಶ 
Dಚ್ಚಳ, ರೈತರು ಮಾರ್ಗದರ್ಶನದ ಅಭಾವಕ್ಕೊಳಗಾಗಿದ್ದಾರೆ ಅಥವಾ ಇಪ್ಪು 
ಮಾರ್ಗದರ್ಶನಕ್ಕೊಳಗಾಗಿದ್ದಾರೆ . ಪರಿಣಾಮ ಭೀಕರ ಮುಂದಾಳುಗಳು ಆದ 
ಇಲ್ಲ ರಾಜಕಾರಣಿಗಳು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದು 
ಸೂಕ್ತ, ಹಾಗು ಮಂಗಳಕರ. 
ಗ್ರಾಮೀಣ ಬಂಧುಗಳ ಬದುಕು ಮುಖ್ಯ ಅ ಕಡೆಗೆ ಇಂದು ಎಲ್ಲರೂ ಚಿಂತನ ಮಾಡ 
ಸೇಕಾಗಿದೆ. ಅದರಲ್ಲೂ ಸುಶಿಕ್ಷಿತರು ಹೆಚ್ಚು ಕಾರ ಶೀಲರಾಗಬೇಕಾಗಿದೆ. ಬುದ್ದಿ 
ಜೀವಿಗಳು ಕ್ರಿಯಾಮುಖಿಗಳಾಗ ಬೇಕಾಗಿದೆ. “ ಮರದ ಬುಡಕ್ಕೆ ನೀರೆರೆದರೆ ಮೇಲೆ 
ಪಲ್ಲವಿಸಿತ್ತು ನೋಡಾ" - ಎಂದಿದ್ದಾರೆ ಸಮಗ್ರ ಕಾಂತಿಯ ಮೂಲಪುರುಷ ಬಸವಣ್ಣ 
ರವರು. ಲೋಕಕ್ಕೆ ಅನ್ನಕೊಡುವ ರೈತ ಬಂಧುವಿನ ಜೀವನ ನೆಮ್ಮದಿಯಿಂದ ಇರದ 
ಹೊರತು ರಾಷ್ಟ್ರ ಕಲ್ಯಾಣವೆಂಬುದು ಕನಸಿನ ಮಾತು. ಶಿಕ್ಷಿತ ಜನಾಂಗ ಇತ್ತ ಹೆಚ್ಚು 
ಮನಕೊಡಬೇಕಾಗಿದೆ. “ ಸುಕ್ಷಿತರು ಮಾತ್ರವೇ ಬಡವರನ್ನು ಸಂಘಟಿಸಬಲ್ಲರು. 
ಆದರೆ ಈಗಿನ ಸುಶಿಕ್ಷಿತರಿಗೆ ಗ್ರಾಮಗಳ ಜೊತೆ ನಂಟಿಲ್ಲ . ಅಂಥವರು ಗ್ರಾಮ ಅಭಿವೃದ್ಧಿ 
ಬಗೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಾಗಿದೆ ” ಎಂಬುದಾಗಿ ಮಾಜಿ ಅರ್ಥಸಚಿವ 
3 ಎಂ . ವೈ . ಘೋರ್ಪಡೆಯವರು ಅದೇ ಸಭೆಯಲ್ಲಿ ವಿಷಾದಿಸಿದರು. ಈ ನಾಡಿನ 
ಸತ್ಯಾಸ ಇದು. ಸಾಲ ತಂದು ರಾಷ್ಟ್ರ ಕಟ್ಟುವುದಾದೀತೆ ? ” ಹೆಗ್ಗಣವನಿಕ್ಕಿ ನೆಲಗಟ್ಟ 
ಟ್ಟಿದಂತಾಗುವುದಿಲ್ಲವೆ ? ಸುಶಿಕ್ಷಿತರೆನ್ನಿಸಿಕೊಂಡವರು ಇಂದು ಗ್ರಾಮೀಣ ಬಂಧು 
- ಳನ್ನು ಆದಷ್ಟು ನಯವಾಗಿ , ನಾಜೂಕಾಗಿ ವಂಚಿಸುವಲ್ಲಿ ತಾವು ಪಡೆದ ಶಿಕ್ಷಣ? 
ನನ್ನೂ ಬಳಸುತ್ತಿರುವುದು ವಿಚಾರ ಶೀಲ ವ್ಯಕ್ತಿಗೆ ತಿಳಿಯದ ವಿಷಯವೇನಲ್ಲ. 
ಹಳ್ಳಿಯ ಬಾಣಂತಿಗೆ ಎರಡು ಹೊತ್ತುಊಟವಿಲ್ಲದಂಥ ಪರಿಸ್ಥಿತಿಯಿರುವಾಗ, ಮೇಳ, 
ಅಸೆಂಬರ್ , 1985 


ಸಮ್ಮೇಳನ, ವಿಚಾರಸಂಕಿರಣ, ಸಮಿತಿಗಳ ಹೆಸರಿನಲ್ಲಿ ಖರ್ಚಾಗುತ್ತಿರುವ ಹಣ ಅಪಾರ. 
ಇದರ ಗಂಭೀರ ಆಲೋಚನೆ ಬೇಡವೆ ? ಕಾಮದ, ಬರಗಾಲದ ಝಳ ನಗರ ವಾಸಿ 
ಗಳಿಗೆ ಅಷ್ಟಾಗಿ ತಟ್ಟದು. ಹಳ್ಳಿಗಳಲ್ಲಿ ಇನ್ನೂ ಉಸಿರಿ ಬಿಗಿಹಿಡಿದು, ಸೊಪ್ಪು ತಿಂದು, 
ಗಡ್ಡೆ ತಿಂದು, ಬರೀ ನೀರು ಕುಡಿದು ಜೀವ ಹಿಡಿದುಕೊಂಡಿರುವಕೋಟ್ಯಾಂತರ ಬಂಧು 
ಗಳಿಗೆ ಅದರ ನಗ್ನ ರೂಪದರ್ಶನವಾಗಿದೆ. ಸರ್ಕಾರ, ಸಮಾಜದ ಮುಖಂಡರು, 
ನಾಯಕರು, ಸುಶಿಕ್ಷಿತರು ' ಬುದ್ದಿ ಜೀವಿಗಳು, ತಜ್ಞರು ಎಲ್ಲರೂ ತಮ್ಮ ತಮ್ಮ ಪೂರ್ಣ, 
ಶಕ್ತಿಯನ್ನಿಂದು ಗ್ರಾಮೀಣ ಬಡವರ ಬಂಧುಗಳ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು. 
ದುಡಿದ ಕೈ ದುರ್ಬಲವಾಗಬಾರದು. ದುಡಿಮೆಯೊಂದೇ ರಾಷ್ಟ್ರ ನಿರ್ಮಾಣದ ತಾರಕ 
ಮಂತ್ರ , ದುಡಿದವನಿಗೆ ದುಡ್ಡುಕೊಟ್ಟು ದಡ್ಡ ದಾರಿಯಲ್ಲಿ ನಡೆಸುವುದು ಬೇಡ. ದುಡಿವ 
ಮಾರ್ಗವನ್ನು ಹೆಚ್ಚಿಸುವ ಬುದ್ಧಿ , ಬೆಳಕನ್ನು ನೀಡಬೇಕು. ಅಲ್ಲವೆ? 


ಬಸವತತ್ವ ಪ್ರೇಮಿಗಳಲ್ಲಿ ಒಂದು ಸಂತೋಷದ ಮನವಿ 


ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಬಸವೇಶ್ವರ ಅಧ್ಯಯನ ಸಂಸ್ಥೆ 
ಯನ್ನು ತೆರೆಯಲು ಬೀದರ್ ಜಿಲ್ಲಾ ಭಾಲ್ಕಿ ಯ ಹಿರೇಮಠ ಸಂಸ್ಥಾನದ ಪೂಜ್ಯ 
ಶ್ರೀ ಮ . ಘ . ಚ ಚೆನ್ನಬಸವ ಪಟ್ಟದೇವರು ಮನವಿ ಮಾಡಿಕೊಂಡಿದ್ದರ ಮೇರೆಗೆ 
ಗುಲ್ಬರ್ಗಾ ವಿಶ್ವವಿದ್ಯಾಲಯದಉಪಕುಲಪತಿಗಳಾದ ಡಾ|| ಹಾಮಾನಾಯಕರು 
ಹತ್ತೂರ್ವಕವಾಗಿ ಸ್ವಾಗತಿಸುವುದರ ಮೂಲಕ ಒಪ್ಪಿಗೆಕೊಟ್ಟಿದ್ದು , ಅದಕ್ಕಾಗಿ 
ಐದು ಲಕ್ಷರೂಗಳ ನಿಧಿಯನ್ನು ಠೇವಣಿಯಾಗಿಡಲು ಸೂಚಿಸಿದ್ದಾರೆ. ಸಮಾ 
ಜಾಭಿಮಾನಿಗಳಿಗಳಿಗೆ, ಬಸವತತ್ವ ಪ್ರೇಮಿಗಳಿಗೆ ಇದೊಂದು ಅಪೂರ್ವ ಅವ 
ಕಾಶ. ಆದುದರಿಂದ ಮುಕ್ತ ಮನದಿಂದ, ಉದಾರ ಹಸ್ತದಿಂದ ಈ ಪವಿತ್ರ 
ಮಣಿಹಕ್ಕೆ ಧನಸಹಾಯ ಮಾಡಬೇಕೆಂದು ಸಿದ್ದಗಂಗಾ' ಪ್ರಾರ್ಥಿಸುತ್ತದೆ. 
ಇಲ್ಲಿ ನಮೂದಿಸಿರುವ ವಿಳಾಸಕ್ಕೆ ಚೆಕ್ಕು , ಡ್ರಾಪ್ಸ್ , ಪೋಸ್ಟಲ್ ಆರ್ಡರ್ , 
ಮನಿಯಾರ್ಡರ್ ಮೂಲಕ ಕಳುಹಿಸಬೇಕಾಗಿ ವಿನಂತಿ. ಶ್ರೀ ಮ . ಘ ಚ. 
ಚೆನ್ನಬಸವಪಟ್ಟ ದೇವರು, ಅಧ್ಯಕ್ಷರು, ಶ್ರೀ ಬಸವೇಶ್ವರ ಅಧ್ಯಯನ 
ಸಂಸ್ಥೆ , ಭಾಲ್ಕಿ , ಬೀದರ್ ಜಿಲ್ಲಾ, 


ಅಭಿನಂದನೆ 
ಕರ್ನಾಟಕ ಸರ್ಕಾರ 1985ರ ಡಿಸೆಂಬರ್ 15 , 16 , 17ರಂದು ಮೈಸೂರಿ. 
ನಲ್ಲಿ ಪ್ರಥಮ ವಿಶ್ವಕನ್ನಡ ಸಮ್ಮೇಳನವನ್ನು ನೆರವೇರಿಸಿದ್ದಕ್ಕಾಗಿ ಸಿದ್ದಗಂಗಾ ' 
ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸಲು ಸಂತೋಷಿಸುತ್ತದೆ. 

ಸಿದ್ಧಗಂಗಾ 


ಆಚಾರ ಶಂಕರರ ಶೃಂಗೇರಿ 


- ಚನ್ನಪ್ಪ ಎರೇಸೀಮೆ 


ಜಗತ್ತಿನ ಅತ್ಯದ್ಭುತ ಪ್ರತಿಭಾಶಾಲಿಗಳಲ್ಲಿ ಒಬ್ಬರಾದ ಶ್ರೀ ಶಂಕರಾಚಾದ್ಯರ 
ಜನ್ಮಭೂಮಿ ಕೇರಳದ ಕಾಲಟಿಯಾದರೂ ಅವರು ತಮ್ಮ ಅದೈತಸಿದ್ದಾಂತ ಪ್ರಚಾರ 
ಕ್ಕಾಗಿ ಸ್ಥಾಪಿಸಲ್ಪಟ್ಟ ನಾಲ್ಕು ಆಮ್ಯಾಯ ಮಠಗಳಲ್ಲಿ ಶೃಂಗೇರಿಯಲ್ಲಿ ಸ್ಥಾಪಿಸಲ್ಪಟ್ಟ 
ಮಠವು ಅತ್ಯಂತ ಪ್ರಸಿದ್ದ ವೆನಿಸಿದೆ. ಅಂದು ೮ ನೇ ಶತಮಾನದಲ್ಲಿ ಶಂಕರಾಚಾದ್ಯರಿಂದ 
ಪ್ರಾರಂಭಿಸಲ್ಪಟ್ಟ ಗುರು ಪರಂಪರೆಯು ಇಂದಿಗೂ ಅವಿಚ್ಛಿನ್ನವಾಗಿ ನಡೆದುಕೊಂಡು 
ಬರುತ್ತಿದೆ ಶೃಂಗೇರಿ ಎಂಬುದು ಶೃಂಗಗಿರಿ ಎಂಬುದರ ಸರ್ವೆರೂಪ, ನಯನಮನೋ 
ಹರ ಪ್ರಕೃತಿ ಸೌಂದಯ್ಯದ ಮಧ್ಯದಲ್ಲಿರುವ ಶೃಂಗೇರಿ ವರಾಹ ಪರ್ವತದಿಂದ ಹುಟ್ಟಿ 
ಹರಿದುಬರುವ ತುಂಗಾನದಿಯ ತೀರದಲ್ಲಿದೆ. ಋಷ್ಯಶೃಂಗನ ತಂದೆಯಾದ ವಿಭಾಂಡಕ 
ಮಹಾಮುನಿಯ ತಪೋಭೂಮಿ ಇದೇ ಎಂದು ಗುರುತಿಸಲಾಗುತ್ತಿದೆ. ಶಂಕರ ಭಗ 
ವತ್ಪಾದರು ಭಾರತ ದೇಶ ಸಂಚಾರಕಾಲದಲ್ಲಿ ಇಲ್ಲಿಗೆ ಬಂದಾಗ ಒಂದು ಆಶ್ಚದ್ಯವನ್ನು 
ಕಂಡರಂತೆ. ಒಂದು ಸರ್ಪವು ತನ್ನ ಹೆಡೆಯ ನೆಳಲಿನಲ್ಲಿ ಬಿಸಿಲಿನ ತಾಪದಿಂದ ಕಳವಳ 
ಗೊ೦ಡ ಕಪ್ಪೆಯೊಂದನ್ನು ರಕ್ಷಿಸುತ್ತಿತ್ತಂತೆ ಈ ದೃಶ್ಯ ಶಂಕರಾಚಾರರ ಮನಸ್ಸಿನಮೇಲೆ 
ಅದ್ಭುತ ಪರಿಣಾಮ ಬೀರಿತು. ಸ್ವಚ್ಛ ಜಲದಿಂದ ಪ್ರವಹಿಸುವ ಗಂಗೆ, ಸುತ್ತಲೂ 
ಕಂಗೊಳಿಸುವ ರಮಣೀಯ ಪ್ರಕೃತಿಸಂಪತ್ತು , ಎಲ್ಲ ಕ್ಕೂ ಹೆಚ್ಚಾಗಿ ಸ್ವಭಾವ ವೈರವನ್ನ 
ಳಿದು ಅಹಿಂಸಾ ಮನೋಧರ್ಮದಿಂದ ಕೂಡಿದ ಜಿ ವಿಗಳ ಶಾಂತಿ - ಇವುಗಳನ್ನು ಕಂಡು 
ಮೆಚ್ಚಿದ ಶಂಕರರು ತಮ್ಮ ಆಶ್ರಮಕ್ಕೆ ಶ್ರೇಷ್ಠವಾದ ಸ್ಥಾನವು ಇದೇ ಎಂದು ನಿರ್ಧರಿಸಿ 
ಡವರಾಗಿ , ತಮ್ಮ ಪ್ರಸಿದ್ದ : ಶಾರದಾ ಪೀಠ” ವನ್ನು ಕ್ರಿ ಶ. ೮ ನೆಯ ಶತಮಾನದ 
ಕೊನೆ; ೯ನೆಯ ಶತಮಾನದ ಆದಿಯಲ್ಲಿ ಸ್ಥಾಪಿಸಿದರು. ಆ ಪೀಠಕ್ಕೆ ಮಹಾ ವಿದ್ವಾಂಸ 
ರೆನಿಸಿದ್ದ ಸುರೇಶ್ವರಾಚಾಕ್ಯರೆಂಬ ಶಿಷ್ಯರನ್ನು ನೆಲೆಗೊಳಿಸಿದರು. ಅನಂತರ ಅವರು 
ತಮ್ಮ ಜನ್ಮಭೂಮಿಯಾದ ಕಾಲಟಿಗೆ ಹೋಗಿ ಮರಣೋನ್ಮುಖರಾಗಿದ್ದ ತಮ್ಮ 
ಮಾತೃಶ್ರೀಯವರ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮುಗಿಸಿ, ಅಲ್ಲಿಂದ ಪ್ರವಾಸ ಕೈ 
ಕೊಂಡು ನೇಪಾಳಕ್ಕೆ ಹೋಗಿ, ಅಲ್ಲಿಕೇದಾರನಾಥಕ್ಕೆ ಬಂದು, ಅಲ್ಲಿ ಕೇವಲ ೩೨ನೆಯ 
ವಯಸ್ಸಿನಲ್ಲಿ ಅದೃಶ್ಯರಾದರು ಇದಿಷ್ಟು ಶ್ರೀ ಶಂಕರಾಚಾದ್ಯರ ಸಂಕ್ಷೇಪ ಕಥೆ, ಪ್ರಕೃತ 
ಲೇಖನ ಇಂಥ ಒಬ್ಬ ಮಹಾ ತಪಸ್ವಿಗಳ, ದಾರ್ಶನಿಕರ ಕವೀಶ್ವರರ ತಪೋ ಭೂಮಿ 
ಯಾದ ಶೃಂಗೇರಿಯನ್ನು ನಾನು ಕಂಡ ಒ೦ದು ಪ್ರವಾಸದ ಟಿಪ್ಪಣಿ. ನೋಡದವರಿಗೆ 
ಅದರ ಒಂದು ಕಿರುಪರಿಚಯ ಅಷ್ಟೆ . 
ನವಂಬರ್, 1985 

33 


ಶೃಂಗೇರಿಗೆ ಹೋಗಿಬರಲು ಈಗ ಬೇಕಾದಷ್ಟು ಸೌಲಭ್ಯಗಳಿವೆ. ಯಾರೇ ಆಗಲಿ 
ಬಿರೂರಿಗೆ ರೈಲಿನಲ್ಲಿ ಬಂದು ಅಲ್ಲಿಂದ ೮೨ ಮೈಲು ದೂರವಿರುವ ಶೃಂಗೇರಿಯನ್ನು 
ಉಂಬಳೆಬೈಲು, ನರಸಿಂಹರಾಜಪುರ , ಕೊಪ್ಪಗಳ ಮಾರ್ಗವಾಗಿ ತಲುಪಬಹುದು. 
ಅಥವಾ ಕಡನಾರಿಗೆ ರೈಲಿನಲ್ಲೋ ಬಸ್ಸಿನಲ್ಲೋ ಹೋಗಿ, ಚಿಕ್ಕಮಗಳೂರು, ಬಾಳೆ 
ಹೊನ್ನೂರು, ಜೈಪುರಗಳ ಮಾರ್ಗವಾಗಿ ಸುಮಾರು ೭೪ ಮೈಲು ದೂರವಿರುವ ಈ 
ಊರನ್ನು ತಲುಪಬಹುದು. ಶಿವಮೊಗ್ಗೆಯಿಂದ ೭೪ ಮೈಲುದೂರ ಬಸ್ಸಿನಲ್ಲಿ ಪ್ರವಾಸ 
ಮಾಡಿ, ತೀರ್ಥಹಳ್ಳಿ , ಕೊಪ್ಪಗಳ ಮೂಲಕವೂ ತಲುಪಬಹುದು. ಶೃಂಗೇರಿಯಲ್ಲಿ 
ಯಾತ್ರಾರ್ಥಿಗಳಿಗೆ ಇಳಿದುಕೊಳ್ಳಲು ಒಂದು ಪ್ರವಾಸಿ ಮಂದಿರ, ಧರ್ಮಶಾಲೆ ಮೊದ 
ಲಾದ ವ್ಯವಸ್ಥೆಯಿದ್ದು ಅಂಥ ತೊಂದರೆಯೇನೂ ಇಲ್ಲ. ಆದ್ದರಿಂದ ಆವಶ್ಯವಾಗಿ 
ಎಲ್ಲರೂ ನೋಡಬೇಕಾದ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವೆಂಬುದರಲ್ಲಿ 
ಯಾವ ಪ್ರತ್ಯವಾಯವೂ ಇಲ್ಲ. 

ಶೃಂಗೇರಿ ಕ್ಷೇತ್ರವು ಅಭಿವೃದ್ಧಿಗೆ ಬಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 
ಯಾದಮೇಲೆ ಭಾರತದಲ್ಲಿ ಹಿಂದೂಧರ್ಮದ ಪುನರುದ್ಧಾರದ ಮುಖ್ಯ ಧೈಯದೊಡನೆ 
ಪ್ರಾರಂಭವಾದ ಒಂದೇಒಂದು ಸಾಮಾಜ್ಯವೆಂದರೆ ವಿಜಯನಗರ ಸಾಮ್ರಾಜ್ಯವನ್ನ 
ಬಹುದು. ಒಂದನೆಯ ಹರಿಹರ ಮತ್ತು ಅವನ ಸಹೋದರರು ಕ್ರಿ . ಶ. ೧೩೮೬ ರಲ್ಲಿ 
ಶೃಂಗೇರಿಗೆ ಹೋಗಿಆಗಿನ ಶಾರದಾ ಪೀಠಾಧ್ಯಕ್ಷರಾಗಿದ್ದ ಶ್ರೀ ಭಾರತೀ ಕೃಷ್ಣ ಶ್ರೀಪಾದ 
ರಿಗೆ ಮತ್ತು ಅಲ್ಲಿ ವಾಸಿಸುವ ಇತರ ಸಂನ್ಯಾಸಿಗಳು , ಪರಿಚಾರಕರು, ಶಿಷ್ಯರುಗಳೇ ' 
ಮೊದಲಾದವರ ಕಾಲಕ್ಷೇಪಕ್ಕಾಗಿ ಒಂಬತ್ತು ಗ್ರಾಮಗಳ ಭೂಮಿ ದಾನಮಾಡಿದರು. 
ಕ್ರಿ . ಶ. ೧೩೫೬ ರಲ್ಲಿ ಮತ್ತೊಮ್ಮೆ ಶ್ರೀ ವಿದ್ಯಾತೀರ್ಥ ಶ್ರೀ ಗಳ ವ ರಿಗೆ 
ಬುಕ್ಕ ಮಹಾರಾಜರು ಶ್ರೀ ವಿದ್ಯಾಶಂಕರ ದೇವ ಸ್ಥಾ ನ ನ ನ್ನು ಸಂದರ್ಶಿಸಲು 
ಬಂದಾಗ ಅನೇಕ ಭೂಮಿಕಾಣಿಗಳನ್ನು ದಾನಮಾಡಿದನು. ಹೀಗೆ ವಿಜಯನಗರದ 
ಅರಸರುಗಳು ಅಲ್ಲಿಗೆ ಸಂದರ್ಶನವಿತ್ತಾಗಲೆಲ್ಲ ಅನೇಕ ರೀತಿಯಲ್ಲಿ ಪೀಠಕ್ಕೆ ಭೂದಾನಾಡಿ 
ಗಳನ್ನು ಮಾಡಿದ ಕಾರಣವಾಗಿ ಪ್ರಥಮದಲ್ಲಿ ಕೇವಲ ಆಶ್ರಮದೋಪಾದಿಯಲ್ಲಿ ಚಿಕ್ಕ 
ಪ್ರಮಾಣದಲ್ಲಿದ್ದ ಶ್ರೀ ಶಂಕರಾಚಾದ್ಯರಿಂದ ಸ್ಥಾಪಿಸಲ್ಪಟ್ಟ ಮಠ ಮತ್ತು ಶಾರದಾಪೀಠ 
ಮೊದಲಾದವುಗಳು ವಿಜಯನಗರದ ಅರಸರುಗಳಿಂದ ದೊಡ್ಡಪ್ರಮಾಣದಲ್ಲಿ ಬೆಳೆದು 
ಅನೇಕ ಕಟ್ಟಡಗಳನ್ನು ಹೊಂದಿ ಒಂದು ಚಿಕ್ಕ ಸಂಸ್ಥಾನವೇ ಆಗಿ ವಿಜೃಂಭಿಸತೊಡಗಿ 
ದವು. ಇದೇ ಕಾಲದಲ್ಲಿಯೇ ಅತ್ಯಂತ ಕಲಾತ್ಮಕವಾಗಿ ರೂಪುಗೊಂಡ ವಿದ್ಯಾಶಂಕರ 
ದೇವಾಲಯ ಶೃಂಗೇರಿ ಕ್ಷೇತ್ರದ ಮುಖ್ಯ ಆಕರ್ಷಣೆಯ ದೇವಾಲಯವಾಗಿದೆ. ಶೃಂಗೇರಿ 
ರಿಗೆ ಭೇಟಿಕೊಟ್ಟವರು ಮೊದಲು ನೋಡಬೇಕಾದ ದೇವಾಲಯವೆಂದರೆ ಇದೇ . 
ವಿದ್ಯಾಶಂಕರ ದೇವಾಲಯವು ಅತ್ಯುಚ್ಚ ಮಟ್ಟದ ಸಂನ್ಯಾಸಿಗಳೂ , ಮಹಾ 

ಸಿದ್ದಗಂಗಾ 


34 


ದಾರ್ಶನಿಕರೂ , ಭಾಷ್ಯಕಾರರೂ ಎನಿಸಿ ಜಗತ್ಪಸಿದ್ಧರಾಗಿರುವ ಶಂಕರಾಚಾರಕ 
ವ್ಯಕ್ತಿತ್ವಕ್ಕೆ ಶ್ರೇಷ್ಠ ಸ್ಮಾರಕ ಚಿಹ್ನೆಯಾಗಿದೆ ಎನಿಸದಿರದು. ತುಂಗಾ ತೀರದಲ್ಲಿ ಹಚ್ಚ 
ಹಸುರಿನ ಗುಡ್ಡ ಬೆಟ್ಟಗಳಿಂದ ಆವೃತವಾಗಿರುವುದೂ , ಗಿಡಮರಬಳ್ಳಿಗಳಿಂದಶೋಭಾಯ 
ಮಾನವಾಗಿರುವುದೂ ಆದ ಭೂಭಾಗದ ರಮಣೀಯವಾದ ಪ್ರಕೃತಿ ಸೊಬಗಿನ ಮಧ್ಯ 
ದಲ್ಲಿ ನಿರ್ಮಿತವಾದ ಈ ದೇವಾಲಯ ಕಲೆ ಮತ್ತು ವಿನ್ಯಾಸ ದೃಷ್ಟಿಯಿಂದ ತನ್ನ ಮೇಲೆ 
ಯನ್ನು ಉಳಿಸಿಕೊಂಡು ಬಂದಿರುವ ಭವ್ಯ ದೇವಾಲಯವೆನ್ನಬಹುದು. ಚಾಲುಕ್ಯ 
ಮತ್ತು ದ್ರಾವಿಡ ವಾಸ್ತುಶಿಲ್ಪ ರೀತಿಗಳೆರಡರ ಮಧುರಸಂಗಮದಿಂದರೂಪುಗೊಂಡಿರುವ 
ಈ ದೇವಾಲಯವು ಸುಮಾರು ನಾಲ್ಕು ಅಡಿ ಜಗತಿಯಮೇಲೆ ಪೂರ್ವಾಭಿಮುಖವಾಗಿ 
ನಿಂತಿದೆ. ದೀರ್ಘಾಯತಾಕೃತಿಯಲ್ಲಿರುವ ಈ ದೇವಾಲಯದ ಪಶ್ಚಿಮಾರ್ಧಭಾಗದಲ್ಲಿ 
ಸುಖನಾಸಿಯೊಡನೆ ಗರ್ಭಗೃಹವಿದೆ. ಸುಖನಾಸಿಯ ಎಡಬಲಗಳಲ್ಲಿ ಮಾಡಲ್ಪಟ್ಟ 
ಎರಡು ಚಿಕ್ಕ ಗುಡಿಗಳಲ್ಲಿ ದಕ್ಷಿಣಭಾಗದಲ್ಲಿ ಗಣಪತಿಯ . ಉತ್ತರಭಾಗದಲ್ಲಿ ಮಹಿಷ 
ಮರ್ದಿನಿಯ ಪ್ರತಿಷ್ಠಾಪಿಸಲ್ಪಟ್ಟಿವೆ. ಗರ್ಭಗೃಹದ ಇತರ ಮೂರೂ ಪಾರ್ಶ್ವಗಳಲ್ಲಿ 
ದಕ್ಷಿಣದ ಕಡೆಗೆ ಸರಸ್ವತೀ ಸಮೇತನಾದ ಬ್ರಹ್ಮ , ಪಶ್ಚಿಮದಲ್ಲಿ ಲಕ್ಷ್ಮೀ ಸಮೇತನಾದ 
ವಿಷ್ಟು , ಉತ್ತರದ ದಿಕ್ಕಿನಲ್ಲಿ ಉಮಾಮಹೇಶ್ವರ ಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟು 
ಶಂಕರಾಚಾರೈರ ಪಂಚಾಯತನ ಪೂಜಾರತ್ವವಿಲ್ಲಿ ವ್ಯಕ್ತಪಟ್ಟಿದೆ. 


ಪೂರ್ವಾರ್ಧದಲ್ಲಿ ದ್ವಾದಶಕಂಬಗಳ ಮಂಟಪವಿದೆ. ಈ ಕಂಬಗಳು ದ್ರಾವಿಡ 
ಮಾದರಿಯಲ್ಲಿ ಭವ್ಯವಾಗಿ ಕೆತ್ತಲ್ಪಟ್ಟಿವೆ. ಇವುಗಳಿಗೆ ರಾಶಿಸ್ತಂಭಗಳೆಂದೂ ಕರೆಯುವು 
ದುಂಟು. ಪ್ರತಿಯೊಂದು ಕಂಬವೂ ಮೇಷ ವೃಷಭಾದಿ ರಾಶಿಚಕ್ರದ ಹನ್ನೆರಡು 
ಲಕ್ಷಣಗಳಿಂದ ಗುರುತಿಸಲ್ಪಡುತ್ತವೆ, ಅಂತೆಯೇ ಇದಕ್ಕೆ ಈ ಹೆಸರು. ಸೌರಮಾನದ 
ಮಾಸಗಳಿಗನುಗುಣವಾಗಿ ಆಯಾಯ ಮಾಸಗಳಲ್ಲಿ ಉದಯಗೊಳ್ಳುವ ಸರಕಿರಣ 
ಗಳು ಆಯಾಯ ಕಂಬಗಳ ಮೇಲೆ ಬೀಳುವಂತೆ ವಿನ್ಯಾಸಗೊಳಿಸಲಾಗಿದೆಯೆಂದು ಹೇಳ 
ಲಾಗುತ್ತಿದೆ. ಪ್ರತಿ ಸ್ಥಂಭಗಳ ಮೇಲೂ ಹಿಂಗಾಲಿನಮೇಲೆ ನಿಂತಹಾಗೆ ಪ್ರಚಂಡ 
ಸಿಂಹಾಕೃತಿಗಳು ಕೆತ್ತಲ್ಪಟ್ಟಿವೆ. ಇಲ್ಲಿನ ವೈಶಿಷ್ಟ್ಯವೆಂದರೆ, ಸಿಂಹಗಳ ಬಾಯಲ್ಲಿ 
ಕಲ್ಲುಗುಂಡುಗಳನ್ನು ಬಿಡಿಸಿರುವುದು. ಈ ಗುಂಡುಗಳು ಅವುಗಳ ಬಾಯಲ್ಲಿ ಒಳಗೆ 
ತಿರುಗಿಸಲಿಕ್ಕೆ ಬರುತ್ತವೆ. ಆದರೆ ಹೊರಗಡೆ ತೆಗೆಯಲು ಶಕ್ಯವಿಲ್ಲ. 


ದೇವಾಲಯವನ್ನು ಪ್ರವೇಶಿಸಲು ಪೂರ್ವ ದಕ್ಷಿಣ ಉತ್ತರ ಭಾಗಗಳಲ್ಲಿ ಮೂರು 
ಬಾಗಿಲುಗಳಿವೆ. ಹತ್ತಿಹೋಗಲು ಮೆಟ್ಟಿಲುಗಳು ಮೂರೂ ದ್ವಾರಗಳಿಗಳುಂಟು. 
ಹೀಗೆಯೇ ಪ್ರದಕ್ಷಿಣೆಗೂ ಮೂರು ಬಾಗಿಲುಗಳಿವೆ. ಆದರೆ ಇವು ಗರ್ಭಗೃಹದ ಹೊರ 
ಗಡೆಯಲ್ಲಿರುವ ಗೂಡುಗಳಿಗೆ ಅಭಿಮುಖವಾಗಿದ್ದು , ಈ ದ್ವಾರಗಳ ಎರಡು ಪಕ್ಕಗಳಲ್ಲೂ 
ಎರಡು ಶೈವ, ಎರಡು ವೈಷ್ಣವ, ಎರಡು ಶಾಕ್ತ ದ್ವಾರಪಾಲಕರ ವಿಗ್ರಹಗಳಿವೆ. ಸುಖ 
85 

ಡಿಸೆಂಬರ್, 1985 


ನಾಸಿಯನ್ನು ಪ್ರವೇಶಿಸುವ ದ್ವಾರದ ಪಕ್ಕಗಳಲ್ಲಿ ನಂದೀಶ್ವರ, “ ಶೃಂಗೀಶ್ವರ ವಿಗ್ರಹ 
ಗಳಿವೆ ಹೀಗೆ ಈ ದೇವಾಲಯವನ್ನು ಶೈವ , ವೈಷ್ಣವ, ಶಾಕ್ಯ , ಸೌರ, ಗಾಣಾಪ 
ತ್ಯಾದಿ ಪ್ರಮುಖ ಭಾರತೀಯ ಸಿದ್ಧಾಂತಗಳ ಸಮನ್ವಯ ಸ್ಥಾನವೆಂದು ಕರೆಯಬಹು 
ದಾಗಿದೆ. 


ದೇವಾಲಯದ ತಳದ ಮಜಲಿನಲ್ಲಿ ಐದು ಕೆತ್ತನೆಯ ಸಾಲುಗಳು ಕಂಗೊಳಿಸು 
ತಿವೆ. ಈ ಸಾಲುಗಳಲ್ಲಿ ತಳಭಾಗದಿಂದ ಮೇಲುಮೇಲಕ್ಕೆ ಅನುಕ್ರಮವಾಗಿ ಕುದುರೆ 
ಮತ್ತು ಒಂಟೆಗಳ ಸಾಲು, ಆನೆ , ಸಿಂಹ, ಹುಲಿ, ಯಕ್ಷರುಗಳ ಕೆತ್ತನೆಗಳು ಸ್ವಾರಸ್ಯ 
ವಾಗಿವೆ. ಒಂದು ವಿಶೇಷವಾಗಿ ಎತ್ತರಿಸಲ್ಪಟ್ಟ ಅಂಕಣದಲ್ಲಿ ಶಂಕರಾಚಾರೈರು ತಮ್ಮ 
ಶಿಷ್ಯರುಗಳಿಗೆ ಬೋಧಿಸುವ ಮಾದರಿಯಲ್ಲಿ ಕೆತ್ತಲಾಗಿದೆ, ಇದು ಬಹಳ ಸ್ವಾರಸ್ಯವಾದ 
ಭಾಗ, ಇದರ ಹಾಗೆ ಕಿರಾತ ರುದ್ರಲೀಲೆಯ ದೃಶ್ಯಗಳನ್ನು ಬಹು ವಿಸ್ತಾರವಾಗಿ ಕೆತ್ತ 
ಲಾಗಿದೆ. ಗೋಡೆಯಲ್ಲಿ ದೊಡ್ಡ ದೊಡ್ಡ ಗೂಡುಗಳನ್ನು ಮಾಡಿ, ಅನೇಕ ದೇವತಾ 
ಮೂರ್ತಿಗಳನ್ನು ಕೆತ್ತಿ ಅಲ್ಲೆಲ್ಲ ಅಳವಡಿಸಲಾಗಿದೆ. ಅವುಗಳಲ್ಲಿ, ಇಂದ್ರ , ನಿಂತಿರುವ 
ಶಿವ, ವ್ಯಾಸ, ಪ್ರಜಾಪತಿಗಳು , ದುರ್ಗೆ, ಲಿಂಗಪೂಜೆಯಲ್ಲಿ ನಿರತನಾಗಿರುವ ಶ್ರೀರಾಮು , 
ಶನಿ, ಮೃತ್ಯು , ಚಿತ್ರಗುಪ್ತ , ಯಮ , ಲಕ್ಷ್ಮಿ ನರಸಿಂಹ , ಗರುಡ , ಹನುಮಂತ, 
ಬ್ರಹ್ಮಸರಸ್ಪತಿಯರು, ಉಮಾಮಹೇಶ್ವರರು , ದಕ್ಷಿಣಾಮೂರ್ತಿ, ಗಾಯತ್ರಿ, ಕಲ್ಕಿ , 
ಬುದ್ಧ , ಗೋಪಿಕಾ ಸ್ತ್ರೀಯರೊಂದಿಗೆ ವೇಣುಗೋಪಾಲ- ಹೀಗೆ ಪುರಾಣೋಕ್ಯವಾದ 
ಎಲ್ಲ ಮುಖ್ಯ ದೇವತೆಗಳು ನೂರಾರು ಸಂಖ್ಯೆಯಲ್ಲಿ ಇವೆ. ಇವನ್ನೆಲ್ಲ ಇಲ್ಲಿ ಅಳವಡಿ 
ಸಿರುವುದಕ್ಕೆ ಅತಿ ಗೂಢವಾದ ಸಂಕೇತವೊಂದಿದೆಯೆಂದು ಹೇಳಲಾಗುತ್ತಿದೆ. ಈ ದೃಶ್ಯ 
ಗಳನ್ನೆಲ್ಲ ನೋಡಿಯೇ ಅನುಭವಿಸಬೇಕು. 


ದೇವಾಲಯದ ಒಳಗಡೆ ಅತ್ಯುತ್ತಮ ಕಲಾವೈಶಿಷ್ಟದ ಶಿವತಾಂಡವಮೂರ್ತಿ, 
ಶ್ರೀನಿವಾಸ, ನಂಬಿನಾರಾಯಣ, ಹರಿಹರ ಮೊದಲಾದ ಕಂಚಿನ ಮೂರ್ತಿಗಳೂ , 
ಲಿಂಗಗಳ ಹಾಗೂ ಸಾಲಿಗ್ರಾಮಗಳ ಬೃಹತ್ ಸಂಗ್ರಹವೇ ಇದೆ. ವಿಜಯನಗರ 
ಅರಸರುಗಳ ಕಾಲದ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲಿನಲ್ಲಿ ಮಾಡಿರುವ ಸರಪಳಿ 
ಗಳು ಮೂಲೆಯ ಮಾಡಿನ ಸೂರುಗಳಿಂದ ನೇತಾಡುತ್ತಿರುವುದೊಂದು ವಿಶೇಷ ಆಕ 
ರ್ಷಣೆಯ ದೃಶ್ಯ . ದೇವಾಲಯದ ಗೋಪುರವಂತೂ , ಶಿಲ್ಪ ಕಲೆಯ ಮಹೋನ್ನತ 
ಶಿಖರವೇ ಆಗಿದೆ. ಈ ಗೋಪುರದ ವಿನ್ಯಾಸದಲ್ಲಿ ಚಾಲುಕ್ಯ ದ್ರಾವಿಡ ವಾಸ್ತು ಶಿಲ್ಪ 
ರೀತಿಯ ಸುಂದರ ಸಮನ್ವಯವನ್ನು ಸಾಧಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. 
ಮೂರು ನೆಲೆಗಳ ಸಂವಿಧಾನದಲ್ಲಿ ಕಟ್ಟಲಾಗಿರುವ ಗೋಪುರದ ಕೊನೆಯ ನೆಲೆಯಲ್ಲಿ 
ನಾಲ್ಕು ಮಲೆಗಳಲ್ಲಿ ನಾಲ್ಕು ನಂದಿಯ ವಿಗ್ರಹಗಳುಶೋಭಾಯಮಾನಗೊಂಡಿವೆ. 
ಶಿಖರದಮೇಲೆ ಒಂದು ಪ್ರಧಾನ ಚಿನ್ನದ ಕಲಶವೂ , ನಾಲ್ಕು ಚಿಕ್ಕ ಕಲಶಗಳು ಪ್ರಧಾನ 

ಸಿದ್ದಗಂಗಾ 


36 


ಕಲಶದ ಸುತ್ತಲೂ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ. ಗೋಪುರದ ಮುಂಭಾಗದಲ್ಲಿ , 
ಶೇರಿನಾಕಾರದ ಚಿಕ್ಕ ಗೋಪುರವಿದೆ. ಇದರ ಮೇಲ್ಬಾಗದಲ್ಲಿ ಕೀರ್ತಿಯ ಮುಖವೂ , 
ಅದರಲ್ಲಿ ಸದಾಶಿವನ ಅಭಯಹಸ್ತ , ಪರಶುಮೃಗಹಸ್ಯ , ವರದಹಸ್ತ ಮೂರ್ತಿಯು 
ಕೆತ್ತಲ್ಪಟ್ಟಿದೆ. ಮುಖ್ಯವಾಗಿ ಈ ದೇವಾಲಯವು ಅದೈತ ತತ್ವದಲ್ಲಿ ಹೇಳಿರುವಂತೆ 
ಶಿವಶಕ್ತಿಯರಿಂದ ನಿರ್ವಿಕಾರ ಬ್ರಹ್ಮದಲ್ಲಿ ಆಧ್ಯಾರೋಪಿತವಾಗಿರುವ ಸೃಥ್ವಿಯವರೆ 
ಗಿರುವ ಬ್ರಹ್ಮಾಂಡ ಸೃಷ್ಟಿಯ ಸಮಸ್ತ ತತ್ತ್ವಗಳ ಸಂಕೇತಗಳನ್ನು ಒಳಗೊಂಡಂತೆ 
ನಿರ್ಮಿತವಾಗಿದೆಯೆಂದು ಹೇಳಲಾಗುತ್ತಿದೆ. 
ಶಾರದಾ ದೇವಾಲಯ : 
* ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ತಮ್ಮ ಮಠ ಸ್ಥಾಪನೆ ಮಾಡಿದ ಕಾಲ 
ದಲ್ಲಿಯೇ ಚಿಕ್ಕದಾಗಿ ತಮ್ಮ ಪೀಠದ ಪ್ರಧಾನ ದೇವತೆಯಾದ ಶಾರದಾ ದೇವಿಯನ್ನು 
ಒಂದು ಬಂಡೆಯ ಮೇಲೆ ಕೆತ್ತಲ್ಪಟ್ಟ ಶ್ರೀ ಚಕ್ರದ ಮೇಲೆ ಪ್ರತಿಷ್ಠಾಪಿಸಿದ್ದರು. 
ಅದು ಶ್ರೀಗಂಧದ್ದಾಗಿತ್ತು . ಭಾರತೀರ್ಥ ಸ್ವಾಮಿಗಳ ಮತ್ತು ವಿದ್ಯಾರಣ್ಯ ಸ್ವಾಮಿ 
ಗಳ ಕಾಲಕ್ಕೆ ದೇವಾಲಯವು ನೂತನವಾಗಿ ಮರದಿಂದಲೇ ನಿರ್ಮಾಣಗೊಂಡು 
ಸುವರ್ಣಮಯ ಶಾರದಾ ದೇವಿಯ ವಿಗ್ರಹವನ್ನು ಹೊಂದಿತ್ತು . ಮರಾಠರ ದಾಳಿ 
ಯಿಂದ ( ಕ್ರಿ . ಶ. ೧೭೯೧) ಈ ದೇವಾಲಯದ ಐಶ್ವರ ಹಾಳಾಗಲಾಗಿ ತೃತೀಯ 
ಸಚ್ಚಿದಾನಂದ ಭಾರತೀ ಸ್ವಾಮಿಗಳವರು ಮೈಸೂರಿನ ಟಿಪ್ಪು ಸುಲ್ತಾನನ ನೆರವಿನ 
ನಿಧಿಯ ಸಹಾಯದಿಂದ ಕೂಡಲೆ ಪುನಃ ಶಾರದಾದೇವಿಯ ಪ್ರತಿಷ್ಠೆ ಮಾಡಿಸಿದರೆಂದು 
ಹೇಳಲಾಗುತ್ತಿದೆ. ಆದರೆ ಈಚೆಗೆ ಕ್ರಿ . ಶ. ೧೯೦೬ ರಲ್ಲಿ ೨೦ ನೆಯ ಶತಮಾನದ 
ಕನ್ನಡಿಗರ ಶಿಲ್ಪ ನೈಪುಣ್ಯದ ಪ್ರತೀಕವಾಗಿ ದ್ರಾವಿಡ ಮಾದರಿಯ ಚಿಕ್ಕದಾದ ಸುಂದರ 
ದೇವಾಲಯ ನಿರ್ಮಿತವಾಗಿದೆ. ಶಾರದಾ ದೇವಿಯ ಮೂರಡಿ ಎತ್ತರದ ಲೋಹದ 
ಸುಂದರ ಪ್ರತಿಮೆಯು ಆದಿಶಂಕರಾಚಾರ್ಯರು ಕೆತ್ತಿದ ಶ್ರೀಚಕ್ರದ ಮೇಲೆಯೇ 
ಪ್ರತಿಷ್ಟಾಪಿಸಲ್ಪಟ್ಟಿದೆ. 

ಇನ್ನಿತರ ದೇವಾಲಯಗಳು ಮತ್ತು ಮುಖ್ಯ ಸ್ಥಳಗಳು 

೧) ಜನಾರ್ದನ ದೇವಾಲಯ : ವಿದ್ಯಾಶಂಕರ ದೇವಾಲಯದ ಉತ್ತರ 
- ದಲ್ಲಿ ಜನಾರ್ದನನ ಚಿಕ್ಕ ದೇವಾಲಯವಿದೆ. ಈ ದೇವಾಲಯಕ್ಕೆ ಕ್ರಿ ಶ ೧೩೮೬ 
ರಲ್ಲಿ ವಿಜಯನಗರದ ಹರಿಹರ ಚಕ್ರವರ್ತಿಯು ದತ್ತಿಯನ್ನು ಕೊಟ್ಟ ತಾಮ್ರ ಶಾಸನ 
ವೊಂದು ಉಪಲಬ್ದ ವಾಗಿರುವುದರಿಂದ ಈ ದೇವಾಲಯ ಆ ಕಾಲಕ್ಕಿಂತಲೂ ಹಿಂದೆಯೇ 
ನಿರ್ಮಿತವಾದ ದೇವಾಲಯವೆನ್ನಬಹುದು. ನವರಂಗದ ಒಂದು ಪಾರ್ಶ್ವ ದಲ್ಲಿ 
[ ಬಲಗಡೆ ಹನುಮಂತ ಮತ್ತು ಇನ್ನೊಂದು ಪಾರ್ಶ್ವದಲ್ಲಿ ಗರುಡನ ಚಿಕ್ಕ ಗುಡಿಗಳಿವೆ . 
ಬಲಭಾಗದ ಇನ್ನೊಂದು ಗೂಡಿನಲ್ಲಿ ಶ್ರೀ ಶಂಕರಾಚಾದ್ಯರ ಶಿಲಾ ವಿಗ್ರಹವು ಆಳ 
ವಡಿಸಲ್ಪಟ್ಟಿದೆ. 


37 


ಡಿಸೆಂಬರ್ , 1985 


೨) ಮಲಹಾನಿಕರೇಶ್ವರಿ ದೇವಾಲಯ : ಶೃಂಗೇರಿ ಊರಮಧ್ಯದ 
ಒಂದು ಚಿಕ್ಕ ಬೆಟ್ಟದಮೇಲೆ ಕಟ್ಟಲ್ಪಟ್ಟಿರುವ ಈ ದೇವಾಲಯವು ಪೂರ್ವಾಭಿಮುಖ 
ವಾಗಿದ್ದು , ಅಲ್ಲಿಗೆ ಏರಿಹೋಗಲು ಮೆಟ್ಟಿಲುಗಳಿವೆ. ಗುಡಿಯ ನವರಂಗದಲ್ಲಿ ಸುಂದರ 
ವಾಗಿ ಕೆತ್ತಲ್ಪಟ್ಟ ನಾಲ್ಕು ಕಂಬಗಳಿವೆ, ಕಂಬಗಳಮೇಲೆ ಕೆತ್ತಿದಮೂರ್ತಿಗಳಲ್ಲಿ ಹತ್ತು 
ಕೈಗಳುಳ್ಳ ಚಂದ್ರನ ವಿಗ್ರಹವು ಬಹುಮುಖ್ಯವಾದದ್ದು . ಇಲ್ಲಿರುವ ಇತರ ಮೂರ್ತಿ 
ಗಳಲ್ಲಿ ನರಸಿಂಹ , ವೀರಭದ್ರ , ಹನುಮಂತ, ಕಾಲೀಯಮರ್ದನ, ದುರ್ಗಿ, ರಾಮ 
ಷಣ್ಮುಖ , ವೇಣುಗೋಪಾಲ, ನರ್ತಕರು ಮೊದಲಾದುವು ಮೆಚ್ಚತಕ್ಕವು. ಮೇಲ್ಲಾ 
ಗದ ಮುಚ್ಚಿಗೆಯಲ್ಲಿ ಕೆತ್ತಲ್ಪಟ್ಟ ಕಮಲದ ಮೊಗ್ಗು ಸುಂದರವಾಗಿದೆ. 


೩ ) ಕಿಗ್ಗ : ಶೃಂಗೇರಿಯ ಇತಿಹಾಸದೊಡನೆ ಹಿಂದಿನಿಂದಲೂ ಹೆಣೆದುಕೊಂಡಿ 
ರುವ ಶೃಂಗೇರಿಗೆ ಸಮೀಪದಲ್ಲಿರುವ ಕಿಗ್ಗೆ ಗ್ರಾಮದಲ್ಲಿ ಪ್ರಖ್ಯಾತ ಶೃಂಗೇಶ್ವರ ದೇವಾ 
ಅಯವಿದೆ. ಋಷ್ಯಶೃಂಗ ಮಹರ್ಷಿ ಇಲ್ಲಿಯೇ ಹುಟ್ಟಿದನೆಂದೂ , ಇದು ಅವನ ತಂದೆ 
ಯಾದ ವಿಭಾಂಡಕನ ತಪೋಭೂಮಿಯೆಂದೂ ನಂಬಲಾಗುತ್ತಿದೆ. ದೇವಾಲಯವು 
ತುಂಗಾನದಿಯ ಉಪನದಿಯಾದ ನಂದಿನೀ ನದಿಯ ತೀರದಲ್ಲಿದೆ. ಇದೊಂದು ಸುಂದರ 
ಕಟ್ಟಡದಿಂದ ಕೂಡಿದ ದೇವಾಲಯ , ನವರಂಗವನ್ನು ಪ್ರವೇಶಿಸಲು ಮೂರು ದ್ವಾರ 
ಗಳನ್ನು ಹೊಂದಿದೆ. ಕತ್ತನೆಯ ಕೃತಿಗಳನ್ನೊಳಗೊಂಡ ನಾಲ್ಕು ಕಂಬಗಳಲ್ಲಿನ ಒಂದು 
ಕಂಬದಲ್ಲಿ ನರ್ತಕಿಯರು, ಋಷ್ಯಶೃಂಗನನ್ನು ರೋಮಪಾದನ ಪಟ್ಟಣಕ್ಕೆ ಪಲ್ಲಕ್ಕೆ 
ಯಲ್ಲಿ ಕರೆದೊಯ್ಯುವಂತೆ ಚಿತ್ರಿಸಲಾಗಿದೆ. ಪಲ್ಲಕ್ಕಿಯನ್ನು ಜಿಂಕೆಗಳು ಹೊತ್ತಂತೆ 
ತೋರಿಸಲಾಗಿದೆ ಸುಖನಾಸಿಯ ಬಲಗಡೆ ಗಣಿಪತಿ , ಎಡಗಡೆ ಮಹಿಷಾಸುರ ಮರ್ದಿ 
ನಿಯ ಗುಡಿಗಳಿವೆ. ಈ ಗುಡಿಯಲ್ಲಿರುವ ಲಿಂಗವನ್ನು ಶ್ರದ್ದೆಯಿಂದ ಪೂಜಿಸಿದರೆ ೧೨ 
ಯೋಜನೆಯ ಅಂತರದಲ್ಲಿರುವ ಕ್ಷಾಮವು ಪರಿಹಾರವಾಗುತ್ತದೆಂಬ ನಂಬುಗೆಯ ಒಂದು 
ಹಳೆಯ ಸಂಸ್ಕೃತಶ್ಲೋಕಪ್ರಚಲಿತದಲ್ಲಿದೆ, ಅದು ಹೀಗಿದೆ. 


“ ಯಸ್ತು ದ್ವಾದಶಯೋಜನಾನ್ವಿತ ಮಹೀಕ್ಷಾಮಂ ಸವರುತ್ಸಾಧರ್ಯನ್ || 
ನಾಮಾಂಕಸ್ಥಿತ ರೀತ ಶೈಲತನಯಾಶ್ಲೇಷಪ್ರದೃಷ್ಯನ್ ಮನಃ| 
ಭಕ್ತಾಭೀಷ್ಟ ವರಪ್ರದಾನ ನಿರತರ್ನಾಮರಾಭ್ಯರ್ಚಿತೋ | 
ರುದ್ರಾಕ್ಷಾಕೃತಿ ಲಿಂಗರೂಪ ಸಹಿತಃ ಶೃಂಗೇಶ್ವರಃ ಪಾತುಮಾಂ | 


- ಗರ್ಭಗೃಹದಲ್ಲಿರುವ ಲಿಂಗವು ತುದಿಯಲ್ಲಿ ಕೊಂಬಿನಂತೆ ಹೊರಚಾಚುವಿಕೆಯಿಂದ 
ಕೂಡಿರುವ ರುದ್ರಾಕ್ಷಿಯ ಆಕಾರದಂತಿದೆ. ಎಡಭಾಗದಲ್ಲಿ ಋಷ್ಯಶೃಂಗನ ಪತ್ನಿ ಶಾಂತ 
ದೇವಿಯ ಸಾನ್ನಿಧ್ಯವಿದೆಯೆಂದು ನಂಬಲಾಗುತ್ತಿದೆ. ಋಷ್ಯ ಶೃಂಗನ ಕಥೆ ರಾಮಾಯಣ 
ಡಲ್ಲಿ ಬರುವ ಒಂದು ಪ್ರಸಂಗವೇ ಆಗಿದೆ. 
ಸಿದ್ದಗಂಗಾ 

* 88 


ಶೃಂಗೇರಿಯಲ್ಲಿ ಮೇಲೆ ವಿವರಿಸಿದ ದೇವಾಲಯಗಳಲ್ಲದೆ ಚಿಕ್ಕ ಪುಟ್ಟ ನೂರಾರು 
ದೇವಾಲಯಗಳೂ , ಒಂದು ಜೈನ ಬಸದಿಯೂ ಇದ್ದು , ಅಲ್ಲಿಗೆ ಹೋಗುವವರಲ್ಲಿ 
ಆಸ್ತಿಕ್ಯ ಭಾವನೆಯನ್ನುಂಟುಮಾಡುವ ಸ್ಥಾನ ವಿಶೇಷವಾಗಿದೆ. ಇಲ್ಲಿನ ಶ್ರೀಮಠ, 
ದೇವಾಲಯ ಮೊದಲಾದವುಗಳಿಗೆ ಕಾಲಕಾಲಕ್ಕೆ ಅನೇಕ ರಾಜ ಮಹಾರಾಜರು ಧನ, 
ಭೂಮಿ , ಸುವರ್ಣಾದಿ ದಾನಮಾಡಿ , ಭಯಭಕ್ತಿಯಿಂದ ನಡೆದುಕೊಂಡಿದ್ದಾರೆ. 
ವಿಜಯನಗರದ ಅರಸರ ನಂತರ ಕೆಳದಿಯ ನಾಯಕರು, ಮೈಸೂರರಸರುಗಳು 
ಮುಖ್ಯರು. ಈ ಕಾರಣದಿಂದ ಶೃಂಗೇರಿ ಸಂಸ್ಥಾನವು ಎಲ್ಲ ವಿಧದಿಂದಲೂ ಪ್ರವರ್ಧ 
ಮಾನಗೊಂಡು ಭಾರತದ ವಿವಿಧ ಭಾಗಗಳಲ್ಲಿ ಶಾಖಾಮಠಗಳು, ವಿದ್ಯಾ ಕೇಂದ್ರಗಳು 
=ಇತ್ಯಾದಿಗಳನ್ನು ತೆರೆದಿದೆ. ಒಟ್ಟಿನಲ್ಲಿ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರುಗಳ 
ವರ ಕೀರ್ತಿ ದೇಶವಿದೇಶಗಳಲ್ಲಿ ಪ್ರಖ್ಯಾತಿಗೊಂಡಿದೆ. ಅವರು ತಮ್ಮ ಪೀಠದ ಪಾವಿತ್ರ 
ವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. 


ಸಣ್ಣ ಉಳಿತಾಯ ಯೋಜನೆಗಳು ಈಗ 

ಮತ್ತಷ್ಟು ಆಕರ್ಷಕ 
ಆರು ವರ್ಷಗಳ ರಾಷ್ಟ್ರೀಯ * ಸಾಲಿಯಾನ ಶೇಕಡಾ 12 ರಂತೆ 
ಉಳಿತಾಯ ಸರ್ಟಿಫಿಕೆಟ್ 

ಚಕ್ರಬಡ್ಡಿ ತರುವುದು . 
ಆರನೇ ಪಾಲಿಕೆ | 

* ನೀವುತೊಡಗಿಸಿದ ರೂ . 100 
2) ಆರು ವರ್ಷಗಳ ರಾಷ್ಟ್ರೀಯ 

ಆರು ವರ್ಷಗಳ ನಂತರ ನಿಮಗೆ 
ಉಳಿತಾಯ ಸರ್ಟಿಫೀಕೆಟ್ 

ರೂ 201 .50 ತರುವುದು , 
ಏಳನೆಯ ಮಾಲಿಕೆ 

ಶೇಕಡಾ 12 ರಂತೆ ಬಡ್ಡಿ ಯನ್ನು 
3) ಪೋಸ್ಟ್ ಆಫೀಸ್ ಟೈಂ . 

ಆರು ತಿಂಗಳಿಗೊಮ್ಮೆ ಪಾವತಿ 
ಡಿಪಾಜಿಟ್ ಗಳು , 

ಮಾಡುವುದು , 
ಒಂದು ವರ್ಷದ ಅಕೌಂಟ್ - 9. 5°/. . ಅರ್ಧವಾರ್ಷಿಕವಾಗಿ ಲೆಕ್ಕ ಹಾಕಿ 
ಎರಡು ವರ್ಷದ ಅಕೌಂಟ್ - 10 '| ವರ್ಷಕ್ಕೊಮ್ಮೆಕೊಡಲಾಗುವುದು , 
ಮೂರು ವರ್ಷದ ಅಕೌಂಟ್ 10 . 5°/ 
ಐದು ವರ್ಷದ ಅಕೌಂಟ್ - 11. 5°j . 

ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ, 
ನಿಮ್ಮ ಸಮೀಪದ ಅಂಚೆ ಕಛೇರಿ, 
ಜಿಲ್ಲೆ ತಾಲ್ಲೂಕು ಮಟ್ಟದ ಸಣ್ಣ ಉಳಿತಾಯ ಅಧಿಕಾರಿಗಳು 
ನಿರ್ದೆಶಕರು , ಸಣ್ಣ ಉಳಿತಾಯ ನಿರ್ದೆಶನಾಲಯ . 

ವಿಶ್ವೇಶ್ವರಯ್ಯ ಕೇಂದ್ರ 

ಡಾ . ಅಂಬೇಡ್ಕರ್ ವೀಧಿ 

ಬೆಂಗಳೂರು-560 001 . 
(ಫೋನ್ ನಂ . 72785 ಅಥವಾ 258470 ) 


- ನನ್ನು ಕೊಂಡಜಿಯವರು 


ಪಂ , ಚೆನ್ನಪ್ಪ ಎರೇಸೀಮೆ 


ಗ್ರಾಮಾಂತರ ಪ್ರದೇಶದ 
ಯಾರ ಬಾಯಿಂದಲೂ ಕೊಂಡಜ್ಜಿ 
ಬಸಪ್ಪನವರ ಬಗೆಗೆ ಹೊರಡುತ್ತಿದ್ದ 
ಮಾತು ' ನನ್ನು ಕೊಂಡಜ್ಜಿಯವರು? 
ಎಂಬುದು. ಅವರು ಎಲ್ಲ ವರ್ಗದ 
ಜನರಿಗೂ ನಮ್ಮವರು ಎನಿಸಿದ್ದರು. 
೬೮ ವಸಂತಗಳನ್ನು ದಾಟಿದಾಗಲೂ 
ಕೊ ೦ ಡ ಜಿ ಯ ವ ರು ನಲ್ವತ್ತರ 
ಹರೆಯದವರಂತೆ ದು ೦ ಡ ನಾ ಗಿ 
ಕಾಣುವ ತುಂಬುಮುಖ , ಸದೃಢ 
ದೇಹದಿಂದ ಕೂಡಿ, ಸದಾ ನಗು 

ಮುಖದಿಂದಲೇ ಲೋ ಕದೊಡನೆ 
ವರ್ತಿಸುತ್ತಿದ್ದು, ಪ್ರಸನ್ನ ಚಿತ್ರದಿಂದ ಮಾತನಾಡುತ್ತಿದ್ದುದೇ ಎಲ್ಲರಿಗೂ ಅವರು ನಮ್ಮ 
ಕೊಂಡಜ್ಜಿಯವರೆನಿಸಿದ್ದರು. ಕಾಪಟ್ಯ , ವಂಚನೆ, ಧೂರ್ತತೆಯೇ ಮೊದಲಾದವುಗಳ 
ಬಗೆಗೆ ಏನು ಅರಿಯದ ಮುಗ್ಧ ಮಗುವಿನಂತಿದ್ದ ಕೊಂಡಜ್ಜಿ ಯವರು, ಸಜ್ಜನ, ಸಭ್ಯ 
ಗೃಹಸ್ಥರೆನಿಸಿ ನಿಡುಬಾಳಿನುದ್ದಕ್ಕೂ ಬಾಳಿದವರು. ಜೀವನದ ಅನೇಕ ಸಂದರ್ಭದಲ್ಲಿ 
ನೋವನ್ನನುಭವಿಸಿದರೂ ನೋವಿನಲ್ಲೂ ನಗುತ್ತ ತೃಪ್ತಿಯ ನಿಟ್ಟುಸಿರುಬಿಡುತ್ತಿದ್ದುದು 
ಅವರ ನಿಕಟವರ್ತಿಗಳಿಗೆಲ್ಲರಿಗೂ ಗೊತ್ತು . 


1914 ರ ಸುಮಾರಿನಲ್ಲಿ ಹರಿಹರ ತಾಲ್ಲೂಕಿನ ಕೊಂಡಜ್ಜಿ ಎಂಬ ಚಿಕ್ಕ ಹಳ್ಳಿ 
ಯಲ್ಲಿ ಕೃಷಿಕಾಯಕ ಸದ್ಘಾನಿಗಳಾದ ನಿಂಗಪ್ಪ - ಹಾಲಮ್ಮ ದಂಪತಿಗಳ ಮಗುವಾಗಿ 
ಜನಿಸಿದ ಬಾಲಕ ಬಸಪ್ಪ ಹುಟ್ಟೂರು, ಮಲೆಬೆನ್ನೂರು, ದಾವಣಗೆರೆ , ಬೆಂಗಳೂರು, 
ಪೂನಾಗಳಲ್ಲಿ ವಿದ್ಯಾಭ್ಯಾಸಮಾಡಿ ಕಾನೂನು ಪದವೀಧರರಾಗಿ 1942 ರಲ್ಲಿ ದಾವಣ 
ಗೆರೆಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದರು. ಮುಂದೆ ಅವರು 1944 ರಲ್ಲಿ 
ಚಿತ್ರದುರ್ಗ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿ ಸದಸ್ಯರಾಗಿ ಗಣನೀಯ ಸೇವೆ ಸಲ್ಲಿಸಿ 
ಜನಮನದಲ್ಲಿ ತಮ್ಮ ಸಜ್ಜನಿಕೆಯ ಮುದ್ರೆಯೊತ್ತಿದರು. ಇಲ್ಲಿಂದ ಮುಂದೆ ಇವರ 


20 


ಸಿದ್ದಗಂಗಾ 


9 ಮಾ ಜಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜ ಕೀ ಯ ಕ್ಷೇತ್ರಗಳ ವಿವಿಧ 
- ಹಂತಗಳ ಸೇವೆ ಅವಿಚ್ಛಿನ್ನವಾಗಿ ೬ ವರ್ಷಗಳ ನಿಡುಬಾಳಿನುದ್ದಕ್ಕೂ ಸಾಗಿಬಂತು. 

ಮುಂದೆ ಇವರು ಚಿತ್ರದುರ್ಗದಲ್ಲಿಯೇ ವಾಸಿಸತೊಡಗಿದರು. ಚಿತ್ರದುರ್ಗ ಜಿಲ್ಲಾ 
- ಬೋರ್ಡ್ ಅಧ್ಯಕ್ಷರಾದ ಕಾಲದಲ್ಲಿ ಅವರು ಗ್ರಾಮಾಂತರ ಪ್ರದೇಶದ ಜನಜೀವನದ 
_ ಸಮಸ್ಯೆಗಳ, ಕಷ್ಟ ಕಾರ್ಪಣ್ಯಗಳ ಪೂರ್ಣ ಅರಿವನ್ನು ಪಡೆದು ಬಾಳಿನುದ್ದಕ್ಕೂ ಅವು 
ಗಳ ಪರಿಹಾರಕ್ಕಾಗಿ ಹೆಣಗಿದುವ ಕಂಡುಬರುತ್ತದೆ. ಅನೇಕ ಸಂಘ ಸಂಸ್ಥೆಗಳ ಸದಸ್ಯ 
ರಾಗಿ , ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿ ತಮ್ಮ ಶ್ರದ್ದಾ ವಿಶ್ವಾಸಗಳನ್ನು ವ್ಯಕ್ತ 
ಪಡಿಸಿಕೊಂಡವರನ್ನು ಜನತೆ 1961 ರಲ್ಲಿ ಕರ್ನಾಟಕ ವಿಧಾನ ಸಭೆಗೆ ಆರಿಸಿತು. 
- ಆಯ್ಕೆಯಾದ ಕೂಡಲೆ ಅವರ ಸೇವಾಕೇತ್ರ ವಿಸ್ತಾರಗೊಂಡಿತು . ಕರ್ನಾಟಕ ಸರಕಾರ 
ದಲ್ಲಿ ಸಹಕಾರ ಶಾಖಾ ಉಪ ಸಚಿವರಾಗಿ ಗಣನೀಯ ಸೇವೆ ಸಲ್ಲಿಸಿದರು . ಅನಂತರ 
1971 ರಲ್ಲಿ ಲೋಕ ಸಭೆಗೆ ಪ್ರಚಂಡ ಬಹುಮತದಿಂದ ಚುನಾಯಿತರಾಗಿ ಕೇಂದ್ರ 
ಸರಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಉಪ ಸಚಿವರಾಗಿ 
_ ಸೇವೆ ಸಲ್ಲಿಸಿದರು . ಶ್ರೀ ಕೊಂಡಜ್ಜಿಯವರು ಜೀವನದುದ್ದಕ್ಕೂ ರಾಜ್ಯದ ಸೈಟ್ 
ದಳದ ಸಂಬಂಧವನ್ನು ಇಟ್ಟು ಕೊಂಡು ಕೊನೆಗೆ ರಾಜ್ಯ ಸೈಟ್ಸ್ ಡ್ ಗೈಡ್ ' 
ಪ್ರಧಾನ ಕಮಿಷನರ್‌ ಆಗಿ ಸೇವೆ ಸಲ್ಲಿಸಿದುದೊಂದು ದೊಡ್ಡ ಇತಿಹಾಸ. ಈ ಕಾರ್ 
ಕ್ವಾಗಿ ಸೈಟ್ ಮತ್ತು ಗೈಡ್ಸ್ ನ ರಾಷ್ಟ್ರೀಯ ಕೇಂದ್ರವು ತನ್ನ ಅತ್ಯುನ್ನತ ಪ್ರಶಸ್ತಿ 
- ಯಾದ ಬೆಳ್ಳಿಯ ಆನೆ' ಯನ್ನು ನೀಡಿ ಗೌರವಿಸಿತು. 1951 ರಲ್ಲಿ ಆಸ್ಟ್ರಿಯಾದಲ್ಲ 
1973 ರಲ್ಲಿ ನೈರೋಬಿಯಾದಲ್ಲಿ ನಡೆದ ' ವಿಶ್ವ ಸೈಟ್' ಸಮ್ಮೇಲನಗಳಲ್ಲಿ ಭಾರತ 
ನನ್ನು ಪ್ರತಿನಿಧಿಸಿದ್ದರು. ಅದೇ ಕಾಲದಲ್ಲಿ ಅವರು ಇಟಲಿ , ಫ್ರಾನ್ಸ್ , ಹಾಲೆಂಡ್ , 
ಡೆನ್ಮಾರ್ಕ್, ಸ್ವಿತೃರ್ಲಂಡ್ , ಇಂಗ್ಲೆಂಡ್ , ಜರ್ಮನಿ, ಮಣಿಲಾ( ಫಿಲಿಫೈನ್ಸ್ ), 
ಸಿಲೋನ್ ಮೊದಲಾದ ವಿಶ್ವದ ಅನೇಕ ರಾಷ್ಟ್ರಗಳನ್ನು ಸಂದರ್ಶಿಸಿದರು. 


ಪರಿಶುದ್ಧ ಹಸ್ತರೂ , ಸಾರ್ವ ಜನಿಕ ಸೇವಾಕಾಂಕ್ಷೆಗಳೂ , ಮುಖ್ಯವಾಗಿ 
ಗ್ರಾಮಾಂತರ ಜನಜೀವನದ ಮೇಲೆಗೆ ಅತ್ಯಾಸಕ್ತಿ ತಳೆದವರೂ ಆಗಿದ್ದ ಶ್ರೀಯುತವರು 
ಕಳೆದ ನವಂಬರ್ 14 ರಂದು 14 - 11 - 82 ) ಶಿವೈಕ್ಯರಾದರೆಂದು ತಿಳಿಸಲು ವಿಷಾ 
ದಿಸುತ್ತೇವೆ. ಶ್ರೀಯುತರು ಶ್ರೀ ಸಿದ್ದಗಂಗಾ ಕ್ಷೇತ್ರದ ವಿಷಯದಲ್ಲಿ ಶ್ರೀ ಗಳವರ 
ವಿಷಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ವಿಶ್ವಾಸಗಳನ್ನಿಟ್ಟು ಬಾಳಿದವರು. ಅವರ ಈ 
ನಿಧನಕ್ಕಾಗಿ ಸಿದ್ಧಗಂಗಾ ಪತ್ರಿಕೆ ತನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ. « ಅವರ 
ಧರ್ಮಪತ್ನಿ ಶ್ರೀಮತಿ ಸರ್ವಮಂಗಳಮ್ಮ ಮತ್ತು ಮಕ್ಕಳಿಗೆ ಉಂಟಾದ ಸಂತಾಪವನ್ನು 
ಭರಿಸುವ ಸಾಮರ್ಥವನ್ನು ಶ್ರೀ ಸಿದ್ಧಲಿಂಗೇಶ್ವರರು ಉಂಟುಮಾಡಲೆಂದು ಪ್ರಾರ್ಥಿಸು 


- ಫೆಬ್ರವರಿ , 1983 


ಎಳಂದೂರು ಷಡಕ್ಷರ ಕವಿಕೃತ 

ಬಸವ ನಿಲಾಂಬಿಕಾ ಸ್ತೋತ್ರಗಳು 


- ಚನ್ನಪ್ಪ ಎರೇಸೀಮೆ 


ಷಡಕ್ಷರ ಮಹಾ ಕವಿಯು ಅತ್ಯುತ್ತಮ ಕಾವ್ಯಾಂಶದಿಂದಲೂ ಭಕ್ತಿಯ 
ಆಧಿಕದಿಂದಲೂ ಕೂಡಿದ ಅನೇಕ ಬಗೆಯ ಸೂತ್ರ ಸಾಹಿತ್ಯ ನಿರ್ಮಾಣ ಮಾಡಿ 
ದ್ದಾನೆ. ಅನೇಕ ಸ್ತೋತ್ರ ಸಾಹಿತ್ಯ ಶಿವಾದೈತ ಸಿದ್ದಾಂತದ ತಿರುಳೂ ಕೂಡ ಆಗಿ 
ಪ್ರೌಢಮಾರ್ಗ ಶೈಲಿಯಲ್ಲಿ ರಚಿತವಾಗಿದೆ. ಅವನ ವೀರಭದ್ರೋ ದಾಹರಣ ಗದ್ಯ 
ವಿಶಿಷ್ಟ ಶೈಲಿಯ ಕನ್ನಡ ಸಾಹಿತ್ಯಕ್ಕೆ ಹೊಸದೆನ್ನಬಹುದಾದ ರೀತಿಯಲ್ಲಿ ಹೇಳಲ್ಪ 
ಟ್ಟಿದೆ. ಇದು ಪಾಲ್ಕುರಿಕೆಸೋಮನಾಥರ ' ಬಸವೋದಾಹರಣಗದ್ಯ ' ವನ್ನು ಸಂಪೂರ್ಣ 
ಅನುಕರಿಸುವುದಾಗಿದೆ. ವೀರಭದ್ರದಂಡಕ' ಉತ್ಸಾಹಜನಕ ಶೈಲಿಯಲ್ಲಿದ್ದು ಶಬ್ದಾ | 
ಡಂಭರದಿಂದಕೂಡಿ ವೀರಭದ್ರ ಸ್ತೋತ್ರರೂಪವಾಗಿದೆ. ಇದರಂತೆ ಶಿವಾಧಿಕ್ಯ ರತ್ನಾ 
ವಳಿ, ಭಕ್ತಾಧಿಕ್ಯ , ಶಿವಸ್ತವ ಮಂಜರಿ , ನಮಃ ಶಿವಾಯಾಷ್ಟಕ, ಸಿದ್ದಲಿಂಗಸ್ತವ, 
ಇಂದುಧರಸ್ತೋತ್ರ, ಶಿವ ಮಾನಸಸ್ತೋತ್ರ, ಇಷ್ಟಲಿಂಗಾಷ್ಟಕ, ಇಷ್ಟಲಿಂಗಸ್ತವನ, 
ಬಸವಾಷ್ಟಕ, ನಿಲಾಂಬಿಕಾಸ್ತೋತ್ರ, ನೀಲಾಂಬಿಕಾಸ್ತವ, ತತ್ತ್ರಯ ಸ್ತೋತ್ರ, 
ಷಡಕ್ಷರ ಮಂತ್ರ ಸ್ತೋತ್ರ, ಮಂಗಲಾಷ್ಟಕ- ಈ ಎಲ್ಲಾ ಸ್ತೋತ್ರ ಸಾಹಿತ್ಯವೂ 
ಪಾರಾಯಣ ಯೋಗ್ಯವಾದ ಪ್ರೌಢಶೈಲಿಯಲ್ಲಿದ್ದು ಒಂದೆರಡು ತಲೆಮಾರಿನ ಹಿಂದಿನ 
ವೃದ್ದರ ಬಾಯಲ್ಲಿ ಇವು ಕುಣಿದಾಡುತ್ತಿದ್ದವು. ಇಂದಿಗೂ ಸಿದ್ದಗಂಗಾ ಕ್ಷೇತ್ರದ 
ಶಿವಯೋಗಿ ಪುಂಗವರಾದ ಶ್ರೀ ನಿ . ಪ್ರ . ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳು 
ಈ ಮಾಲಿಕೆಯ ಅನೇಕ ಸ್ತೋತ್ರ ಸಾಹಿತ್ಯವನ್ನು ತಮ್ಮ ಶಿವಪೂಜಾನಂತರ ಆನಂದ 
ವಾಗಿ ಹಾಡಿ ಆತ್ಮತೃಪ್ತಿ ಪಡೆಯುತ್ತಿರುವುದನ್ನು ಎಲ್ಲರೂ ಕಂಡಿದ್ದಾರೆ. ಅವರ 
ಶ್ರೀಮುಖದಿಂದ ಬರುವ “ ಬಸವಸ್ತೋತ್ರ' (ನೀಲಾಂಬಿಕಾಸ್ತೋತ್ರಗಳು ಎಂಥವರ 
ಹೃದಯದಲ್ಲೂ ಭಕ್ತಿರಸೋದ್ರೇಕಗೊಳಿಸುವಂಥವು. ಪಾರಾಯಣಾಪೇಕ್ಷಿಗಳಾದ 
ನಮ್ಮ ವಾಚಕರ ಅವಗಾಹನೆಗಾಗಿ ಅವುಗಳನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. . 


1 ಈ ಎಲ್ಲಸ್ತೋತ್ರ ಸಾಹಿತ್ಯದ ಸಂಕ್ಷೇಪ ಪರಿಚಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕ 
ಸಂಪುಟ ೬೧ ಸಂಚಿಕೆ ೧ ಮತ್ತು ೨ ರಲ್ಲಿ ಪ್ರಕಟವಾದ ಪಂಡಿತ ಚನ್ನಪ್ಪ ಎರೇಸೀಮೆ ಅವರ ಲೇಖನ 
ನೋಡಬಹುದು . 
40 

ಸಿದ್ದಗಂಗಾ 


ಬಸವ ಬೋಧೆ 


- ಪಂ . ಚನ್ನಪ್ಪ ಎರೇಸೀಮೆ 


- ೮) , ಶ. ೧೧೩೨ ನೆಯ ಇಯ ವೈಶಾಖ ಶುದ್ಧ ತದಿಗೆ ರೋಹಿಣಿ ನಕ್ಷತ್ರ 
ದಲ್ಲಿ ಬಾಗೆವಾಡಿಯ ಮುಂಡಿಗೆಯ ಮಾದರಸ ಮತ್ತು ಮಾದಲಾಂಬಿಕೆಯರಿಗೆ ಮಗ 
ನಾಗಿ ಬಸವೇಶ್ವರನು ಜನಿಸಿದನು. ಬಸವಣ್ಣನ ಬಾಲ್ಯದ ವಿದ್ಯಾಭ್ಯಾಸವು ಬಾಗೆ 
ವಾಡಿಯಲ್ಲಿಯೇ ಆಯಿತು. ಮುಂದೆ ಪ್ರೌಢವಿದ್ಯಾಭ್ಯಾಸಕ್ಕಾಗಿ, ಮಲಪ್ರಹಭಾ 
ಕೃಷ್ಣಾ ನದಿಗಳ ಸಂಗಮ ಸ್ಥಾನವಾದ - ಕಪ್ಪಡಿ ಸಂಗಮ ” ಎಂಬಲ್ಲಿದ್ದ ಗುರುಕುಲಕ್ಕೆ 
ತೆರಳಿ ಅಲ್ಲಿ ಜಾತವೇದರೆಂಬ ಹೆಸರಿನ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಈ 
ಜಾತವೇದರಿಗೆ ಈಶಾನಗುರುಗಳೆಂದು ಹೆಸರು . ಅರ್ಥಶಾಸ್ತ್ರ , ಗಣಿತ, ಸಮಾಜ 
ಶಾಸ್ತ್ರ , ವೇದಾಗಮ ಪುರಾಣಾದಿ ಸಕಲ ವಿದ್ಯೆಗಳಲ್ಲಿ ಬಸವಣ್ಣ ನವರು ಪಾರಂಗತ 
ರಾದರು. ಸುಮಾರು ೨೫ ನೆಯ ವಯಸ್ಸಿನವರೆಗೆ ಶ್ರದ್ದೆಯಿಂದ ವಿದ್ಯಾಭ್ಯಾಸಮಾಡಿ 
ವಿದ್ವಾಂಸರೆನಿಸಿದ ಬಸವಣ್ಣನವರ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತು. ಈ ಸಮಯದಲ್ಲಿ 
ಐಹೊಳೆ, ಪಟ್ಟದಕಲ್ಲುಗಳ " ವೀರ ಬಣಂಜು ' ಸಂಘವೆಂಬ ವ್ಯಾಪಾರೀ ಸಂಘವು 
ಭಾರತದಲ್ಲೆಲ್ಲ ಪ್ರಖ್ಯಾತಿ ಪಡೆದ ಸಂಘವೆನಿಸಿತ್ತು . ಇವರು ಭಾರತದ ಸಮಸ್ತ ಭಾಗ 
ದಲ್ಲಿ ಸಂಚರಿಸಿ ವ್ಯಾಪಾರ ಮಾಡುತ್ತಿದ್ದರು. ಬಸವಣ್ಣನವರು ಇವರ ಸಹಾಯ 
ದಿಂದ ಸಾಮಾನ್ಯವಾಗಿ ಕಾಶ್ಮೀರಮೊದಲ್ಗೊಂಡು ತಮಿಳು ನಾಡಿನವರೆಗೆ ಸಂಚರಿಸಿ 
ಭಾರತದ ಸ್ಥಿತಿಗತಿಗಳನ್ನೆಲ್ಲ ಅರ್ಥಮಾಡಿಕೊಂಡರು. ಆ ಕಾಲದ ಭಾರತದ ಸ್ಥಿತಿ 
ಗತಿಗಳನ್ನೂ ಜನತೆಯಲ್ಲಿ ಆವರಿಸಿರುವ ಅನೇಕಲೋಪದೋಷಗಳನ್ನೂ ಅರ್ಥಮಾಡಿ 
ಕೊಂಡು ಭಾರತೀಯ ಸನಾತನ ಧರ್ಮಕ್ಕೆ ಹಿಡಿದಿದ್ದ ಅಂಧಶ್ರದ್ದೆಯೆಂಬ ಕೂಪದಿಂದ. 
ಅದನ್ನು ಪಾರು ಮಾಡಲು ದೃಢ ಸಂಕಲ್ಪ ಮಾಡಿಕೊಂಡು ಕಪ್ಪಡಿಸಂಗಮಕ್ಕೆ ಹಿಂತಿ 
ರುಗಿದರು . 


ಉತ್ತರ ಭಾರತವು ಪದೇ ಪದೇ ಪರಕೀಯರ ದಾಳಿಯಿಂದ ಜರ್ಜರಿತವಾಗಿ 
ಹೋಗಿತ್ತು . ಘಜನಿ ಮಹಮೂದನು ೧೮ ಸಲ ದಂಡೆತ್ತಿ ಬಂದು ಆಪಾರ ಐಶ್ವರ 
ವನ್ನು ಕೊಳ್ಳೆ ಹೊಡೆದಿದ್ದನು. ಪರಕೀಯರು ಭಾರತದ ಭೂಮಿಯಲ್ಲಿ ಪದಾರ್ಪಣೆ 
ಮಾಡಿ ರಾಜ್ಯ ಕಟ್ಟುವ ಹವಣಿಕೆಯಲ್ಲಿದ್ದರು. ದಕ್ಷಿಣ ಭಾರತದಲ್ಲೂ ಕೂಡ ದೊಡ್ಡ 
ಚಕ್ರಾಧಿಪತ್ಯವಾಗಿದ್ದ ಚಾಲುಕ್ಯ ಚಕ್ರಾಧಿಪತ್ಯವು ಅವನತಿಗೆ ಬರಹತ್ತಿತು. ಇಲ್ಲಿ 
ಅನೇಕ ರಾಜ್ಯಗಳು ಹುಟ್ಟಿಕೊಂಡು ಅವೆಲ್ಲ ಐಕಮತ್ಯವಿಲ್ಲದೆ ಪರಸ್ಪರ ಯುದ್ಧದಲ್ಲಿಯೇ 

ಸಿದ್ದಗಂಗಾ 


ಅಡಗಿದ್ದವು. ಇದರ ಜೊತೆಗೆ ಧರ್ಮ ಧರ್ಮಗಳ ತಿಕ್ಕಾಟವೂ ಉಂಟಾಗಿ ಜನತೆ 
ಎತ್ತುಗುರಿಯಿಲ್ಲದೆ ಸಾಗುತ್ತಿತ್ತು . ದೇಶವು ಬಡತನದತ್ತ ನಡೆಯುತ್ತಿತ್ತು , ಜನತೆ 
ಅಭಿಮಾನ ಶೂನ್ಯದತ್ತ ಅಡಿಯಿಡುತ್ತಿತ್ತು . ಈ ಎಲ್ಲ ಪರಿಸ್ಥಿತಿಗಳೂ ಬಸವಣ್ಣನ 

ಲೆ ಮಹತ್ತರ ಪರಿಣಾಮವನ್ನುಂಟುಮಾಡಿದವು. ಸರ್ವ ಪ್ರಯತ್ನದಿಂದ ಇಂಥ 
ಳಗೆಟ್ಟು ತೊಳಲುತ್ತಿರುವ ಜನತೆಯಲ್ಲಿ ಜಾಗೃತಾ ಮನೋಭಾವವನ್ನುಂಟುಮಾಡ 
ಕು ; ಕೆಚ್ಚುನೆಚ್ಚುಗಳಿಂದ ಅವರು ಶೋಭಿಸುವಂತಾಗಬೇಕು ; ಹೀಗೆ ಸಮಗ್ರ 
ರತೀಯರನ್ನು ಸ್ವಾಭಿಮಾನದಿಂದ ಬೆಳಗುವಂತೆ ಮಾಡಿ, ಭಾರತದ ರಾಜಕೀಯ , 
ಮಾಜಿಕ, ಧಾರ್ಮಿಕ, ಆರ್ಥಿಕ ರಂಗದಲ್ಲಿ ನೂತನ ಕ್ರಾಂತಿಯೊಂದನ್ನು ಪ್ರಸಾರ 
ನೀಡುವ ಯೋಚನೆಯಲ್ಲಿ ಮತ್ತು ಯೋಜನೆಯಲ್ಲಿ ಬಸವಣ್ಣ ಮುಳುಗಿ ಹೋದನು . 
ಹನು ತನ್ನ ಸುಮಾರು ಇಪ್ಪತೈದನೆಯ ಪ್ರಾಯದಲ್ಲಿ ಕಲ್ಯಾಣದ ಅರಸರಲ್ಲಿ ಮಂತ್ರಿ 
ರಾಗಿದ್ದ ತಮ್ಮ ಪೂರ್ವಸಂಬಂಧದ ಸಿದ್ದ ರಸ ಎಂಬುವನ ಮಗಳಾದ ನೀಲಲೋಚನೆ 
ನ್ಯೂ , ಸೋದರ ಮಾವನಾದ ಬಲದೇವ ಮಂತ್ರಿಯ ಮಗಳು ಗಂಗಾಂಬಿಕೆ 
ನ್ಯೂ ಲಗ್ನವಾಗಿ ಗೃಹಸ್ಥಾಶ್ರಮ ಸ್ವೀಕರಿಸಿ ಕಲ್ಯಾಣದಲ್ಲಿಯೇ ವಾಸಿಸತೊಡಗಿ 


ಆಗ ಕಲ್ಯಾಣವು ಚಾಲುಕ್ಯ ಚಕ್ರವರ್ತಿಗಳ ಕೈ ತಪ್ಪಿ ಕ ಲ ಚ ಕ್ಯ ವಂಶದ 
– ಳ ಎಂಬ ಚಾಲುಕ್ಯರ ಸಾಮಂತನೇ ಆಗಿದ್ದ ಅರಸನ ಸ್ವಾಧೀನಕ್ಕೆ ಬಂದಿತ್ತು . 
ಳನು ಬಸವಣ್ಣನ ಅಸಾಧಾರಣ ಗಣಿತಶಾಸ್ತ್ರ ಪಾಂಡಿತ್ಯಕ್ಕೂ , ಪ್ರತಿಭೆಗೂ , 
- ಶುದ್ದ ನಡೆವಳಿಕೆಗೂ ಮಾರುಹೋಗಿದ್ದನು. ಅಂತೆಯೇ ಬಸವಣ್ಣನಿಗೆ ಬಿಜ್ಜಳ 
ರೆ ಮೊದಲು ಕರಣಿಕ ವೃತ್ತಿಯಲ್ಲಿ ಸ್ಥಾನಕೊಟ್ಟನು. ಬಸವಣ್ಣ ತನ್ನ ವೃತ್ತಿಯಲ್ಲಿ 
ರಿದ ಕರ್ತವ್ಯನಿಷ್ಠೆ , ಪ್ರತಿಭೆ, ಕಾರಕೌಶಲ , ಸತ್ಯಸಂಧತೆ , ಸ್ವಾಮಿಜೃತ್ಯ 
ಎಂಧವೇ ಮೊದಲಾದ ಉದಾತ್ತ ಗುಣಗಳಿಂದ ಮುಂದೆ ಮಂತ್ರಿ ಸ್ಥಾನವನ್ನು 
ದನು. 


- ಬಸವಣ್ಣನು ಸಾಮಾನ್ಯ ಜನತೆಯಲ್ಲಿ ಧರ್ಮತತ್ತ್ವಗಳನ್ನೂ , ಸಾಮಾಜಿಕ 
ನುಡಿಗಳನ್ನೂ ಪ್ರಸಾರಮಾಡಲು, ಸಂಸ್ಕೃತಕ್ಕಿಂತ ಜನರ ಆಡುನುಡಿಯಾದ 
ಡವೇ ಅತ್ಯುತ್ತಮ ಭಾಷೆಯೆಂದು ಭಾವಿಸಿ ವೇದ ಪುರಾಣಾಗಮಗಳಲ್ಲಿರುವ 

ಗಳನ್ನು ಕನ್ನಡದಲ್ಲಿಯೇ ವಚನ ರೂಪವಾಗಿ ರಚಿಸಿ ಜನತೆಯಲ್ಲಿ ಧಾರ್ಮಿಕ 
ಮಾಜಿಕ ತತ್ವಗಳನ್ನು ಪ್ರಸಾರಮಾಡಹತ್ತಿದನು. ಬಸವಣ್ಣನ ಈ ಹೊಸ ಅಭಿ 
ಯಗಳನ್ನೊಳಗೊಂಡ ವಿಚಾರಗಳು ಭಾರತದ ಮೂಲೆಮೂಲೆಗಳಲ್ಲಿ ಪ್ರಸಾರ 
ಏಡು ಕಾಶ್ಮೀರ ಮೊದಲ್ಗೊಂಡು ಕನ್ಯಾಕುಮಾರಿಯವರೆಗೆ ಅನೇಕ ಜನರ ಗಮನ 
ದು ಕಲ್ಯಾಣಕ್ಕೆ ಆಗಮಿಸಿದರು. ಹೀಗಾಗಿ ಕಲ್ಯಾಣ ನಗರವೇ ಒಂದು ಪುಟ್ಟ 
– 1983 


ಭಾರತವಾಗಿ ಪರಿಣಮಿಸಿತು. ಸುಮಾರು ೭೭೦ ಜನರು ಒಂದು ಅಖಿಲ ಭಾರತ 
ಮಟ್ಟದ - ಶಿವಾನುಭವ ಮಂಟಪ ' ವೆಂಬ ಒಂದು ಹೊಸ ಸಂಸ್ಥೆಯನ್ನು ಕಲ್ಯಾಣದಲ್ಲಿ 
ಕಟ್ಟಿದರು. ಬಳ್ಳಿಗಾವೆಯ ಪ್ರಭುದೇವರೇ ಆ ಸಂಸ್ಥೆಯ ಅಧ್ಯಕ್ಷರು. ಅವರು 
ಮಹಾ ವಿದ್ವಾಂಸರೂ ಮಹಿಮಾಶಾಲಿಗಳೂ ಆಗಿದ್ದರು. ಈ ಎಲ್ಲ ಪ್ರತಿನಿಧಿಗಳು 
ಮುಂದಿನ ಭಾರತದ ಉದ್ದಾರಕ್ಕೆ ಯಾವ ಯೋಜನೆ ಹಾಕಬೇಕು ? ಯಾವ ಮಾರ್ಗ 
ದಲ್ಲಿ ಜನತೆಯ ಜೀವನಮಟ್ಟವನ್ನು ಮೇಲೆತ್ತಬೇಕು ? ಎಂಬ ಬಗೆಗೆ ತೂಗಿನೋಡಿ 
ವಿಚಾರಮಾಡಿ ಅನೇಕ ತತ್ತ್ವಗಳನ್ನು ಹೊರಗೆಡಹಿದರು. ಇವರೆಲ್ಲರ ವಿಚಾರಗಳು 
ವಚನಗಳ ರೂಪದಲ್ಲಿ ಇಂದಿಗೂ ಪ್ರಚಾರದಲ್ಲಿವೆ. ವಚನ ರಚನೆ ಮಾಡಿದವರಲ್ಲಿ 
ಬಸವಣ್ಣ , ಬಳ್ಳಿಗಾವೆಯ ಅಲ್ಲಮಪ್ರಭುದೇವರು, ಉಡುತಡಿಯ ಅಕ್ಕಮಹಾದೇವಿ.. 
ಸೊಲ್ಲಾಪುರದ ಸಿದ್ದರಾಮೇಶ್ವರ, ಕಾಶ್ಮೀರದ ಮೋಳಿಗೆ ಮಾರಯ್ಯ ಮತ್ತು ಅವನು 
ಹೆಂಡತಿ ಮಹಾದೇವಿಯಮ್ಮ , ಕಾಥೇವಾಡದ ಆದಯ್ಯ , ಬನಾರಸದ ಶಿವಲೋಕ 
ಮಂಚಣ್ಣ , ಮಹಾರಾಷ್ಟ್ರದ ಉರಿಲಿಂಗದೇವ, ಆಂಧ್ರದ ಕಲ್ಲುಕುರಿಕೆಯ ಸಕಲೇಶ 
ಮಾದರಸ, ಉರಿಲಿಂಗಪೆದ್ದಿ ಮುಂತಾದವರು ಮುಖ್ಯರಾದರೂ ಇನ್ನೂ ಅನೇಕ ಜನ 
ಭಾರತದ ವಿವಿಧ ಭಾಗಗಳ ಜನರಿದ್ದಾರೆ. ಇವರೆಲ್ಲರೂ ಕನ್ನಡದಲ್ಲಿಯೇ ವಚನ 
ಗಳನ್ನು ರಚಿಸಿದ್ದಾರೆ. 

ಮೇಲೆ ತಿಳಿಸಿದ ೭೭೦ ಜನರೆಲ್ಲರೂ ಬಸವಣ್ಣನ ಕ್ರಾಂತಿಕಾರಕ ಅಭಿಪ್ರಾಯ 
ಗಳಿಗೆ ಮಾರುಹೋಗಿ ಅವನ ಆದೇಶದಂತೆ ಕಾರರಂಗಕ್ಕೆ ಧುಮುಕಿದ ಮಹಾ ವಿಚಾಡ 
ವಾದಿಗಳು ; ಸತ್ಯ ಶುದ್ದ ನಡೆವಳಿಕೆಯುಳ್ಳವರು ; ಅಖಂಡ ಭಾರತದ ಮೇಲೆಗೆ 
ಹೆಣಗಿದವರು. ಭಾರತದ ಅನೇಕ ಮುಖ್ಯ ದೌರ್ಬಲ್ಯಗಳನ್ನು ಹೋಗಲಾಡಿಸಿ 
ಭಾರತದ ಜನತೆಯನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದ ಮಹಾ ಮಹಾಂತರು. ಇe 
ರೆಲ್ಲರೂ ಬಸವಣ್ಣನವರ ಯೋಚನೆ , ಯೋಜನೆಗಳಂತೆ ಕಾಠ್ಯಮಾಡಿದರು . 


ಬಸವಣ್ಣನವರ ಬೋಧೆ 

( ನಡೆ ನುಡಿ) 
ಬಸವಣ್ಣನವರು ಲೋಕಕ್ಕೆ ಬೋಧಿಸಿದ ಬೋಧೆಗಳು ಬಹು ಘನವಾದವು. 
ಪರಮಾತ್ಮನ ಲೀಲೆಯಿಂದ ಕಣ್ಣಿಗೆ ಕಾಣುವ ಈ ಜಗತ್ತಿನಲ್ಲಿ ಬಾಳಲು ಎಲ್ಲರಿಗೂ 
ಹಕ್ಕಿದೆ. ಈ ಜಗತ್ತು , ನೀರು, ಗಾಳಿ, ಅನ್ನ ಎಲ್ಲವೂ ಪರಮಾತ್ಮನ ದಾನ, ಆತ: 
ಈ ದಾನವೆಲ್ಲವನ್ನುಂಡು ನಾವು ಜೀವಿಸಿದ ಬಳಿಕ ಆತನ ಬಗೆಗೆ ನಮಗೆ ಅತ್ಯಂ 
ಭಕ್ತಿ ಬೇಕು. ಈ ಸೃಷ್ಟಿಯೆಂಬುದು ಆ ಪರಮಾತ್ಮನ ಟಂಕಶಾಲೆಯೇ ಆಗಿದೆ 
ನಾವೆಲ್ಲ ನಾಣ್ಯಗಳು , ನಾಣ್ಯಗಳ ಎರಡೂ ಮುಖ ಶುದ್ಧವಾಗಿ ಅಷ್ಟೊತ್ತಿದ್ದರೆ ಮಾತ್ರ 
18 . 

ಸಿದ್ಧಗಂಗೆ 


ವ್ಯವಹಾರಕ್ಕೆ ಯೋಗ್ಯವಾಗುವ ಹಾಗೆ ನಾವು ಮನಸ್ಸಿನಿಂದ ಪರಿಶುದ್ಧರಾಗಿ ವ್ಯವ 
ಹಾರದಲ್ಲೂ ಪರಿಶುದ್ಧರಾಗಿ ಬಾಳಬೇಕು. ಕಳ್ಳನಾಣ್ಯ ಕೊಟ್ಟನಾಣ್ಯ ವ್ಯವಹಾರಕ್ಕೆ 
ಸಲ್ಲುವುದಿಲ್ಲ. ಈ ದೇಹವೆಂಬುದು ನಶ್ವರ ; ಮೂರು ದಿನದ ಸಂತೆ ಎನ್ನುತ ದೇಹದ 
ಬಗೆಗೆ ಅನಾದರಣೆ ಯೋಗ್ಯವಲ್ಲ . ಇದು ಪರಮಾತ್ಮನನ್ನು ಒಲಿಸುವುದಕ್ಕೆ ನಮಗೆ 
ಪರಮಾತ್ಮನಿಂದಲೇ ಕೊಡಲ್ಪಟ್ಟ ಪ್ರಸಾದ. ಈ ದೇಹವನ್ನು ಧರಿಸಿಯೇ ನಾವು 
ಸಾಧಿಸಬೇಕಾದುದನ್ನು ಸಾಧಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗುವ ಹಾಗೆ ಈ 
ಪ್ರಪಂಚದಲ್ಲಿ ನಡೆದರೆ ಅವನ ಪ್ರೀತಿಗೆ ಪಾತ್ರರಾಗುತ್ತೇವೆ, ಹುಟ್ಟಿದುದಕ್ಕೂ ಸಾರ್ಥಕ 
ನಾಗುತ್ತದೆ. ಈ ದೇಹವು ಪರಮೇಶ್ವರನು ಆವಾಸ ಮಾಡುವುದಕ್ಕೆ ಯೋಗ್ಯ 
ನಾಗಿರುವಂತೆ ಮನಸ್ಸಿನಲ್ಲಿರುವ ಕೊಳೆ, ಬುದ್ದಿಯಲ್ಲಿರುವ ಕೊಳೆಗಳನ್ನೆಲ್ಲ ತೆಗೆಯ 
ಬೇಕು. ಗುಡಿಸಿ ಆ ಎಲ್ಲ ಕೊಳೆ ತೆಗೆದು ರಂಗವಲ್ಲಿಯನ್ನಿಕ್ಕಿ ಗುಡಿತೋರಣ ಕಟ್ಟಿದರೆ 
ಈಶ್ವರ ನಮ್ಮಲ್ಲಿ ಬಂದು ಅಡಿಯಿಟ್ಟಾನು. ದೇವರಿಗಾಗಿ ಬೇರೆ ಗುಡಿ ಕಟ್ಟಲೇ 
ಬೇಕಾಗಿಲ್ಲ. ನಮ್ಮ ದೇಹದ ಕಾಲುಗಳೇ ಕಂಬವಾಗಬೇಕು, ಶಿರನೇ ಬಂಗಾರದ 
ಕಳಶವಾಗಬೇಕು, ಪ್ರಪಂಚವನ್ನೆಲ್ಲ ವ್ಯಾಪಸಿರುವ ಪರಮಾತ್ಮನಿಗೆ ಗುಡಿ ಕಟ್ಟಿ ಅಲ್ಲಿ 
ಒಂದು ವಿಗ್ರಹವಿಟ್ಟು ಪೂಜಿಸಿ ಅವನ ಕೃಪೆ ಪಡೆಯುವುದಕ್ಕಿಂತ ನಮ್ಮ ದೇಹದಲ್ಲಿಯೇ 
ಅವನಿಗೆ ಇಂಬು ಕೊಡಬೇಕು. ನಾವು ಪರಿಶುದ್ಧರಾಗದ ವಿನಾ ಅವನು ನಮ್ಮಲ್ಲಿ 
ಪ್ರವೇಶಿಸಲಾರನು. ಕೊಳೆಗೂ ಪರಮಾತ್ಮನಿಗೂ ಬಲು ದೂರ. 


ಈ ಜಗತ್ತಿಗೆ ಪರಮಾತ್ಮನೊಬ್ಬನೇ . ಅವನಿಗೆ ಹಲವು ಹೆಸರುಗಳಿರಬಹುದು. 
ನೂರಾರು ದೇವರುಗಳ ಪೂಜೆ, ನೈವೇದ್ಯ, ಪತ್ರೆ ಪುಷ್ಪ , ಮಜ್ಜನ- ಇಷ್ಟರಿಂದಲೇ 
ಅವನು ತೃಪ್ತನಾಗಲಾರನು. ಅವನು ತೃಪ್ತಿಯನ್ನು ಹೊಂದಲು ನಮ್ಮ ಹೃದಯ 
ವನ್ನೇ ಅವನಿಗೆ ಅರ್ಪಿಸಬೇಕು. ಪ್ರಾಣಿಗಳನ್ನು ಬಲಿಕೊಟ್ಟು ದೇವರ ಒಲುಮೆ 
ಪಡೆಯಲು ಪ್ರಯತ್ನಿಸುತ್ತಾರೆ. ಇದಂತೂ ಅತೀವ ಮೌ ಡ್ಯದ ಪರಮಾವಧಿ. 
ಸ್ವರ್ಗಲೋಕವೆಂಬುದು ಬೇರೆ ಎಲ್ಲೂ ಇಲ್ಲ , ನಾವು ವಾಸ ಮಾಡುವ ಈ ಲೋಕವೇ 
ಸ್ವರ್ಗವಾಗುವಂತೆ ನಾವು ಮಾರ್ಪಡಿಸಿಕೊಳ್ಳಬೇಕು. ಸತ್ಯದ ನಡೆನುಡಿಗಳಿಂದ 
ನಮ್ಮ ಸುತ್ತಮುತ್ತಣ ಪ್ರಪಂಚವೇ ಸ್ವರ್ಗವಾಗುತ್ತದೆ. “ ಸತ್ಯವ ನುಡಿವುದೇ ಸ್ವರ್ಗ ; 
ಮಿಥ್ಯವ ನುಡಿವುದೇ ನರಕ ” “ ಆಚಾರವೇ ಸ್ವರ್ಗ ; ಅನಾಚಾರವೇ ನರಕ ) 
( ಅಯ್ಯಾ ಎಂದರೆ ಸ್ವರ್ಗ; ಎಲವೋ ಎಂದರೆ ನರಕ ” ಹೀಗೆ ಸತ್ಯ , ಆಚಾರ , 
ಮೃದುನುಡಿ - ಇವೇ ಸ್ವರ್ಗಪ್ರಾಯವಾದುವು, ಎಂದು ಬಸವಣ್ಣನವರು ಲೋಕಕ್ಕೆ 
ಸಾರಿ ಸತ್ತ ಮೇಲೆ ಸಿಗಬಹುದಾದ ಯಾವುದೋ ಕನಸಿನ ಸ್ವರ್ಗವನ್ನು ಅಲ್ಲಗಳೆದು 
ಜೀವಂತವಿರುವಾಗಲೇ ನಮ್ಮ ನಡೆ- ನುಡಿಗಳಿಂದ ನಾವು ವಾಸಿಸುವ ಈ ಪ್ರಪಂಚ 
ವನ್ನು ಸ್ವರ್ಗವನ್ನಾಗಿಸಿಕೊಳ್ಳಬೇಕೆಂದು ಹೇಳುವ ಮಾತುಗಳು ಅತ್ಯಧಿಕ ಬೆಲೆ 
ಯುಳ್ಳವು. 
ಮೇ , 1983 


ನೆಮ್ಮದಿಯಿಂದ ಬಾಳಬೇಕಾದರೆ, ನಮ್ಮ ನಮ್ಮ ಮನಸ್ಸನ್ನು ಸಂತೈಸಿಕೊಳ್ಳಿ 
ಬೇಕು ; ತನುವನ್ನು ಸಂತೈಸಿಕೊಳ್ಳಬೇಕು. ಇನ್ನೊಬ್ಬರಿಗೆ ಬೋಧೆ ಮಾಡುವ 
ಮೊದಲು ನಾವು ಶುದ್ಧವಾಗಿದ್ದರೆ, ನಮ್ಮನ್ನು ನೋಡಿಯೇ ಲೋಕ ಕಲಿಯುತ್ತದೆ. 
ಸದುವಿನಯ , ಮೃದು ನುಡಿಗಳಿಂದ ಮೂರುಲೋಕ ಗೆಲ್ಲಬಹುದು. ನಾಲಿಗೆ ಇದೆ 
ಯೆಂದು ಮನಸ್ವೀ ಹರಟಬಾರದು. ಮಾತಿನಲ್ಲಿ ಎಚ್ಚರದಪ್ಪಬಾರದು, ಮನೆಗೆ 
ಯಾರಾದರೂ ಬಂದರೆ ಅವರಿಗೆ ಏನನ್ನು ಕೊಡಲು ಶಕ್ತಿಯಿಲ್ಲದಿರಬಹುದು. ಒಳ್ಳೆಯ 
ಮಾತುಗಳಿಂದ ಉಪಚರಿಸಲೂ ನಮ್ಮ ನಾಲಗೆಯನ್ನು ಉಪಯೋಗಿಸಿಕೊಳ್ಳದಿದ್ದರೆ 
ಹೇಗೆ? ಪುಣ್ಯ ಪಾ ಪ ಗ ಳು ನನ್ನ ಇಷ್ಟ ಗಳೆ ಆಗಿವೆ. ಸದ್ಯವಹಾರದಿಂದ 
ಪುಣ್ಯಗಳಿಸಿಕೊಂಡು ಲೋಕದಲ್ಲಿ ಎಲ್ಲರ ಸ್ತುತಿಗೂ ಪಾತ್ರರಾಗಬಹುದು. ದುರ್ವ 
ಹಾರದಿಂದ ಪಾಪತಂದುಕೊಂಡು ನಿಂದೆಗೆ ಒಳಗಾಗಬಹುದು. ಹೀಗೆ ವ್ಯಕ್ತಿಗತವಾದ 
ಶುದ್ದಿಯನ್ನು ಪಡೆದು ತನ್ನ ಮನೆಯ ಶುದ್ದಿ -ಊರಿನ - ನಾಡಿನ ಶುದ್ದಿಯನ್ನು ಪ್ರತಿ 
ಯೊಬ್ಬರೂ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬನೊಡನೆ ಆತ್ಮೀಯ ವಿಶ್ವಾಸ ಬೆಳೆಸಿ 
ಬೇಕು ಎಂಬುದಕ್ಕೆ ಅವರು ಈ ಕೆಳಗಿನ ಬಹು ಬೆಲೆಯುಳ್ಳ ವಚನ ಹೇಳಿದ್ದಾರೆ. 

ಇವ ನಾರವ ? ಇವ ನಾರವ ? ಇವ ನಾರವ ? ಎಂದೆನಿಸದಿರಯ್ಯ 
ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸಯ್ಯ 
ಕೂಡಲ ಸಂಗಮದೇವ ನಿನ್ನು ಮನೆಯ ಮಗನೆಂದೆನಿಸಯ್ಯ . 

ಎಲ್ಲರೂ ಪರಮಾತ್ಮನ ಮಕ್ಕಳೇ ಆಗಿರುವಾಗ ಇವನು ಯಾರವನು ? ಎಂಬ 
ಪ್ರಶ್ನೆಯೇ ಏಳುವುದಿಲ್ಲ. ಆದ್ದರಿಂದ ಎಲ್ಲರೂ ನಮ್ಮವರೆಂಬ ಭಾವನೆ ಬೆಳೆಯಿಸಿ 
ಪ್ರೀತಿ ವಿಶ್ವಾಸ ಗಳಿ೦ದ ನಡೆದುಕೊಳ್ಳಬೇಕೆಂದು ಬೋಧಿಸಿದ್ದಾರೆ. ಒಟ್ಟಿನಲ್ಲಿ 
ಬಸವಣ್ಣನವರು ಲೋಕಕ್ಕೆ ಸಾರಿದ ಸಂದೇಶಗಳನ್ನು ಈ ಕೆಳಗಿನಂತೆ ಕ್ರೋಢೀಕರಿಸಿ 
ಹೇಳಬಹುದಾಗಿದೆ. 

೧) ಪ್ರತಿ ವ್ಯಕ್ತಿಯೂ ರಾಷ್ಟ್ರ ಹಿತಕ್ಕೆ ತನ್ನ ತನ್ನ ಕರ್ತವ್ಯಗಳನ್ನು ಕೀಳು 
ಮೇಲೆನ್ನದೆ ಮಾಡಿ ನ್ಯಾಯವಾಗಿ ಸಂಪಾದಿಸಿ ತಾನೂ ಸುಖಪಡಬೇಕು ; ಕಿಂಚಿತ್ 
ಭಾಗವನ್ನು ಕೂಡಿಟ್ಟು ಲೋಕಜೀವನಕ್ಕೆ ವಿನಿಯೋಗಿಸಬೇಕು. ಸೋಮಾರಿಗಳು 
ರಾಷ್ಟ್ರ ಸಂಪದಭಿವೃದ್ಧಿಗೆ ವೈರಿಗಳು , ಕರ್ತವ್ಯದಲ್ಲಿ ಪ್ರೀತಿಯಿಲ್ಲದ ಜನಜಂಗುಳಿಯಿಂದ 
ರಾಷ್ಟ್ರದ ಶಕ್ತಿ ನಷ್ಟವಾಗಿ ಆರ್ಥಿಕವಾಗಿ ರಾಷ್ಟ್ರ ಬಡವಾಗುವುದು. 
- ೨ ) ಬೀದಿಯಲ್ಲಿ ಕಸ ಗುಡಿಸುವ ಕೆಲಸವೇ ಆಗಲಿ, ಸಿಂಹಾಸನದ ಮೇಲೆ 
ಕುಳಿತು ರಾಜ್ಯಭಾರ ಮಾಡುವುದೇ ಆಗಲಿ, ಈ ತನ್ನ ಪಾಲಿನ ಕೆಲಸವನ್ನು ದೇವರು 
ಪೂಜೆಯಂತೆ ಶ್ರದ್ಧಾ - ಭಕ್ತಿ - ವಿಶ್ವಾಸಗಳಿಂದ ಮಾಡಬೇಕು. ದೇವರ ಪೂಜೆ ಮರೆತರೂಣ 
ಸೈರಿಸಬಹುದು ಕರ್ತವ್ಯವನ್ನು ಮರೆತರೆ ಸೈರಿಸಲಾಗದು. 


20 


ಸಿದ್ದಗಂಗಾ 


- ೩ ) ದೇಶದಲ್ಲಿ ಭಿಕ್ಷುಕರಿರಬಾರದು , ಅದು ದೇಶಕ್ಕೆ ಒಂದು ಅಭಿಶಾಪ ; 
ರಾಷ್ಟದ ದೌರ್ಬಲ್ಯ . ಆದ್ದರಿಂದ ತಾನು ಮಾಡುವ ಕಾಯಕದಿಂದ ಬಂದ ಕಾರೆಯ 
ಸೊಪ್ಪಾದರೂ ಚಿಂತೆಯಿಲ್ಲ, ತೃಪ್ತಿಯಿಂದ ಆ ಫಲವನ್ನು ಪ್ರಸಾದ ರೂಪವಾಗಿ ಉಣ್ಣ 
ಬೇಕು. ಯಾರನ್ನೂ ಏನನ್ನೂ ಬೇಡಬಾರದು , ಶಿವನೇ ಬಂದು ಏನನ್ನಾದರೂ 
ಕೊಡಲು ಬಂದರೆ ಸ್ವೀಕರಿಸಬಾರದು . ಏಕೆಂದರೆ ಅದು ಕಾಯಿಕ ಮಾಡಿಬಂದ ಪ್ರತಿ 
ಫಲವಲ್ಲ. 

೪) ಸಮಾಜದಲ್ಲಿ ಪ್ರತಿಯೊಂದು ಕಸಬಿನವರೂ ತಮ್ಮ ತಮ್ಮ ಕಾವ್ಯದಲ್ಲಿ 
ನಿರತರಾಗಿ ಉಳಿದ ಕಸಬಿನವರೊಡನೆ ಸಹಕಾರದಿಂದ ಜೀವಿಸಬೇಕು. ಕಾಯಕದ 
ಮೇಲಿಂದ ಮನುಷ್ಯನ ಯೋಗ್ಯತೆಯನ್ನು ನಿಷ್ಕರ್ಷೆಮಾಡಿ ಮೇಲುಕೀಳುಗಳನ್ನೆಣಿಸ 
ಬಾರದು. ಈಶ್ವರನ ಪ್ರೀತಿಗೆ ಪಾತ್ರನಾದ ಭಕ್ತನು ಎಲ್ಲಿ ಹುಟ್ಟಿದರೂ ಶ್ರೇಷ್ಠನು. 
- ೫ ) ಲೋಕದ ಜನರಲ್ಲಿ ಶಿವನ ಭಕ್ತಿಯಲ್ಲಿ ಜೀವಿಸುವ ಸಾತ್ವಿಕ ಜೀವಿ 
ಯೊಂದು ಜಾತಿ. ಅದಿಲ್ಲದವರೊಂದು ಜಾತಿಯಲ್ಲದೆ ಬೇರೆ ಜಾತಿಮತಗಳ ಗೊಂದಲವೇ 
ಇಲ್ಲ. ಐಶ್ವರ , ವಿದ್ಯೆ , ಸಂಸ್ಕಾರವಿದ್ದವರೇ ಮೇಲು ಉಳಿದವರು ಕೀಳು ಎಂಬ 
ಭಾವನೆ ಯೋಗ್ಯವಲ್ಲ. ಪರಹಿಂಸೆಯನ್ನು ಮಾಡುವವನೇ ಮಾದಿಗ ; ಹೊಲಸು 
ತಿನ್ನುವವನೇ ಹೊಲೆಯ . ಒಟ್ಟಿನಲ್ಲಿ ಸಕಲ ಜೀವರುಗಳಿಗೆಲ್ಲ ಒಳ್ಳೆಯದಾಗಲಿ ಎಂಬ 
ಭಾವನೆಯಿಂದ ಈ ಲೋಕದಲ್ಲಿ ನಡೆಯುವವನೇ ಉತ್ತಮ ಕುಲದವನು. 


- ೬) ಹಣವನ್ನು ನೆಲದಲ್ಲಿ ಹೂಳಿಡುವುದಾಗಲಿ ಜನಜೀವನಕ್ಕೆ ಬೇಕಾಗುವ 
ವಸ್ತುಗಳನ್ನು ಲೋಭದಿಂದ ಒಬ್ಬನೆ ಕೂಡಿಟ್ಟುಕೊಳ್ಳುವುದಾಗಲಿ ಸಲ್ಲದು . ಅದರಿಂದ 
ರಾಷ್ಟ್ರಕ್ಕೆ ದೊಡ್ಡ ಹಾನಿ, ಜನಜೀವನ ಅಸ್ತವ್ಯಸ್ತಗೊಳ್ಳುವುದು. ಏಕೆಂದರೆ ಎಲ್ಲ 
ವಸ್ತುಗಳೂ ಶಿವನಿಂದಲೇ ಲಭ್ಯವಾಗಿ ಅವನ ಸಮಸ್ತ ಜೀವರಾಶಿಗಳಿಗೆ ಉಪಯೋಗ 
ರಾಗಬೇಕಾದುವು. ಯಾವ ವಸ್ತುಗಳ ಮೇಲೂ ನಮಗೆ ಅಧಿಕಾರವಿಲ್ಲ. ಎಲ್ಲವೂ 
ಪರಮಾತ್ಮನ ಕೃಪೆ, ಆದ್ದರಿಂದ ಇದ್ದವರು ಇಲ್ಲದವರಿಗೆ ಹಂಚಬೇಕು. ಇಲ್ಲದವರು 
ಮುಡಿದು ಸಂಪಾದಿಸಿ ಜೀವನ ಮಾಡಬೇಕು. 


- ೭ ) ದೇವರ ಪೂಜೆಯನ್ನು ಆತನ ಕೃಪೆ ಪಡೆಯಲು ವೇದಗಳನ್ನೇ ಓದಿ 
ರಾಂಡಿತ್ಯ ಸಂಪಾದಿಸಬೇಕಿಲ್ಲ. ಏಕೆಂದರೆ ದೇವರು ವೇದಪ್ರಿಯನಷ್ಟೇ ಅಲ್ಲ, ದೇವನ 
Lಲುಮೆಗೆ ಜಾತಿ, ಮತ, ಕುಲ , ಬಲ , ಛಲ , ಓದು ಇವಾವುವೂ ಅಡ್ಡ ಬರುವುದಿಲ್ಲ. 
ಪರಮೇಶ್ವರನು ಭಕ್ತಿ ಪ್ರಿಯ , ಭಕ್ತಿ ಜೀವನವೆಂದರೆ ನಡೆವಳಿಕೆ , ನುಡಿಯುವಿಕೆ , 
ಸುಖಪಡುವಿಕೆ, ಕರ್ತವ್ಯ ಮಾಡುವಿಕೆ , ನೋಡುವಿಕೆ, ದೇವಪೂಜೆ ಮಾಡುವಿಕೆ 
Bನೆಗೆ ದೇಹ ಬಿಡುವಿಕೆ- ಈ ಎಲ್ಲ ಕೆಲಸಗಳಲ್ಲಿ ಶುದ್ಧವಾಗಿ ವ್ಯವಹಾರ ಮಾಡುವುದೇ 


ಮೇ , 1983 


21 


ಭಕ್ತಿಜೀವನ. ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಅಹಂಕಾರವಾಗಲಿ, ಕೀಳುಕು 
ದಲ್ಲಿ ಹುಟ್ಟಿದೆನೆಂಬ ಸಂಕೋಚವಾಗಲಿ ಸಲ್ಲದು. 

೮ ) ದಯಾದಾಕ್ಷಿಣ್ಯಪರನಾಗಿ ಅನ್ಯಾಯಕ್ಕೆ ಎಂದೂ ಮನಸ್ಸನ್ನು ಮಾ 
ಕೊಳ್ಳಬಾರದು . ನಿಷ್ಟುರವಾಗಿ ನ್ಯಾಯವನ್ನು ಎತ್ತಿಹಿಡಿಯಬೇಕು. ಈ ಸಂದಭ 
ದಲ್ಲಿ ಎಷ್ಟೇ ಕೋಪತಾಪಗಳು ಜನರಿಂದ ಉಂಟಾಗಬಹುದು ಅದಾವುದಕ್ಕೂ ಹೆದರ 
ಮುನ್ನಡೆಯಬೇಕು. ಈ ಸಂದರ್ಭದಲ್ಲಿ ಮರಣವೇ ಪ್ರಾಪ್ತಿಯಾಗುವುದಾದರು 
ಅದನ್ನು ಸಂತೋಷದಿಂದ ಅಪ್ಪ ಬೇಕು. ಕಾಯದ ಕಳವಳಕ್ಕೆ ಅಂಜಿ ಕಾಯಯ್ಯ , 
ಎಂದಾಗಲಿ , ಜೀವನೋಪಾಯಕ್ಕಾಗಿ ಈಯಯ್ಯ ಎಂದೆನ್ನಬಾರದು. ಉರಿಬಂದರೂ 
ಸಿರಿಬಂದರೂ ಬೇಡ ಬೇಕು, ಎನ್ನದಹಾಗೆ ಜೀವನವನ್ನು ಧೈರವಾಗಿ ರೂಪಿಸಿಕೊಳ 
ಬೇಕು. ಅಂಜಿ ಅಳುಕಿ ನಡೆಯಬಾರದು . ಸತ್ಯವನ್ನು ಎತ್ತಿ ಹಿಡಿಯುವವನ 
ಆನೆಯಮೇಲೆ ಏರಿಹೋದಹಾಗೆ ; ಅಸತ್ಯದ ನಾಯಿಗಳು ಬೊಗಳಿದರೆ ಏನಾಗ 
ಬೇಕು ? ಅದಕ್ಕೆ ಅಂಜಿದರೆ ಲೋಕಕ್ಕೆ ನ್ಯಾಯ ಸಿಗುವುದು ಹೇಗೆ? 

ಬಸವಣ್ಣನವರು ಲೋಕಕ್ಕೆ ಕೊಟ್ಟ ಸಂದೇಶಗಳೆಲ್ಲವನ್ನು ವಿಚಾರಿಸಿದರೆ, ಅನ 
ರೋಬ್ಬ ಉನ್ನತಮಟ್ಟದ ಆದರ್ಶವಾದಿಗಳಾಗಿ ಗೋಚರಿಸುತ್ತಾರೆ. ಅವರ ಜೀವ 
ನೆಲ್ಲ ವ್ಯಕ್ತಿ - ಸಮಾಜ, ರಾಷ್ಟ್ರ ರಾಷ್ಟ್ರಪ್ರೇಮದ ಗಾಢವಾದ ನಡೆಯಲ್ಲಿ ಮುಳುಗಿದುದು 
ಗೋಚರವಾಗುವುದು . ಲೋಕದ ಹಿತವೇ ತನ್ನ ಹಿತ ; ತನ್ನ ಹಿತವೇ ಲೋಕನ 
ಹಿತ ಎಂಬ ಭಾವನೆಯಿಂದ ನಡೆಯುವವನೇ ದೇವರ ಪ್ರೀತಿಗೆ ಪಾತ್ರನಾಗುವವನ 
ಎಂಬ ದಿವ್ಯ ಸಂದೇಶವು ಅವರ ವಚನಗಳನ್ನೋದುವವರಿಗೆ ತಿಳಿದುಬರುವುದು 
ಬಸವಣ್ಣನ ವಿಚಾರವಾಗಿ ಕನ್ನಡ, ತಮಿಳು, ತೆಲಗು, ಸಂಸ್ಕೃತ, ಮರಾಠಿ ಭಾ 
ಗಳಲ್ಲಿ ಅನೇಕ ಗ್ರಂಥಗಳು ಆ ಕಾಲದಲ್ಲಿಯೇ ಹುಟ್ಟಿವೆ. 
- ಬಸವಣ್ಣನವರು ತಮ್ಮ ಕ್ರಾಂತಿ ಕ್ಷೇತ್ರದಲ್ಲಿ ಕಾರ ಮಾಡಿದ ಕಾಲ ಕೇವ 
೧೦ - ೧೨ ವರ್ಷಗಳು ಮಾತ್ರ . ಕ್ರಿ . ಶ. ೧೧೩೨ ರಲ್ಲಿ ಜನ್ಮಧಾರಣೆ ಮಾಡಿ ಸುಮಾ 
೧೧೫೬ ರ ಹೊತ್ತಿಗೆ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನಕ್ಕೆ ಸೇರಿ, ಕ್ರಿ . ಶ. ೧೧೬೮ 
ಹೊತ್ತಿಗೆ ಮರಣ ಹೊಂದಿದರು. ಇಷ್ಟು ಅಲ್ಪ ಕಲಾವಧಿಯಲ್ಲಿ ಅವರು ಮಾಡಿ 
ಅದ್ಭುತಕ್ರಾಂತಿ ಸೂರ ಚಂದ್ರರಿರುವವರೆಗೂ ಇರುವಷ್ಟು ಸತ್ವಭರಿತವಾಗಿದೆ. ಬಸವಣ 
ನವರು ಕನ್ನಡ ಜನತೆಯನ್ನು ಅಂಧಕೂಪದಿಂದ ಮೇಲೆತ್ತಿದ ಮಹಾನುಭಾವ. ಅವ 
ವಿಚಾರಧಾರೆಗಳು ಎಲ್ಲ ಕಾಲಕ್ಕೂ ಅಮೂಲ್ಯ ತರುವಂಥವುಗಳು . ಪ್ರಪಂಚದ ಮಠ 
ಕ್ರಾಂತಿಕಾರರಾದ ಸ್ಟಾಲಿನ್ , ಕಾರ್ಲ್‌ಮಾರ್ಕ್, ಲೇನಿನ್ ಮೊದಲಾದ ಮಠ 
ಪುರುಷರಿಗೆ ಬಸವಣ್ಣನ ವಿಚಾರಧಾರೆಗಳು ಗೊತ್ತಾಗಿದ್ದರೆ ಅವನ್ನು ಅವರು ತಲೆ 
ಮೇಲೆ ಹೊತ್ತು ಮೆರೆಯುತ್ತಿದ್ದರು. ಇಂದಿನ ಬೆಳೆದುಬಂದ ಸಮಾಜವಾದದ ಕೆ. 
ದಲ್ಲೂ ಬಸವಣ್ಣನವರ ಅಭಿಪ್ರಾಯಗಳನ್ನೆಲ್ಲ ಕಾರರೂಪಕ್ಕೆ ತರಲು ಶಕ್ಯವಾಗಿಲ್ಲ. ( 
22 

ಸಿದ್ಧಗಂn 


ಬಸವಣ್ಣನವರು 


- ಚನ್ನಪ್ಪ ಎರೇಸೀಮೆ 


( ತಾ || ೫ - ೮ - ೮೩ ರಂದು ಶ್ರೀ ನಿಪ ಸ್ವ , ಡಾ!! ಶ್ರೀ ಶಿವಕುಮಾರ ಮಹಾ 
ಸ್ವಾಮಿಗಳವರು ಬೆಂಗಳೂರು ಜಯನಗರದ ಬಸವ ಸೇನಾ ಸಮಿತಿಯವರು 
ಬೆಳಗೋಡು ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಬಸವಜಯಂತ್ಯುತ್ಸವದಲ್ಲಿ 
ಮಾಡಿದ ಮನನೀಯ ಭಾಷಣದ ಸಾರಾಂಶ. 


ಜಗತ್ತಿನ ಇತಿಹಾಸದಲ್ಲಿ ಅನೇಕ ಮಹಾ ಪುರುಷರು ಕ್ರಾಂತಿಯನ್ನು ಮಾಡಿ 
ಜನಜೀವನಕ್ಕೆ ಅನೇಕ ಬಗೆಯ ಕೊಡುಗೆಗಳನ್ನು ಇತ್ತಿದ್ದಾರೆ. ಆದರೆ ಇಡೀ ಜಗತ್ತಿ 
ನಲ್ಲಿ ಸಮಗ್ರ ಕ್ರಾಂತಿಯ ಮೂಲ ಪುರುಷರೆಂದರೆ ನಿಜವಾಗಿಯೂ ಬಸವಣ್ಣನವರು. 
ಅವರು ಜೀವನದ ಯಾವ ಕ್ಷೇತ್ರವನ್ನೂ ಉದಾಸೀನ ಮಾಡಲಿಲ್ಲ. ತುಂಬು ಜೀವನ 
ವೆಂದರೇನೆಂಬುದನ್ನು ಬಸವಣ್ಣ ನವರ ವಿಚಾರಧಾರೆಯಿಂದಲೇ ಕಾಣಬೇಕು. ಅವ 
ರನ್ನು ಯಾವ ದೃಷ್ಟಿಕೋನದಿಂದ ನೋಡಿದರೂ ಅವರೊಬ್ಬ ಧೀಮಂತ ವ್ಯಕ್ತಿಗಳಾಗಿ 
ನಮಗೆ ಕಾಣುತ್ತಾರೆ. ಆಧ್ಯಾತ್ಮಿಕ ಕ್ಷೇತ್ರ , ಸಾಮಾಜಿಕ ಕ್ಷೇತ್ರ , ಧಾರ್ಮಿಕ ಕ್ಷೇತ್ರ 
ಆರ್ಥಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳ ಪರಿಷ್ಕಾರಕ್ಕೆ , ಸುಗಮತೆಗೆ ಅವರಂತೆ ಯೋಚನೆ 
ಮಾಡಿದ ಇನ್ನೊಬ್ಬ ಕ್ರಾಂತಿ ಪುರುಷರು ನಮಗೆ ಜಗತ್ತಿನ ಚರಿತ್ರೆಯಲ್ಲಿ ಸಿಕ್ಕುವುದಿಲ್ಲ 
ವೆಂದರೆ ಇದು ಕೇವಲ ಅಭಿಮಾನದಿಂದ ಹೇಳುವ ಮಾತಂತೂ ಅಲ್ಲ. ಅವರು 
ಬಿಟ್ಟು ಹೋಗಿರುವ ಜೋತಿರ್ಗಭ್ರದಂತಿರುವ ವಚನಗಳು ನಮಗೆ ಅವರ ಸಮಗ 
ವಿಚಾರಧಾರೆಯನ್ನು ಅಭಿವ್ಯಕ್ತಗೊಳಿಸುತ್ತವೆ. ಎಷ್ಟೋ ಜನ ಮಹಾಪುರುಷರು 
ನಾನು ದೇವದೂತ, ದೇವರ ಕಡೆಯಿಂದ ಸಂದೇಶತಂದಿದ್ದೇನೆ. ಆ ಸಂದೇಶ ಕೇಳಿರಿ 
ಎಂದು ಹೇಳಿದ್ದಾರೆ. ಬಸವಣ್ಣ ಹಾಗೆಂದೂ ಹೇಳಿಲ್ಲ ಬಸವಣ್ಣ ತನನ್ನು ಸಾಮಾನ್ಯ 
ಭಕ್ತ , ನನಗಿಂತ ಚಿಕ್ಕವರು ಯಾರೂ ಇಲ್ಲ, ಎಲ್ಲರೂ ನನಗಿಂತದೊಡ್ಡವರೇ . ಈ 
ಭಾವನೆಯೇ ನನಗೆ ದಿವ್ಯ ಎಂದಿದ್ದಾರೆ, ಉಳಿದವರಂತೆ ಅವರ ಹುಟ್ಟಿನಲ್ಲಿ ಪವಾಡವಿಲ್ಲ. 
ಅಯೋನಿಜತ್ವವಿಲ್ಲ, ಅಥವಾ ಇನ್ನಾವ ಅವೈಜ್ಞಾನಿಕ ಕಲ್ಪನೆಯಿಲ್ಲ. 

ಬಸವಣ ನನ್ನ ಹಾಗೆ ಸಮಾಜ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಸಮಾಜ ಜೀವನ 
ವನ್ನು ಎಲ್ಲ ಮುಖದಲ್ಲಿ ವಿಶ್ಲೇಷಿಸಿ ಅರ್ಥಮಾಡಿಕೊಂಡು ಚಿಂತಿಸಿ ಅಂಥ ಸಮ 
ಜದಲೋಪದೋಷಗಳನ್ನು ಸರಿಪಡಿಸಿ ದಾರಿಗೆ ತರಲು ಹೆಣಗಿದರು. ಹಿಂದಿನ ಅನೇ = 

ಸಿದ್ದಗಂಗಾ 


32 


ಸಹಸ್ರ ವರ್ಷಗಳಿಂದ ಹರಿದು ಬಂದ ವೇದ - ಪುರಾಣ - ಶಾಸ್ತ್ರ ಆಗಮಗಳನ್ನು 
- ಮೀಮಾಂಸೆಗೋಳಗುಮಾಡಿ ಅನುಭವದ ಒರೆಗಲ್ಲಿಗೆ ನಿಲುಕುವ ಅಭಿಪ್ರಾಯಗಳನ್ನು 
- ಸ್ವೀಕರಿಸಿ ಉಳಿದವುಗಳನ್ನು ನಿರ್ಭಯವಾಗಿ ಖಂಡಿಸಿದರು. 


ಬಸವಣ್ಣ ಜೀವ- ಜಗತ್ತು - ಈಶ್ವರನ ಬಗೆಗೆ ಚೆನ್ನಾಗಿ ಅರ್ಥಮಾಡಿಕೊಂಡು 
ಜನಸಾಮಾನ್ಯಕ್ಕೆ ಅನ್ವಯವಾಗಬಲ್ಲ ಹೃದಯಸ್ಪರ್ಶಿ ಮಾರ್ಗವನ್ನು ಲೋಕಕ್ಕೆ 
ಸಾರುವಾಗ, ಏಕ ದೇವೋಪಾಸನೆಗೆ ಸಮಗ್ರ ಹಿಂದೂ ಜನಾಂಗವನ್ನೆ ಒಳಗುಮಾಡು 
ವಲ್ಲಿ ನಿರ್ಭಯವಾಗಿ ನ್ಯಾಯ ನಿಷರಿಗಳಾಗಿ ವರ್ತಿಸಿದ್ದಾರೆ. ಮನುಷ್ಯ ಸಾಹಸ 
ಶೀಲನಾಗಿ, ವಿಚಾರಪರನಾಗಿ , ಕಷ್ಟ ಜೀವಿಯಾಗಿ , ಜೀವದಯಾಪರನಾಗಿ ಈಶ್ವರ 
ನನ್ನು ನಂಬಿ ಜೀವನ ಸಾಗಿಸುವಲ್ಲಿ ಸುಖವನ್ನು ಕಾಣಬೇಕೆಂಬುದೇ ಅವರ ಭೋಧೆಯ 
ಮುಖ್ಯ ತಿರುಳು ದೇಶದ ಆರ್ಥಿಕ ಸಂಪತ್ತು ಕೆಲವೇ ಜನರ ಸುಖದ ಸಿಂಹಪಾಲಾಗ 
ಬಾರದು . ಅದನ್ನು ಎಲ್ಲರೂ ಹಂಚಿಕೊಂಡು ಅನುಭವಿಸಬೇಕೆಂಬ ಆಧುನಿಕ ಅರ್ಥ 
ಶಾಸ್ತ್ರಜ್ಞರನ್ನು ನಾಚಿಸುವಂತಹ ಅಭಿಪ್ರಾಯವನ್ನು ಸಾರ್ವತ್ರಿಕಗೊಳಿಸುವಲ್ಲಿ ಅವರ 
ಧೀಮಂತಿಕೆ ಎದ್ದು ಕಾಣುವ ಅಂಶ. ಹಿಂದುಳಿದವರು - ದೀನರು - ದಲಿತರು . ಅಸ್ಪೃಶ್ಯ 
ರೆನಿಸಿಕೊಂಡು ಹಿಂದೂ ಧರ್ಮದ ಔದಾರರಹಿತ ಕ್ರಮದಿಂದ ಪಾತಾಳದಲ್ಲಿರುವವರಿಗೆ 
ಬೆಳೆಯಲು ಅವಕಾಶಕೊಟ್ಟರೆ ಎಂಥ ಮಹಾಪುರುಷರು ಹುಟ್ಟಬಹುದೆಂಬುದನ್ನು ಆ 
ಸಮಾಜಗಳಿಂದ ಮೇಲೆದು ಬಂದು ಕಾಣಿಸಿಕೊಂಡ ಅನೇಕ ಶರಣರ ದೃಷ್ಟಾಂತದಿಂದ 
ತೋರಿಸಿಕೊಟ್ಟಿದ್ದಾರೆ. 


ಭಾರತದೇಶದ ಚರಿತ್ರೆಯಲ್ಲಿ ಬೆಳೆದುಬಂದ ತತ್ತ್ವಶಾಸ್ತ್ರವನ್ನು ಪರಿಶೀಲಿಸಿದರೆ 
ಆಧ್ಯಾತ್ಮಿಕತೆ ಲೌಕಿಕ ಜೀವನವನ್ನು ತಿರಸ್ಕರಿಸಿಲ್ಲವೆಂಬುದು ತಿಳಿದುಬರುತ್ತದೆ. ಆದರೆ 
- ಅವು ಹುಟ್ಟಿದ ಸ್ಥಿತಿಯಲ್ಲೇ ಉಳಿಯದೇ ಕಾಲಕಾಲಕ್ಕೆ ಅನೇಕರ ಸ್ವಾರ್ಥಪರ ದೃಷ್ಟಿ 
ಯಿಂದ ಪ್ರಕ್ಷಿಪ್ತವನ್ನೊಳಗೊಂಡು ವರ್ಗ ಕಲ್ಪನೆ ಮಾಡಿದುದರ ಪರಿಣಾಮವಾಗಿ 
ಕಸಬುಗಳಿಂದ ಜನಾಂಗಗಳನ್ನು ಒಡೆದು ನೂರಾರು ಜಾತಿಗಳನ್ನು ಕಲ್ಪಿಸಿದುದರ ಪರಿ 
- ಣಾಮವಾಗಿ ಹಿಂದೂ ಸಮಾಜವೇ ಚೂರುಚೂರಾಗಿ, ಪೌರುಷಹೀನವಾಗಿ , ತಮ್ಮ 
ರಾಷ್ಟ್ರವನ್ನು ತಾವು ಹತೋಟಿಯಲ್ಲಿಟ್ಟು ಕೊಳ್ಳಲಾಗದೆ ಪದೇ ಪದೇ ಪರಕೀಯರ 
ಆಘಾತಗಳಿಂದ ಜರ್ಝರಿತಗೊಂಡು ಐಶ್ವರನನ್ನು ನಷ್ಟಗೊಳಿಸಿಕೊಂಡುದು ಒಂದು 
ಸಾವಿರದ ಐದುನೂರು ವರ್ಷಗಳ ಚರಿತ್ರೆಯನ್ನು ಅವಲೋಕಿಸಿದವರಿಗೆ ತಿಳಿಯುವ 
ಅಂಶವೇ ಆಗಿದೆ. ಬಸವಣ್ಣ ಅಂದಿನ ಕಾಲದ ದೊಡ್ಡ ಅರ್ಥ ಶಾಸ್ತ್ರಜ್ಞ , ರಾಜಕೀಯ 
ಧುರೀಣಮತ್ತು ಸಮಾಜಶಾಸ್ತ್ರವೇನೆಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ. ಗುಪ್ತರ 
ಕಾಲದ ಹೂಣರು ಸಿಥಿಯನ್ನರ ದಾಳಿಗಳಿಂದ ಮೊದಲ್ಗೊಂಡು ಘಜನಿಮಹಮ್ಮದನ 
೧೦೨೪ ರ ವರೆಗಿನ ದಾಳಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಸಮಗ್ರ ರಾಷ್ಟ್ರ 
- ಸೆಪ್ಟೆಂಬರ್ , 1983 


ವನ್ನು ಒಂದು ಧಾರ್ಮಿಕ ವ್ಯವಸ್ಥೆಗೊಳಗುಪಡಿಸಿ, ಜೀವಜಗತ್ತು ಈಶ್ವರದ ಬಗೆಗೆ 
ಸರಿಯಾದ ಕಲ್ಪನೆ ಕೊಟ್ಟ ಪೌರುಷ ಪ್ರಧಾನ ಜನಾಂಗ ನಿರ್ಮಿಸಿ ರಾಷ್ಟ್ರ ರಕ್ಷಣೆಗೆ 
ಸಿದ್ಧಪಡಿಸಬೇಕೆಂಬ ಸಂಕಲ್ಪ ಮಾಡಿ ಕಾರರಂಗಕ್ಕೆ ಧುಮುಕಿದುದೇ ತಡ ಭಾರತದ 
ಮೂಲೆಮೂಲೆಗಳಿಂದ ಹಿಂದೂ ಸಮಾಜದ ಅನೇಕ ವರ್ಗಗಳ ಮುಖಂಡರ ಬೆಂಬಲ 
ಸಿಕ್ಕುದನ್ನು ಕಾಣಬಹುದು. ಹಿಂದೂ ಸಮಾಜದ ತಾರತಮ್ಯದ ಅಭಿಶಾಪ ಹತರಾದ 
ಅನೇಕ ಹಿಂದುಳಿದ ಸಮಾಜಗಳ ಧೀಮಂತ ವ್ಯಕ್ತಿಗಳಿಗೆ ಬಸವಣ್ಣನವರ ಸಮಾನತೆಯ 
ಆಧಾರದ ಮೇಲೆ ಕಟ್ಟಬಯಸಿದ ಸಮಾಜದ ರೂಪರೇಖೆಗಳು ಹರ್ಷಗೊಳಿಸಿದವು. 
ಇಡೀ ರಾಷ್ಟ್ರದಲ್ಲಿಯೇ ವಿದ್ಯುತ್ ಸಂಚಾರವಾದಂತಾಗಿ ನೂತನ ವರ್ಗವೊಂದು ಏರ್ಪ 
ಟ್ಟಿತು. ಬಸವಣ್ಣನನಂತರ ಇಂಥ ಒಂದು ಸಮಾಜ ನಿರ್ಮಾಣಮಾಡಬಲ್ಲ ಮಹಾ 
ಪುರುಷರು ಹುಟ್ಟಲಿಲ್ಲ. ಇಂದೂ ಕೂಡ ಹಿಂದೂ ಸಮಾಜವನ್ನು ಒಂದು ಸಮಾ 
ನತೆಯ ಆಧಾರದ ಮೇಲೆ ಕಟ್ಟಲಾಗುತ್ತಿಲ್ಲ. ಇದರ ಕಹಿ ಫಲವನ್ನು ಇಂದು ನಾವು 
ಅನುಭವಿಸುವ ದೌರ್ಭಾಗ್ಯ ಒದಗಿದೆ. ದೇಶದ ಸಮಗ್ರ ಜನಾಂಗವನ್ನು ಹತೋಟಿ 
ಯಲ್ಲಿಟ್ಟುಕೊಂಡು ಭಾರತವನ್ನು ಸಮೃದ್ದ ರಾಷ್ಟ್ರವನ್ನಾಗಿ ಕಟ್ಟಲು ಉಂಟಾಗುತ್ತಿರುವ 
ಅಡೆತಡೆಗಳು ಅಷ್ಟಿಷ್ಟಲ್ಲ. ಇದರ ಪರಿಣಾಮವನ್ನು ಊಹಿಸಿದರೇ ಭಯವಾಗುತ್ತಿದೆ, 
ಆರ್ಥಿಕ ಹಂಚಿಕೆ ಅವ್ಯವಸ್ಥೆಗಿಟ್ಟು ಕೊಂಡಿದೆ. 


ದೆಹಲಿಯಲ್ಲಿ ಕುಳಿತುಕೊಂಡು ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ದಿ! 
ವಿನೋಭಾಭಾವೆಯವರು ಈ ಬಗ್ಗೆ ಒಂದು ಸುಂದರ ರೂಪಕ ಕೊಟ್ಟು ಹೇಳಿದ್ದಾರೆ. 
ದೆಹಲಿಯೊಂದು ದೊಡ್ಡ ಕಪಿಲೆ ಬಾವಿ , ಇಡೀ ಭಾರತವೇ ಒಂದು ದೊಡ್ಡತೋಟ. 
ಈ ಬಾವಿಯಿಂದ ನೀರು ಹೋಗಲು ಸಮಗ್ರದೇಶಗಳವರೆಗೂ ಮಣ್ಣು ಕಾಲುವೆ ಮಾಡ 
ಲಾಗಿದೆ. ದೆಹಲಿಯ ಬಾವಿಯಿಂದ ನೀರನ್ನೆ ಕಾಲುವೆಗಳಲ್ಲಿ ಬಿಡಲಾಗುತ್ತಿದೆ. 
ಕಾಲುವೆಗಳೋ ದೊಡ್ಡ ದೊಡ್ಡ ಬಿರುಕುಗಳಿಂದ ಕೂಡಿದೆ. ನೀರು ಮೊದಲು ಬಿರುಕು 
ಗಳನ್ನೆಲ್ಲ ತುಂಬಿ ಮುಂದು ಮುಂದು ಹೋಗುತ್ತದೆ. ತೋಟಗಳಿಗೆ ಹೋಗುವಹೊತ್ತಿಗೆ 
ಬಾವಿಯ ನೀರೆಲ್ಲ ಬರಿದಾಗುತ್ತದೆ. ತೋಟಗಳಿಗೆ ಹೋಗಬೇಕಾದ ನೀರು ಆ 
ಪ್ರಮಾಣದಲ್ಲಿ ಹೋಗದೆ ಅದರಲ್ಲಿನ ಗಿಡಗಳು ಸಾಯದೆ ಬದುಕದೆ ಹಾಗೇ ಉಳಿಯು 


ಬಸವಣ್ಣ ತನ್ನ ಕಾಲದಲ್ಲಿ ಆರ್ಥಿಕ ಹಂಚಿಕೆಯ ಬಗೆಗೆ ರೂಪಿಸಿದ ರೀತಿನೀತಿ 
ಗಳು ಇಂದಿಗೂ ಆದರ್ಶವಾಗಿಯೇ ಉಳಿದಿವೆ. ಅವನ ಕಾಯಕತತ್ತ್ವ ಶ್ರೇಷ್ಠ 
ಮಟ್ಟದ ಆರ್ಥಿಕ ಹಂಚಿಕೆಯ ತತ್ಯ , ಕಾಯಕವೆಂದರೆ ಕೇವಲ ಜೀವನ ಸಾಗಿಸಲು 
ಮಾಡುವ ಒಂದು ವೃತ್ತಿಯಷ್ಟೆ ಅಲ್ಲ. ಅದು ಆತೋನ್ನತಿಯ ಮಾರ್ಗವೂ ಕೂಡ. 
ಧರ್ಮವನ್ನು ಯಥಾರ್ಥವುಳ್ಳದ್ದನ್ನಾಗಿ ಮಾಡುವುದೇ ಬಸವಣ್ಣನವರ ಮತ್ತು ಶರಣರ 


ಸಿದ್ದಗಂಗಾ 


34 


ಕ್ರಾಂತಿಯ ಪ್ರಧಾನೋದ್ದೇಶವಾಗಿತ್ತು . ಬಸವಣ್ಣನವರ ಜೀವನಾದರ್ಶ, ಅವರ 
ತತ್ತ್ವಗಳು ಎಲ್ಲ ಕಾಲಕ್ಕೂ ಮನುಕುಲಕ್ಕೆ ಬೇಕಾದವು. ಅವನ್ನು ಅನುಷ್ಠಾನಕ್ಕೆ 
ತರುವುದು ಇಂದಿನ ಕಾಲದಲ್ಲೂ ಸಾಧ್ಯವಾಗುತ್ತಿಲ್ಲ ಇದೇ ವಿಷಾದದ ಸಂಗತಿ. 
- ಬಸವಣ್ಣನವರ ಬಗೆಗೆ ಅವರ ಆದರ್ಶಗಳ ಬಗೆಗೆ ಇತ್ತೀಚೆಗೆ ಬಹುವಿಧವಾಗಿ 
ಪ್ರಚಾರವಾಗುತ್ತಿದೆ. ಆದರೆ ಲೋಕ ಇಂದು ತೀರಾ ವಕ್ರವಾಗಿದೆ. ಜನಾಂಗಗಳ 
ಅಭಿರುಚಿ, ಅಭಿಪ್ರಾಯಗಳು ತೀರಾ ವಿಕೃತಗೊಂಡಿವೆ. ಅವಾಸ್ತವ ನಡೆನುಡಿಗಳಿಂದ 
ನಾವು ಇನ್ನೊಮ್ಮೆ ನಮ್ಮ ತನವನ್ನು ಕಳೆದುಕೊಳ್ಳುವ ಮಾರ್ಗದಲ್ಲಿ , ದೀರ್ಘವಾಗಿ 
ಯೋಚಿಸಿ ಸನ್ಮಾರ್ಗಪ್ರವೃತ್ತರಾಗಿ ಪೌರುಷಪ್ರಧಾನ ರಾಷ್ಟ್ರವನ್ನಾಗಿ ಮಾಡುವಲ್ಲಿ 
ಪ್ರತಿ ಭಾರತೀಯನೂ ಹೆಣಗಬೇಕಾದುದಂತೂ ಸತ್ಯ ವಿಷಯ . ಇಲ್ಲದಿದ್ದರೆ ಪ್ರಪಂಚದ 
ಬಲಿಷ್ಠ ರಾಷ್ಟಗಳ ಎದುರು ನಾವು ? 

- ( “ ಹಿಂದೂ ” 31 ನೇ ಪುಟದಿಂದ) 
ಈ ಕಾಲದಲ್ಲಿ ಹಿಂದೂಸ್ಥಾನ ಮತ್ತು ಹಿಂದುಜನರ ಖ್ಯಾತಿ ಸರ್ವತ್ರ ಹಬ್ಬಿದ್ದಿತು. 
ಹಿಂದುಜನರ ಸಾಂಸ್ಕೃತಿಕ ಸಾಮ್ರಾಜ್ಯ ವಿಶ್ವವ್ಯಾಪಿಯಾಗಿದ್ದಿತು. ಹಿಂದು ಧರ್ಮ 
ಪ್ರಚಾರಕರು ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ವಿಶ್ವದಲ್ಲೆಲ್ಲಾ ಸಂಚಾರ 
ಮಾಡುತ್ತಿದ್ದರು. ಆ ಕಾಲದಲ್ಲಿ ಭಾರತ ಸಂಪದ್ಭರಿತವಾಗಿದ್ದಿತು. ಜ್ಞಾನ, 
ವಿಜ್ಞಾನ, ಆಧ್ಯಾತ್ಮ ಮತ್ತು ಸಭ್ಯತೆಗಳಲ್ಲಿ ಅದು ಜಗತ್ತಿಗೇ ಗುರುವಾಗಿದ್ದಿತು. 
ಕಲೆ-ಕೌಶಲ್ಯಗಳಿಗೂ , ಸುಖ - ಸಮೃದ್ಧಿಗಳಿಗೂ ಹಿಂದುಸ್ತಾನ ಪ್ರಸಿದ್ದವಾಗಿದ್ದಿತು 
ಎನ್ನುವ ಸಂಗತಿ ದಾರಾ ಬಾ ದ ಭ ಹಾ ರ ಶಿಲಾಲೇಖಗಳಿಂದ ಗೊತ್ತಾಗುತ್ತದೆ. 
ಕ್ರಿಸ್ತಪೂರ್ವ 484ರ ಈ ಶಿಲಾಲೇಖ ಇರಾನಿನ ಪರ್ಸಿಪೊಲಿಸ್ ನಗರದಲ್ಲಿದೆ. 
ಕ್ರಿಸ್ತಪೂರ್ವ 520- 518ರ ಚಹರೀನ್ ಶಿಲಾಲೇಖ ಮತ್ತು ಕ್ರಿಸ್ತಪೂರ್ವ 515ರ 
ನಕ್ಕೆ ರುಸ್ತುಮ್ ಮತ್ತು ಮಹದನ್ ಶಿಲಾಲೇಖಗಳಿಂದ ಗಾಂಧಾರ ( ಆಫ್ಘಾನಿ 
ಸ್ಥಾನ ದೇಶದ ಜನತೆಯ ಮೇಲೆ ಹಿಂದೂ ಸಂಸ್ಕೃತಿಯು ಆಗಿದ್ದುದು ತಿಳಿದು 
ಬರುತ್ತದೆ. ಇದಲ್ಲದೇ ಕ್ರಿಸ್ತಪೂರ್ವ 500ರ ಸಮಯದಲ್ಲಿ ಹಿಂದ್ , ಹಿಂದೂ , 
ಮತ್ತು ಹಿಂದೂಸ್ತಾನ ಎನ್ನುವ ಪ ದ ಗ ಳಿ ಗೆ ಗೌರವದ ಸ್ಥಾನ ಇದ್ದಿತು ಎಂದು 
ಕಂಡುಬರುತ್ತದೆ. ಆದರೆ ಮುಂದೆ ಇಸ್ಲಾಮ್ ಧರ್ಮದ ಪ್ರಚಾರ ಮಾಡುತ್ತಿದ್ದ 
ಮುಸಲ್ಮಾನರು ತಿಳಿದು ತಿಳಿದು ಈ ಶಬ್ದಗಳಿಗೆ ಉದ್ದೇಶಪೂರ್ವಕವಾಗಿ ದೋಷ) 
ರೋಷಣೆಯನ್ನು ಮಾಡಿ, ಹಿಂದೂ ಎಂದರೆ ಕಳ್ಳ , ಸುಳ್ಳುಗಾರ , ದಗಾಕೋರ, 
ಕ ಸ್ಪ ನೆ ಯ ವ ಎಂದು ಪ್ರಚಾರ ಮಾಡಿದರು ಎಂದು ಇತಿಹಾಸ ಹೇಳುತ್ತಿದೆ. 
ಕೇವಲ ಸ್ವಾರ್ಥದ ದೃಷ್ಟಿಯಿಂದ ಅವರು ಮಾಡಿದ ಈ ಪ್ರಚಾರ ಅವರ ವಿಕೃತ 
- ಬುದ್ದಿಯನ್ನು ತೋರಿಸುತ್ತದೆಯೇ ಹೊರತು ಇದರಿಂದಾಗಿ ಒಂದು ಅಥವಾ ಹಿಂದು 
ಸ್ಥಾನದ ಗೌರವ ಕಡಿಮೆಯಾಗುವುದಿಲ್ಲ. 
ಸೆಪ್ಟೆಂಬರ್ , 1983 


35 


ನವನೀತ 


ಇಫೈರಗಾತ್ ಕಮುಶಃ ಯಥಾ ಪರ್ವಣಿ ರಸವಿಶೇಷಃ! 
ತದ್ವತ್ ಸಜ್ಜನ ಮೈತ್ರೀ ವಿಪರೀತಾನಾಂ ತು ವಿಪರೀತಾ|| 


ಕಬ್ಬನ್ನು ತುದಿಯಿಂದ ಬುಡದ ಕಡೆಗೆ 
ಸವಿಯೇ , ಸವಿ ಹೆಚ್ಚುವುದು ಗೆಣ್ಣಿಂದ ಗೆಣ್ಣಿಗೆ. 
* ಅಂತೆಯೇ ಸಜ್ಜನರ ಗೆಳೆತನವು ಕೂಡ, 
ತಿರುವು ಮುರುವಾದಂತೆ ದುಷ್ಟರೊಡನಾಟ. 


00 


ನಾರಿಕೇಲ ಸಮಾಕಾರಾ ದೃಶ್ಯಂತೇ ಬಲುಸಜ್ಜನಾಃ| 
ಅನೈ ಬದರಿಕಾಕಾರಾಃ ಬಹಿರೇವ ಮನೋಹರಾ…!! 

ಒರಟಾದ ಹೊರಚಿಪ್ಪಿನೆಳನೀರಿನಂತೆ 
ಹೊರನೋಟಕೊರಟೊರಟು ಒಳ್ಳೆಯವರು , 
ಒಳಗೆಲ್ಲ ಹುಳು ತುಂಬಿದೆಲಚಿ ಹಣ್ಣಂತೆ 
ಹೊರಗೆ ಬಲು ಚಂದವಿಹರಿತರೆ ಜನರು, 


ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ! 
ಲೋಕೋತ್ತರಾಣಾಂ ಚೇತಾಂಸಿ ಕೊನು ವಿಜ್ಞಾತುನರ್ಹತಿ! 

ವಜ್ರಕಿಂತಲು ಗಡಸು ಸಜ್ಜನರ ಮನಸು 
ಹೂವಿಗಿಂತಲೂ ಮೆದುವು, ಅದುವೆ ಸೊಗಸು 
ದೇವರಂತಹ ಅವರ ಚಿತ್ರವನ್ನು 
ಯವನರಿಯಲು ಸಾಧ್ಯ ಹೇಳು ನೀನು? 


' ಕಾವ್ಯ ಸುಧಾಪ್ರಿಯ ” ( ಕೆ. ಜಿ. ರಂಗಯ್ಯ ) 


ಸಿದ್ಧಗಂಗಾ 


ಮೃದು ಹೃದಯಿ ಡಾ|| ವಿ. ಸೀ . 


- ಚನ್ನಪ್ಪ ಎರೇಸೀಮೆ 


ಒ೦ದು ವರ್ಷದ ಹಿಂದಿನ ಮಾತು. ವಿ . ಸೀ ಯವರು ಹಾಸಿಗೆ ಹಿಡಿ 
ದಿದ್ದರು. ಅರೆ ಪ್ರಜ್ಞೆ ; ಸಾಮಾನ್ಯವಾಗಿ ಯಾರೊಡನೆಯೂ ಮಾತಿಲ್ಲ. ಮನೆಯ 
ಮಕ್ಕಳು ಉಪಚಾರಕ್ಕೆ ಬಂದರೆ ಕೈಸನ್ನೆ , ಕಣ್ಣನ್ನೆ , ಉಸಚಾರ ಮುಗಿದೊಡನೆ 
ಹಾಗೇ ಮಲಗಿಕೊಂಡೇ ಇರುವುದು. ಈ ಸ್ಥಿತಿಯಲ್ಲಿ ಸಿದ್ದಗಂಗಾ ಶ್ರೀ ಸಂಭಾ 
ವನಾ ಸಂಪುಟ ಕೊಡ ಹೋದಾಗ, ಮಲಗಿಕೊಂಡೇ ಕಣ್ಣು ಬಿಟ್ಟು ಪುಸ್ತಕ 
ನೋಡಿದರು. ಬೇರೆಯವರ ಆಸರೆಯಿಂದ ಕುಳಿತುಕೊಳ್ಳಬೇಕಾದ ಅವರು ಗ್ರಂಥ 
ನೋಡಿದೊಡನೆ ತಾವೇ ಹೊರಳಾಡಿ ಶಕ್ತಿ ಸಂಚಯನ ಮಾಡಿಕೊಂಡು ಕುಳಿತು 
ಆಶ್ಚರ ಸೂಚಿಸುತ್ತ ಅಬ್ಬಾ ! ಎಂಥ ಪುಸ್ತಕ ಹೊರತಂದಿರುವಿರಪ್ಪಾ ! ಆಹಾ! 
ಹಾಹಾ ! ' ಎನ್ನುತ ಗ್ರಂಥವನ್ನು ಕೈಗೆ ತೆಗೆದುಕೊಂಡು ತಿರುವಿ ಹಾಕುತ್ತ ಶ್ಲಾಘನೆಗೆ 
ಪ್ರಾರಂಭ. ಎಂಟು ದಿನಗಳಿಂದ ಯಾರೊಡನೆಯೂ ಮಾತನಾಡದಿದ್ದ ತಂದೆ ಈಗ 
ಮಾತನಾಡುವುದನ್ನು ಕಂಡು ಮಕ್ಕಳೆಲ್ಲ ಅವಾಕ್ಕಾಗಿ ಸುತ್ತಮುತ್ತ ನೆರೆದು ನೋಡಿ 
ಹರ್ಷಿಸಿ ನಮಗೆ ಅಭಿನಂದನೆ ಸಲ್ಲಿಸಿದರು. ಈ ಪುಸ್ತಕದಿಂದಾದ ಪವಾಡ ಎಂದು 
ಹೇಳಿದರು. ನಮ್ಮನ್ನು ಕೊಂಡಾಡಿದರು. 


- ತನ್ನಡ ನಾಡು ನುಡಿ, ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಪ್ರಶ್ನೆ ಬಂದಾಗ ಶುದ್ದಾಂ 
ತಃಕರಣದಿಂದ ಸಂತೋಷಾನುಭವ ಮಾಡುತ್ತಿದ್ದ ವೀ . ಸೀ . ? ಎಂಬ ಪ್ರಖ್ಯಾತ 
ಕಾವ್ಯನಾಮದಿಂದ ಪ್ರಸಿದ್ದರಾಗಿದ್ದ ವಿ. ಸೀತಾರಾಮಯ್ಯನವರು ಕನ್ನಡನಾಡಿನ 
ಪ್ರಸಿದ್ಧ ಸಾಹಿತಿಗಳು; ಉತ್ತಮ ಮಟ್ಟದ ಉಪಾಧ್ಯಾಯರು, ವಿಮರ್ಶಕ, ನಾಟಕ 
ಕಾರ , ಕವಿ , ಪ್ರಬಂಧಕಾರ, ಅರ್ಥಶಾಸ್ತ್ರಜ್ಞ , ಸಮಾಜಶಾಸ್ತ್ರಜ್ಞ , ಧರ್ಮಭೀರು, 
ಕಲೆ, ಸಂಗೀತಾಭಿರುಚಿಗಳ ಸಹೃದಯಿ ಪತ್ರಕರ್ತ ಇತ್ಯಾದಿ ಅನೇಕಮುಖ 
ಪಾಂಡಿತ್ಯಶ್ರೀ ಸಮನ್ವಿತ ಆಚಾರಪುರುಷರೆನಿಸಿದ್ದರು. 


ಕ್ರಿ . ಶ. ೧೮೯೯ ನೇ ಅಕ್ಟೋಬರ್ ಎರಡರಂದು ಬೆಂಗಳೂರು ಜಿಲ್ಲಾ ಬೂದಿ 
ಗೆರೆ ಗ್ರಾಮದ ಹುಲ್ಲೂರು ವೆಂಕಟರಾಮಯ್ಯ ದೊಡ್ಡ ವೆಂಕಟಮ್ಮ ದಂಪತಿಗಳ ಸತ್ತು 
ತ್ರನೆನಿಸಿ ಜನ್ಮತಳೆದ ವಿ. ಸೀಯವರ ವಿದ್ಯಾ ಭ್ಯಾ ಸ ಬೆಂಗಳೂರು- ಮೈಸೂರು 
ಬೊಂಬಾಯಿಗಳಲ್ಲಿ ಆಯಿತು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ೧೯೧೭ 
ರಿಂದ ೧೯೨೨ ರವರೆಗೆ ನಡೆದು ಅರ್ಥಶಾಸ್ತ್ರ , ರಾಜ್ಯಶಾಸ್ತ್ರ , ದರ್ಶನ ಶಾಸ್ತ್ರಗಳಲ್ಲಿ 
ಅಕ್ಟೋಬರ್ , 1983 


ಎಂ . ಎ . ಪದವಿಯನ್ನೂ ( ೧೯೨೨ ) ಪಡೆದು, ಕಾನೂನು ಕಲಿಯಲು ಬೊಂಬಾ 
ಯಿಗೆ ತೆರಳಿ ಅಲ್ಲಿ ಪ್ರಥಮರ್ಥ - ಡೆಪ್ಯುಟಿ ಕಂಟ್ರೋಲರ್ ಆಫ್ ಕರೆನ್ಸಿ ಆಫೀಸ್ ? 
ನಲ್ಲಿ ಕೆಲಸಕ್ಕೆ ಸೇರಿದರು. ೧೯೨೫ ರಲ್ಲಿ ಶ್ರೀಮತಿ ಸರೋಜಮ್ಮ ಅವರೊಡನೆ 
ವಿವಾಹಿತರಾದ ಈ ಗೃ ಹ ಸ ರಿ ಗೆ ನಾಲ್ಕು ಗಂಡು, ಮೂರು ಹೆಣ್ಣು ಮಕ್ಕಳು. 
ಬೋಧನಾ ಸಾಮರ್ಥವನ್ನು ಹುಟ್ಟುಗುಣವಾಗಿ ಪಡೆದಿದ್ದ ಈ ಚತುರ ಬೋಧ 
ಕರು ಬೊಂಬಾಯಿನ ತಮ್ಮ ಕೆಲಸಕ್ಕೆ ಕೈಮುಗಿದು ಬೆಂಗಳೂರು ಸೆಂಟ್ರಲ್ ಕಾಲೇ 
ಜಿನಲ್ಲಿ ಉಪನ್ಯಾಸಕರಾಗಿ - ೧೯೨೮ ರಲ್ಲಿ ನೇಮಕಗೊಂಡು ನಿವೃತ್ತರಾಗುವವರೆಗೆ 
ಮಾಡಿದ ಇವರ ಶ್ಲಾನ್ಯ ಉಪಾಧ್ಯಾಯ ವೃತ್ತಿ ಯ ನ್ನು ಕೊಂಡಾಡದವರಿಲ್ಲ. 
ಇವರು ಆದರ್ಶ ಉಪಾಧ್ಯಾಯರಾಗಿ ಶಿಷ್ಯರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. 
ಬಾಳಿನುದ್ದಕ್ಕೂ ಉಪಾಧ್ಯಾಯರಾಗಿದ್ದರೂ ಜ್ಞಾನ ಸಿಪಾಸುವಾಗಿ ವಿದ್ಯಾರ್ಥಿಯೂ 
ಆಗಿರುತ್ತಿದ್ದರು. ' ಕಾವ್ಯಮೀಮಾಂಸೆ , ಛಂದಸ್ಸು , ಸಾಹಿತ್ಯ , ವಿಮರ್ಶೆ, ವ್ಯಾಕ 
ರಣ ಮೊದಲಾದ ಶಾ ಸ ಗ ಳ ನ್ನು ಕೂಲಂಕಷವಾಗಿ ಕೊನೆಯವರೆಗೂ ತಮ್ಮ 
ಅಭ್ಯಾಸ ವಿಷಯಗಳನ್ನಾಗಿ ಮಾಡಿಕೊಂಡಿದ್ದರು. ಸಂಸ್ಕೃತದ ಕಾವ್ಯ ನಾ ಟ ಕ 
ಉಪನಿಷತ್ತು , ರಾಮಾಯಣ, ಭಾರತಗಳ ಅಭ್ಯಾಸ ಇವರ ದಿನನಿತ್ಯದ ಉಸಿರಾಗಿತ್ತು . 


ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳೆರಡರಲ್ಲೂ ಅಗಾಧ ಪಾಂಡಿತ್ಯ ಅನ್ಯಾ 
ದೃಶ ಬಹುಶ್ರುತತ್ವಗಳಿಸಿದ್ದ ಇವರು ಕೇವಲ ಶುಷ್ಕ ಪಂಡಿತರಾಗಿರಲಿಲ್ಲ; ರ ಸಿ ಕ 
ಪಾಂಡಿತ್ಯ ಪಡೆದವರು. ರಸಗ್ರಾಹಿಗಳು , ಗೀತಗಳು , ದೀಪಗಳು , ನೆಳಲು ಬೆಳಕು 
ದ್ರಾಕ್ಷಿದಾಳಿಂಬೆ, ಹೆಜ್ಜೆ ಪಾಡು, ಕದಂಬ, ಅದಲು- ಬದಲು, ಹಗಲು-ಇರುಳು , ಶಬರಿ 
ಮೊದಲಾದ ಕವನ ಸಂಕಲಗಳಲ್ಲಿ ಇವರ ಕವಿ ಹೃದಯ , ರಸಿಕತೆ, ರಮಣೀಯಾರ್ಥ 
ಗಳನ್ನು ಕಾಣಬಹುದು. ಇವರು ಸುಮಾರು ೨೬ ಕನ್ನಡ ಗದ್ಯ ಕೃತಿಗಳನ್ನು , ೬ 
ಇಂಗ್ಲೀಷ್ ಕೃತಿಗಳನ್ನೂ ೫ ಆ ನು ನಾ ದ ಕೃತಿಗಳನ್ನೂ ರಚಿಸಿದ್ದಲ್ಲದೆ ಅನೇಕ 
ಲೇಖನಗಳನ್ನೂ ಬರೆದು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹುಲುಸಾಗಿಸಿದ್ದಾರೆ. 


ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದ ಮೇಲೆ ಶ್ರೀಯುತರು ಬೆಂಗಳೂರು, 
ಆಕಾಶವಾಣಿಯಲ್ಲಿ ಕಾಠ್ಯಕ್ರಮ ಯೋಜಕರಾಗಿ , ಭಾರತೀಯ ಜ್ಞಾನ ಪೀಠಪ್ರಶಸ್ತಿ 
ಸಲಹಾಮಂಡಲಿ ಸದಸ್ಯರಾಗಿ , ಐ. ಬಿ . ಹೆ ಚ್ ಪ್ರಕಾಶನ ಸಂಸ್ಥೆಯ ಕವಿಕಾವ್ಯ ಪರಂ 
ಪರೆಯ ಸಂಪಾದಕರಾಗಿ ಮಡಿದ ಸೇವೆ ಗಣನೀಯ . ಕನ್ನಡ ಸಾಹಿತ್ಯ ಪರಿಷ 
ತಿನ ನಿಕಟಸಂಪರ್ಕವನ್ನು ಕೊನೆಯವರೆಗೂ ಇಟ್ಟು ಕೊಂಡಿದ್ದ ವೀ ಸೀಯವರು 

(3 ನೇ ರಕ್ಷಾ ಪುಟ ನೋಡಿ) 


10 


21 ಸಿದ್ಧಗಂಗಾ | 


ಶರನ್ನವರಾತ್ರಿ 


a !!ITUTILIDIDIVIDIN11011011111Dli1111111101111111110101111111101010110111101111101101111181101111101111101101101101111113 


- 


- ಚನ್ನಪ್ಪ ಎರೇಸೀಮೆ 


- ಷಡ್ಡ ತುಗಳಲ್ಲಿ ಶರತ್ಕಾಲವೊಂದು ಸುಂದರ ಮುಖವಾಡ ಧರಿಸಿದ ಅನಂತ 
ರೂಪರಾಶಿಯ ಮನೋಹರ ಋತು, ಆಜಶುದ್ಧ ಪ್ರತಿಪದೆಯಿಂದ ಈ ಋತುವಿನ 
ಕಾಲ ಗಣನೆ, ಮಹಾ ಮಹಾ ಕವಿಗಳು ಈ ಋತುವಿನ ರೂಪರಾಶಿಗೆ ಮರುಳಾಗಿ 
ಅನೇಕ ಮುಖಗಳಲ್ಲಿ ಆ ಅನುಪಮ ಸೌಂದರವನ್ನು ಅನುಭವಿಸಿ ವರ್ಣಿಸಿದ್ದಾರೆ. 
ಪ್ರಕೃತಿ ವಿಷಯದ ಈ ವರ್ಣನೆ ಜಗತ್ತಿನ ಆದಿಗ್ರಂಥವೆಂಬ ಕೀರ್ತಿಗೆ ಪಕ್ಕಾಗಿರುವ 
ಋಗ್ವದ ಮೊದಲ್ಗೊಂಡು ಇಂದಿನವರೆಗೂ ಹರಿದುಬಂದಿದೆ. ಆದಿ ಕವಿ ಕೀರ್ತಿಗೆ 
ಭಾಜನವಾಗಿರುವ ವಾಲ್ಮೀಕಿ ಮಹರ್ಷಿ ತನ್ನ ರಾಮಾಯಣದ ಸುಂದರ ಕಾಂಡದಲ್ಲಿ 


ಲೋಕಂ ಸು ವೃಷ್ಟಾಪರಿತೋಷಯಿತ್ವಾ ನದೀತಟಾಕಾನಿ ಚ ಪೂರಯಿತ್ವಾ || 
ನಿಷ್ಪನ್ನ ಸಸ್ಕಾಂ ವಸುಥಾಂಚಕೃತ್ವಾ | ತ್ಯಾ ನಭಸೋಯಧೆರಾಃ ಪ್ರನಷ್ಟಾ || 
ವ್ಯಪೇತ ಪಂಕಾಸು ಸುವಾಲುಕಾಸು | ಪ್ರಸನ್ನತೋಯಾಸ ಸಗೋಕುಲಾಸು || 
ಸಸಾರ ಸಾಗವ ನಿನಾದಿತಾಸು | ನದೀಮು ಕೃಷ್ಣಾ ನಿಪತಂತಿ ಹಂಸಾಃ|| 


ನದೀತೀರದ ಕೆಸರು ಕೊಚ್ಚಿಹೋಗಿ ಸುಂದರ ಮಳಲರಾಶಿ ಹರಡಿದೆ ; ಅವುಗಳಲ್ಲಿ ತಿಳಿ 
ಯಾದ ನೀರು ಹರಿಯುತ್ತಿದೆ; ಬಳಿಯಲ್ಲಿ ಹಸುಗಳು ಸುಳಿದಾಡುತ್ತಿವೆ; ಸಾರಸ 
ಪಕ್ಷಿಗಳ ಧ್ವನಿ ಮೊಳಗುತ್ತಿದೆ; ಹಂಸಗಳು ತಂತಮ್ಮ ನಿವಾಸ ಸ್ಥಾನ ಬಿಟ್ಟು ಬಂದು 
ಎರಗುತ್ತಿವೆ. 

ಲೋಕವನ್ನು ಸುವೃಷ್ಟಿಯಿಂದ ಸಂತೋಷಗೊಳಿಸಿ , ನದೀ ತಟಾಕಗಳನ್ನು 
ತುಂಬಿಸಿ , ನೆಲದಲ್ಲಿ ಹಸಿರನ್ನು ಹರಡಿ , ಮೋಡಗಳು ಆಕಾಶವನ್ನು ಬಿಟ್ಟು ಮೈಗರೆ 
ದವು. ನದೀ ತೀರದ ಕೆಸರು ಮಾಯವಾಗಿ ಮಳಲರಾಶಿ ಹರಡಿದೆ. ತಿಳಿನೀರು 
ಹರಿಯುತ್ತಿದೆ, ಬಳಿಯಲ್ಲಿ ಹಸುಗಳು ಸುಳಿದಾಡುತ್ತಿವೆ, ಸಾರಸ ಪಕ್ಷಿಗಳ ಧ್ವನಿ 
ಮೊಳಗುತ್ತಿದೆ. ಹಂಸಗಳು ತಂತಮ್ಮ ಗೂಡು ಬಿಟ್ಟು ಹಾರಿಬಂದು ಎರಗುತ್ತಿವೆ. 
ಹೀಗೆ ಅನೇಕ ಪ್ರಕಾರಗಳಲ್ಲಿ ವಾಲ್ಮೀಕಿಗಳ ಶರದ್ವರ್ಣನೆ ಚೇತೋಹಾರಿ. ಮುಂದೆ 
ಗುಪ್ತ ಸಾಮ್ರಾಜ್ಯದ ವೈಭವದ ಸುವರ್ಣ ಯುಗದ ಕಾಲದಲ್ಲಿದ್ದ ಲೋಕ ವಿಖ್ಯಾತ 
ಮಹಾಕವಿ ಕಾಳಿದಾಸ ಜಗತ್ತಿನ ಮೊದಲ ಭಾವಗೀತೆಯೆಂದು ವಿಶ್ವದ ವಿದ್ವಾಂಸ 
ಲೋಕದ ಹೊಗಳಿಕೆಗೆ ಪಾತ್ರವಾಗಿರುವ ತನ್ನ ಋತುಸಂಹಾರ ' ಕಾವ್ಯದಲ್ಲಿ ಶರ 


ಅಕ್ಟೋಬರ್ 1983 


28 


ದೃತುವಿನ ಸಮಗ್ರ ಸೌಂದಯ್ಯದ ವಿರಾಡ್ಡರ್ಶನಮಾಡಿ ಕಾವ್ಯ ರಸಾಸ್ವಾದನ ಪರಿಣತ 
ಮತಿಗಳ ಭಾವಭೂಮಿಯನ್ನೇ ಅನೇಕ ಸುಂದರ ಪ್ರಕೃತಿ ಚಿತ್ರಗಳಿಂದ ತುಂಬಿಸಿದ್ದಾನೆ. 
1) ಕಾಶಾಂಶುಕಾನಿಕತಪದ್ಮಮನೋಜ್ಞವಕ್ಕಾ , ಸೋನ್ಮಾದ ಹಂಸರನ ನೂಪುರನಾದ 

ರಮಾ | 
ಅಪಕ್ವ ಶಾಲಿರುಚಿರಾನತ ಗಾತ್ರಯಷ್ಟಿ | ಪ್ರಾಪ್ತ ಶರನ್ನವವಧೂರಿನ ರೂಪರನ್ನಾ || 
2) ಕಾಶ್ಯ ರ್ಮಹೀ , ಶಿಶಿರಧೀಧಿತಿನಾ ರಜನ್ನೊ | ಹಂಸ್ಥೆ ರ್ಜಲಾನಿ ಸರಿತಾಂ ಕುಮುದ್ವೇ 

ಸರಾಂಸಿ | 
ಸಪ್ತಚ್ಛ ದೈಃ ಕುಸುನುಭಾರನ ರ್ವನ: ತಾಃ ಶಕೀಕೃತಾನು ಪವನಾನಿಟಮಾಲತೀಭಿಃ!! 
ಶರದಿ ಕುಸುಮು ಸಂಗಾತ್ ವಾಯವೋವಾಂತಿ ಶೀತಾ | 
ನಿಗತ ಜಲದವೃಂದಾ ಧಿಗ್ವಿಭಾಗಾ ಮನೋಜ್ಞಾಃ| 
ವಿಗತ ಕಲುಷ ಮುಂಭಃ ಶ್ಯಾನಪಂಕಾ ಧರಿತ್ರೀ | 
ವಿಮಲ ಕಿರಣಚಂದ್ರಂನ್ಯೂನತಾರಾ ವಿಚಿತ್ರಂ | ( ಋ , 3- 22). 


ವಿಕಚಕಮಲ ಪಕ್ಕಾ ಫುಲ್ಲನೀಲೋತ್ಪಲಾಕ್ಷೀ | 
ವಿಕಸಿತ ನವಕಾಶಕ್ಕೇತವಾಸೋ ವಸ : ನಾ | 
ಕುಮುದ ರುಚಿಶಕಾಂತಿಃ ಕಾಮಿನೀವೋನ್ಮದೇಯಂ | 
ಪ್ರತಿದಿಶತು ಶರದ್ವಶ್ವೇತಸಃ ಪ್ರೀತಿ ಮಾಂ || ( .3 - 26 ). 


ಹೀಗೆ ಮಹಾಕವಿ ಚೇತಸ್ಸಿಗೆ ಕಂಡ ಶರದೃತುವಿನ ಸೌಂದಯ್ಯ 26 ಸ ದ ಗ ಳಲ್ಲಿ 
ಅತ್ಯಂತ ಮನೋಹರವಾಗಿ ಮೂಡಿಬಂದಿದೆ, ( ಶರದ್ವನಿತೆ ಶ್ವೇತವರ್ಣದ ಶುಭ 
ನಾದ ಕಾಶಪುಷ್ಪಗಳ ಅಂಬರತೊಟ್ಟು, ಪ್ರಫುಲ್ಲ ಪದ್ಮಮುಖಿಯಾಗಿ, ಉ " ತ್ಯ 
ಹಂಸಧ್ವನಿ ವಿಶೇಷವೆಂಬ ನೂಪುರ ರಮೈಯೆನಿಸಿ, ಪಕ್ವವಾದ ಬತ್ತದ ಬೆಳೆರೂಪದ 
ಸುಂದರಿಯೂ ಆಗಿ , ಬಾಗಿದಮುಖ , ಪುಷ್ಟಿಗೊಂಡ ದೇಹದಿಂದ ರೂಪರಮೈಯೆನಿಸಿ 
ನವವಧುವಿನಂತೆ ಆಗಮಿಸಿದ್ದಾಳೆ. ಎತ್ತೆತ್ತಲೂ ಕಾಶಪುಷ್ಪದಿಂದ ಭೂದೇವಿಯ 
ಚಂದ್ರ ಪ್ರಕಾಶದಿಂದ ರಾತ್ರಿಯೂ , ಹಂಸಗಳಿಂದ ನದಿಗಳೂ ಶೃತೋತ್ಸಲಗಳಿಂದ 
ಸರೋವರಗಳೂ ಸಪ್ತಚ್ಛದ ವೃಕ್ಷಗಳ ಶ್ವೇತಪುಷ್ಟಭಾರದಿಂದ ಬಳುಕುತ್ತಿರುವ 
ಅರಣ್ಯ ಪ್ರದೇಶವೂ , ಶುಭ್ರವರ್ಣ ವಿಶಿಷ್ಟ ಪುಷ್ಟ ಕುಲದಿಂದ ಉಪವನಗಳೂ ನಯ 
ನಮನೋಹರವಾಗಿ ಕಾಣತೊಡಗಿವೆ. 


* ಈ ಋತುವಿನಲ್ಲಿ ಮಂದಮಾರುತಗಳು ಹೂ ವಿನ ಸುಗಂಧ ಹೊತ್ತು ಭಾರ 
ಗೊಂಡು ಮೆಲ್ಲಗೆ ಬೀಸುತ್ತವೆ. ಮಳೆಗಾಲದ ಮೋಡಗಳಿಲ್ಲದೆ ದಿಕ್ಕುಗಳೆಲ್ಲ ಪ್ರಸ 

ಮುಖಮಂಡಲಗೊಂಡಿವೆ. ನದೀ ಸರೋವರಗಳ ನೀರು ತಿಳಿಗೊಂಡಿದೆ. ನೆಲದ 
ಕೆಸರೆಲ್ಲ ಒಣಗಿದೆ. ಚಂದ್ರ ಶುಭ್ರಕಿರಣಗಳಿಂದ ಕೂಡಿದ್ದಾನೆ. ನಕ್ಷತ್ರವೈ ಚಿತ್ರ 
ಅಕ್ಟೋಬರ್ , 1983 


29 


ದಿಂದ ಗಗನಾ೦ಗಣ ಸುಂದರವಾಗಿದೆ. ಅರಳಿದ ಕಮಲಮುಖಿಯ , ಫುಲ್ಲನೀಲೋ 
ತೈಲನೇತ್ರೆಯ ನವಕಾಶಪುಷ್ಪವಸನ ಧಾರಿಣಿಯ , ಕುಮುದಗಳ ಮನೋ 
ಹರ ಕಾಂತಿಯಿಂದ ಕೂಡಿದವಳೂ ಆದ ಶರದ್ವನಿತೆ ವರ್ಷಾಕಾಲದ ಜಿಗುಪ್ಪಾ ವಹ 
ದಿ ನ ಗ ಳ ನ್ನು ಹಿ೦ ದ ಸ ರಿ ಸಿ ತ ನ ಅ ನ ೦ ತ ರೂ ದ ರಾ ಶಿ ಯಿ೦ದ 
ಮೈ ದೊ ರಿ ದಾ ಗ ಲೋ ಕ ದ ಜಿ ನ ರಾಶಿ ಗೆಲ್ಲ ನೂತನೋತ್ಸಾಹ 
ಕೊನೆಯಲ್ಲಿ ಕವಿ ಶುಭಾಶಂಸನ ಮಾಡುತ್ತ ತನ್ನ ೨೬ ನೆಯ ಪ " ದಲ್ಲಿ : 
ಅರಳಿದ ಕಮಲಮುಖಿಯ , ಪ್ರಫುಲ್ಲಸೀಲೋತ್ಪಲನೇತ್ರೆಯೂ , ಪ್ರಫುಲ್ಲ ನವಕಾಶ | 
ಪುಷ್ಪಗಳೆಂಬ ವಸನಧಾರಿಣಿಯ , ಕುಮುದದಂತೆ ಮನೋಹರವಾದ ಕಾಂತಿಯಿಂದ | 
ಕೂಡಿದವಳೂ ಅದ ಶರದ್ವನಿತೆ ಉತ್ಕಟಮದವುಳ್ಳ ಕಾವಿನಿಯಂತೆ ನಿಮ್ಮ ಚಿತ್ರದಲ್ಲಿ 
ಶ್ರೇಷ್ಟವಾದ ಪ್ರೀತಿಯನ್ನಳವಡಿಸಿ ಆಹ್ಲಾದಗೊಳಿಸಲಿ , ಎಂದಿದ್ದಾನೆ. ಬಹುಶಃ ಈ 
ಋತವು ಪ್ರಕೃತಿಪ್ರೇಮಿಗಳೆಲ್ಲರ ಕಣ್ಮನಗಳನ್ನು ಸೂರೆಗೊಂಡಿದೆ. ಆರು ಋತುಗಳ 
ಲ್ಲಿಯೂ ಒಂದೊಂದು ವೈಶಿಷ್ಟ್ಯವಿದೆ. ಪ್ರಕೃತಿ ವರ್ಷವೊಂದರಲ್ಲಿ ಋತುಮಾನಕ್ಕೆ 
ನುಸರಿಸಿ ಆರು ರೀತಿಯ ಮುಖವಾಡ ಧರಿಸಿ ಕಾಣಿಸಿಕೊಳ್ಳುವುದನ್ನು ನಮ್ಮ ಕವಿ 
ಗಳು ಪ್ರಾಚೀನ ಕಾಲದಿಂದಲೂ ಕಂಡುಂಡು ಆನಂದಿಸಿ ತಮ್ಮ ಆನಂದಾನುಭೂತಿ| 
ಯನ್ನು ಕಾವ್ಯಮುಖದಲ್ಲಿ ಹಿಡಿದಿಟ್ಟು , ಚಿರನೂತನಗೊಳಿಸಿದ್ದಾರೆ. ಈಗ ಅಶ್ವಜ 
ಶುದ್ಧ ಪ್ರತಿಪದೆಯಿಂದ ಶರದ್ವನಿತೆ ಪದಾರ್ಪಣೆ ಮಾಡಿದ್ದಾಳೆ. ಅವಳ ಪ್ರಸನ್ನ 
ಗಂಭೀರ ಸ್ವರೂಪ ನಮ್ಮ ಮೈ ಮನಗಳನ್ನಾವರಿಸಿದೆ. ಕಾರಣ: ಮೋಡಗಳು ಶಕ್ತಿ . 
ಗುಂದಿ ಬೆಳ್ಳಗಾಗಿ ಆಕಾಶರಾಜನ ಚಾಮರಸೇವೆ ಮಾಡುತ್ತಿವೆ. ಸೂರ್ಯ ತನ್ನ 
ತೇಜಸ್ಸಿಗೆ ಅಡ್ಡವಾಗಿದ್ದ ಮೇಘಗಳ ತೊಡಕಿನಿಂದ ಪಾರಾಗಿ ತೇಜಶ್ಯಾಲಿಯಾಗಿ 
ದ್ದಾ ನೆ. ಗಿರಿನದಿಗಳ ಅಬ್ಬರ ಮತ್ತು ಆರ್ಭಟ ಕುಂದಿ ತಿಳಿಗೊಂಡು ಜುಳು ಜುಳು, 
ಮಂಜುಳ ನಿನಾದದಿಂದ ಹರಿಯುತ್ತಿವೆ. ಝಳಪಿಸುವ ಮಿಂಚು, ಎದೆನಡುಗಿಸುವ 
ಗು ಡು ಗು ಗ ಳಿಲ್ಲ; ಆ ಲಿ ಕಲ್ಲು ಗಳ ಕ ರ್ಕ ಶ ತ್ವ , ಬಿ ರು ಗಾಳಿ ಯ . 
ಭೀಕರತ್ನ ಸರಿಮಳೆಸುರಿಮಳೆಯ ಸೆಳೆತವಿಲ್ಲ; ಸೋನೆಮಳೆ ತುಂತುರು ಮಳೆಯ 
ಕೀಸರಿಲ್ಲ. ದಶದಿಕ್ಕುಗಳು ಪ್ರಸನ್ನ ಗಂಭೀರಮುಖಮಂಡಲ ಧರಿಸಿವೆ. ಹಂಸಗಳು 
ತನ್ನ ಬಿಲದಿಂದ ಹೊರಬಂದು ನದಿಗಳ ಪುಳಿನ ಪ್ರ ದೆ ಶ ದಲ್ಲಿ ಮಂದಗಮನ! 
ಮಾಡುತ್ತಲಿವೆ. ಹಕ್ಕಿ ಪಕ್ಷಿಗಳು ಮರಗಳ ರಂಬೆಕೊಂಬೆಗಳಲ್ಲಿ ಗರಿಬಿಚ್ಚಿ ಉತ್ಸಾಹ 
ದಿಂದ ಚಿಲಿಪಿಲಿಗುಟ್ಟುತ್ತಿವೆ. ಜಿಂಕೆ, ಸಾರಂಗಗಳು ಉಲ್ಲಾಸದಿಂದ ನಲಿಯುತ್ತ 
ಎಳೆಗರಿಕೆಯನ್ಮಾರಿಸಿ ತಿಂದು ಮೆಲಕು ಹಾಕುತ್ತಿವೆ. ಕೆರೆಗಳು ಶುದ್ಧ ಜಲದಿಂದ 
ತುಂಬಿ ನಿಂತಿವೆ. ತಾವರೆ ಗೆಡ್ಡೆಗಳು ಮೊಳೆತು ಹೂಗಳು ಅರಳಿ ನಿಂತಿವೆ. ಹೋಲು 
ಗದ್ದೆ ಗಳ ಪೈರು ಪಚ್ಚೆ ಹುಲುಸಾಗಿ ಬೆಳೆದಿವೆ. ಹೀಗೆ ನೂರಾರು ಸಾವಿರಾರು ಸೌce 
ದರಗಳನ್ನು ಹೊತ್ತು ಶರದ್ವನಿತೆ ಕಾಣಿಸಿಕೊಂಡಿದ್ದಾಳೆ ಇಂಥ ಸುಂದರ ಪ್ರಕೃತಿ 


A 


( 


ಸಿದ್ದಗಂಗಾ 


30 


ತಿಯನ್ನು ಕಂಡೋ ಏನೋ ಮೈಮರೆತೆ ನಮ್ಮ ಋಷಿಗಳು ತಮ್ಮ ಬಾಳು ಇಂಥ 
ನೂರು ಶರದೃತುಗಳನ್ನು ನೋಡುವಂತಾಗಲೆಂದು ಶಾಂತಿ ಮಂತ್ರ ಹೇಳುತ್ತಿದ್ದಾರೆ. 

ಪಶೈವ ಶರದಶ್ಯ ತಂ 
ಜೀವೇನು ಶರದಶತಂ | 
ನಂದಾನು ಶರದಶೃತಂ | 
ನೋದಾನು ಶರದಶತಂ | 
ಭವಾನು ಶರದಶತಂ | | 
ಶೃಣ. ನಾನು ಶರದಶತಂ | 
ಪ್ರಭನಾನು ಶರದಶ ತ೦ | 

ಅಜೀತಾಸ್ಯಾಮ ಶರದಶ್ಯತಂ | | 
ಇದರ ಅರ್ಥ : ನೂರು ವರ್ಷ ನಮ್ಮ ಕಣ್ಣು ನೋಡುವಂತಿರಲಿ , ನೂರು ವರ್ಷ 
ಆಯುಷ್ಯವಿರಲಿ, ನೂರು ವರ್ಷಗಳವರೆಗೆ ಸಮೃದ್ಧಿಯಿರಲಿ , ನೂರು ವರ್ಷದವರೆಗೆ 
ಆನಂದವಿರಲಿ, ನೂರು ವರ್ಷ ಸಾಮರ್ಥ್ಯವಿರಲಿ, ನೂರು ವರ್ಷ ಕಿವಿಗಳು ಕೇಳುವ 
ವಂತಿರಲಿ, ನೂರು ವರ್ಷ ವಾಗೋರಣೆ ಚೆನ್ನಾಗಿರಲಿ , ನೂರು ವರ್ಷ ಸೋಲಾ 
ಗದಿರಲಿ . 

ಭಾರತೀಯ ಜನಜೀವನದಲ್ಲಿ ವರ್ಷಕ್ಕೊಮ್ಮೆ ಬರುವ ಶರದೃತುವೊಂದು 
ದೊಡ್ಡ ತಿರುವು ಇದೊಂದು ಋತುಬದಲಾವಣೆಯ ಘಟ್ಟ . ಸುಂದರ ಪ್ರಕೃತಿಯ 
ಅಟ್ಟಹಾಸ, ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಜಮಹಾರಾಜ ಚಕ್ರವರ್ತಿ 
ಗಳವರೆಗಿನ ವಿವಿಧ ಮಟ್ಟದ ಜನಗಳೂ ಎತ್ತೆತ್ತಲೂ ಬಿತ್ತರಂಬಡೆದು ಸೌಂದಯ್ಯದ 
ಸೊಬಗನ್ನು ಬೀರುವ ಪ್ರಕೃತಿದೇವಿಯ ವೈಭವಾಡಂಬರದ ಮಧ್ಯದಲ್ಲಿ ಮನವುಟ್ಟ , ಅತ್ಯು 
ತ್ಸಾಹದಿಂದ ಈ ಶರದೃತುವಿನ ಮೊದಲ ಒಂಬತ್ತು ದಿನಗಳನ್ನೇ ( ಶರನ್ನವರಾತ್ರಿ 
ಎಂದು ಕರೆದು ಹಬ್ಬ ದುಬೈನಲ್ಲಿ ಮೈಮರೆತು ಹತ್ತನೆಯ ದಿನ ವಿಜಯದಶಮಿಯ 
ನ್ಯಾಚರಿಸಿ ತೃಪ್ತಿಯ ನಿಟ್ಟುಸಿರುತ್ತಾರೆ. ಪ್ರಾಚೀನಕಾಲದಿಂದಲೂ ಈ ಋತು 
ಬಂದಾಗ ಮಹಾನವಮಿ , ಭೂಮಿ ಹುಣ್ಣಿಮೆ , ದೀಪಾವಳಿಗಳೆಂಬ ಮೂರು ಮಹ 
ತ್ವದ ಹಬ್ಬಗಳನ್ನು ನಮ್ಮ ಜನ ಹಿಂದಿನಿಂದ ಉತ್ಸಾಹದಿಂದ ಆಚರಿಸುತ್ತ ಬಂದಿದ್ದಾರೆ. 
ಗ್ರಾಮಾಂತರ ಪ್ರದೇಶದ ಸ್ತ್ರೀಯರು ಮಹಾನವಮಿ ಹಬ್ಬದ ಸಡಗರದಲ್ಲಿ ಹೀಗೆ 
ಹಾಡುತ್ತ ಬಂದಿದ್ದಾರೆ. 

ಮಾನೌಮಿ ಬಂತೆಂದು ತುಂಬೆನೆರಡಾರತಿಯ | 
ಜಾಜತುಂಬೇನೆ ಜಗುಲಿಗೆ| ಅಣ ಯನ 
ತೇಜಿಗಾರುತಿಯ ಬೆಳಗೇನೆ ! 
ಬಂಜಿ ಬಾಗಿಲಮುಂದ ಬಂಗಾರದೊಳಕಲ್ಲು ! 
ಬಂದು ಕುಟೀಕಸೊಸೆಯಿಲ್ಲ | ಮಾನೌ ವಿ 

ಬನ್ನಿ ಮುಡಿಯಾಕ ಮಗನಿಲ್ಲ ! 
ಅಕ್ಟೋಬರ್ , 1983 


31 


ಸೀಗಿಹುಣ್ಣಿ ಮೆಹಬ್ಬ ಸಿರಿ ನನ್ನ ಮಗಳಿಗೆ | 
ಮಾನ್‌ ಮಿ ಹಬ್ಬ ಮಗನ ಬ್ಬ ಮುಂದಿರುವ 

ದೀವಳಿಗಿ ಹಬ್ಬ ಅಳಿಯನ || 
- --ಹೀಗೆ ಶರತ್ಕಾಲದ ಈ ಮೂರು ಹಬ್ಬಗಳ ಬಗೆಗೆ ಹಾಡಿಕೊಂಡು ಸಂತೋಷ 
ಗೊಳ್ಳುತ್ತಿದ್ದರೆ, ಇಂದಿನ ರೀತಿಯ ವಿದ್ಯಾಭ್ಯಾಸ ಪದ್ದತಿಯಿರದಿದ್ದ ಹಿಂದಿನ ಕಾಲ 
ಗಳಲ್ಲಿ ಶಾಲಾ ಬಾಲಕರು ತಮ್ಮ ಗುರುಗಳನ್ನು ಮುಂದಿಟ್ಟುಕೊಂಡು ಮನೆ ಮನೆಗಳ 
ಮುಂಭಾಗಕ್ಕೆ ಬಂದು ನಿಂತು - - 


ಆಸ್ವೀಜ ಶುದ್ಧ ಮಾನೌಮಿ ಬರಲೆಂದು 
ಲೇಸಾಗಿ ಹರಸಿದೆವು ಬಾಲಕರು ಬಂದು ! 
ಸ್ವಸ್ತಿ ಶ್ರೀರಸ್ತು ಸಕಲೈಶ್ವಮಸ್ತು || 
ವಸ್ತು ವಾಹನಪೂಜ್ಯ ಸಾಮ್ರಾಜ್ಯ ಮಸ್ತು || 
ಅಸ್ತು ನವರತ್ನ ಕಂಠಾಭರಣಮಸ್ತು || 
ಅಸ್ತು ರಾಜೇಂದ್ರಂಗೆ ದೀಘಾ೯ಯುಮಸ್ತು || 


ಮುಖಕಮಲದಲ್ಲಿ ನೆಲಸಿದ ಭಾಗ್ಯಲಕ್ಷ್ಮಿ | 
ಸುಖವಾಗಿ ಭುಜದಮೇಲಿಪ್ಪ ವರಲಕ್ಷ್ಮಿ | 
ಅಕಳಂಕನು ರದಮೇಲಿಪ್ಪ ಜಯಲಕ್ಷ್ಮಿ 

ಸಕಲ ಭಾಗ್ಯವಕೊಡಲಿ ಮಹಾಲಕ್ಷ್ಮಿ 
ಹೀಗೆ ಹರಕೆ ಹೊತ್ತು ನೂರಾರು ವರಾ ನೌ ಮಿ ಚೌಪದನಗಳನ್ನು ಹಾಡಿ 
ಎಂದೂ ನಗದವರ ಮುಖದಲ್ಲಿ ನಗೆ ಚಿಮ್ಮಿ ಸು ತ್ತಾರೆ. ಇರುವ ಹನ್ನೆರಡು 
ಮಾಸಗಳಲ್ಲಿ ಆಶ್ವಿಜಮಾಸವೇ ಚೆಂದವೆಂದು ಇವರ ತೀರ್ಮಾನ . ಈ ಹಬ್ಬ ಅವರ 
ಉತ್ಸಾಹದ ಒಂದು ಘಟ್ಟ . ಒಂದು ದಿನದ ಹಬ್ಬವಲ್ಲ ಇದು ಹತ್ತು ದಿನಗಳ ಹಬ್ಬ 
ವಿಜಯೋತ್ಸಾಹದಿಂದ ಮೈಮರೆಯುವ ಹಬ್ಬ . 
- ಶರನ್ನವರಾತ್ರಿಯ ಹಬ್ಬ ಕೇವಲ ಕರ್ನಾಟಕದ ಹಬ್ಬವಲ್ಲ; ಸಮಗ್ರ ಭಾರ 
ತೀಯರ ಹಬ್ಬ ; ಭಾರತೀಯ ವಿವಿಧ ವರ್ಗಗಳಲ್ಲಿ ಭಾವೈಕ್ಯವನ್ನೂ ಸಮರಸವನ್ನು 
ಉಂಟುಮಾಡುವ ರಾಷ್ಟ್ರೀಯ ಹಬ್ಬ ; ಸಾಮಾಜಿಕ ಸಂಬಂಧಗಳನ್ನು ಬಿಗಿಗೊಳಿ 
ಸುವ ಹಬ್ಬ . ಭಕ್ತಿ , ಪ್ರೀತಿ, ಸ್ನೇಹ ವಿಶ್ವಾಸಗಳನ್ನು ಬೆಸೆಯುವ ಉತ್ಸಾಹದ ಹಬ್ಬ 
ಕ್ಷಾತ್ರತೇಜವನ್ನು ಉದ್ದೀಪನಗೊಳಿಸುವ ಹಬ್ಬ ಒಂದೊಂದು ರಾಜ್ಯದಲ್ಲಿ ಸ್ಥಳೀಯ 
ಸನ್ನಿವೇಶಕ್ಕನುಗುಣವಾಗಿ ವೈವಿಧ್ಯಮಯವಾಗಿ ಆಚರಿಸುವ ಶಕ್ತಿಯ ಉಪಾಸನೆಯ 
ಹಬ್ಬ , ಭಾರತ ತಾಯಿ ; ಅವಳು ಆದಿಶಕ್ತಿ , ವಿವಿಧ ಪ್ರಾಂತಗಳು ಆ ಆದಿಶಕ್ತಿಯ 
ವಿವಿಧರೂಪಗಳು. 
32 

ಸಿದ್ದಗಂಗಾ 


ಉತ್ತರ ಭಾರತ ವಾಯವ್ಯ ಭಾರತದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು 
' ರಾಮಲೀಲಾ' ಎಂದು ಆಚರಿಸುತ್ತ ಶ್ರೀರಾಮನು ರಾವಣನೊಡನೆ ನಡೆಸಿದ ಕದನ, 
ಅದರಿಂದ ಲೋಕಕ್ಕಾದ ಕ್ಷೇಮ ಸಂಕೇತವಾಗಿ ಒಂಬತ್ತು ದಿನಗಳು ರಾಮ ಕಥಾ 
ಕಾಲಕ್ಷೇಪಮಾಡಿ ದ ಶ ವಿ ಯ ದಿನ ರಾವಣ ಕುಂಭಕರ್ಣಾದಿ ರಾಕ್ಷಸ ಸಂಹಾರ 
ಮಾಡಿದಂತೆ ಹಬ್ಬವನ್ನಾಚರಿಸಿದರೆ , ಮಹಾರಾಷ್ಟ್ರದಲ್ಲಿ ಶಕ್ತಿದೇವತೆಯ ಉಪಾಸನೆಯ 
ಜೊತೆಗೆ ಶಿವಾಜಿಮಹಾರಾಜನು ಭವಾನಿದೇವಿಯಲ್ಲಿಟ್ಟ ಭಕ್ತಿ ವಿಶ್ವಾಸಗಳ ಪರಂಪ 
ರೆಯೊಡನೆ ಹಬ್ಬದ ಆಚರಣೆ ಹತ್ತು ದಿನ ನಡೆದು ಹೋಗುತ್ತದೆ. ರಾಜಸ್ಥಾನ 
ಪ್ರದೇಶದಲ್ಲಿ ಹಿಂದಿನ ರಾಜಮಹಾರಾಜರ ಕಾಲದಲ್ಲಿದ್ದಂತೆ ಇಂದಿಗೂ ಈ ಹಬ್ಬ 
ವನ್ನು ಸೈನಿಕರ ಉತ್ಸವವನ್ನಾಗಿ ಆಚರಿಸುತ್ತಾರೆ. ಹಳೇಕಾಲದ ಆಯುಧಾದಿ 
ಗಳ ಪೂಜೆ, ಶಕ್ತಿದೇವತಾರ್ಚನೆ, ಮೊದಲಾದವುಗಳು ಉತ್ಸಾಹದಿಂದ ನಡೆಯುತ್ತವೆ. 
ಬಂಗಾಳದಲ್ಲಿಯಂತೂ ಈ ಉತ್ಸವವನ್ನು ದುರ್ಗಾಪೂಜೆಯೆಂದೇ ಆಚರಿಸುತ್ತಾರೆ. 
ದುರ್ಗಾದೇವಿಯ ಪ್ರತಿಷ್ಠೆಯನ್ನು ಮಹಾಲಯ ಅಮಾವಾಸ್ಯೆಯ ದಿನವೇ ಮಾಡಿ 
ಪ್ರತಿದಿನ ಸಾಮೂಹಿಕವಾಗಿ ಪೂಜೋತ್ಸವ ಮಾಡಿದರೂ ನವಮಿಯ ದಿನದ 
ಪೂಜೆಗೆ ವಿಶೇಷ ಮಹತ್ವವಿದೆ. ವಿಜಯದಶಮಿಯ ದಿನ ಪ್ರತಿಮೆಯ ಉತ್ಸವ 
ಮಾಡಿ ವಿಸರ್ಜನೆ ಮಾಡುವುದುಂಟು . ಒರಿಸ್ಸಾ ದೇಶದಲ್ಲಿ ದುರ್ಗಾದೇವಿಯ 
ಪ್ರತಿಮೆಯ ಜೊತೆಗೆ ಮಹಾದೇವನ ಪ್ರತಿಮೆಯನ್ನು ಪೂಜಿಸಿ ಹತ್ತು ದಿನಗಳು 
ಉತ್ಸಾಹಪೂರ್ಣ ಹಬ್ಬವನ್ನಾಚರಿಸುವುದುಂಟು. ದಕ್ಷಿಣ ಭಾರತದ ಎಲ್ಲ ಕಡೆಗೂ 
ಈ ಹಬ್ಬ ಶಕ್ತಿಯ ಸಂಕೇತವಾಗಿ ಅಚರಿಸಲಾಗುತ್ತಿದೆ. ಕರ್ನಾಟಕದಲ್ಲಿಯಂತೂ 
ಈ ಹಬ್ಬದ ಆಚರಣೆ ವಿ ಜ ಯ ನ ಗ ರ ಚಕ್ರವರ್ತಿಗಳಿಂದ ಅನಂತರ ಮೈಸೂರು 
ರಾಜರುಗಳಿಂದ ವಿಶ್ವವಿಖ್ಯಾತವಾಗಿ ಆಚರಿಸಲ್ಪಡುತ್ತಿತ್ತು . 


- ಮಹಾನವಮಿ ಹಬ್ಬ ಪುರಾಣ ಕಾಲದಿಂದಲೂ ಭಾರತೀಯರಿಂದ ಆಚರಿಸ 
ಲ್ಪಡುವ ಶಕ್ತಿದೇವತೆಯ ಉಪಾಸನೆಯ ಹಬ್ಬ , ಮಹಾಭಾರತದ ವಿರಾಟಪರ್ವ 
ದಲ್ಲಿ ಬರುವ ಉತ್ತರ ಗೋ ಗ್ರಹಣದ ವಿಜಯ ನಡೆದುದು ವಿಜಯ ದಶಮಿಯ 
ದಿನವೇ ಎಂದು ಹೇಳಲಾಗುತ್ತಿದೆ. ಅಜ್ಞಾತವಾಸಕಾಲದಲ್ಲಿ ಶಮೀವೃಕ್ಷದಲ್ಲಿ ಬಚ್ಚಿ 
ಟ್ಟಿದ್ದ ಗಾಂಡೀವವನ್ನು ಬೃಹನ್ನಳೆಯ ವೇಷದ ಅರ್ಜುನ ಪಡೆದು ಕೌರವರನ್ನು 
ಸೋಲಿಸಿ ವಿರಾಟನಿಗೆ ವಿಜಯವನ್ನು ತಂದು ಕೊಟ್ಟ ಕಥೆ ಪ್ರಸಿದ್ದ . ಉತ್ತರನಿಂದ 
ಯುದ್ಧ ಅಸಾಧ್ಯವೆಂದು ಕಂಡ ಬೃಹನ್ನಳೆಯ ವೇಷದ ಅರ್ಜುನ ವಿರಾಟನ ಉಪ 
ಕಾರದ ಋಣ ತೀರಿಸಲು ರಣರಂಗದಿಂದ ನೇರವಾಗಿ ಶಮೀವೃಕ್ಷದ ಕಡೆಗೆ ರಥ 
ವನ್ನು ಓಡಿಸಿದನು. 
ಅಕ್ಟೋಬರ್ , 1983 

33 


ತಾಂ ಶಮೀಮ ಅಭಿಗಂತವ್ಯ ಪಾರ್ಥೋವೈರಾಟಿಮಬ್ರವೀತ್ | 
ಸುಖ ಸಂವರ್ಧಿತಂ ಪಿತ್ರಾ ಸಮರಾಣಾನುಕೋವಿದಂ || ( ವಿ, ಪ, 40- 33) 
ಏಹಿ ಭೂಮಿ೦ಜಯಾ ರುಹ್ಯ ವೈರಾಟೇ ಮಹತೀಂಶಮೀಂ | 
ಸಮಾದಿಷ್ಟೇ ನಯಾಕ್ಷಿಪ್ತಂ ಧನುರ್ಗಾಂಡೀವ ಮಾನಯ !! ( ವಿ . ಪ. 40- 34) 


- ಹೀಗೆ ಶಮೀವೃಕದಲ್ಲಿರುವ ತನ್ನ ಶಸ್ತ್ರಾಸ್ತ್ರ ಷಡೆದಂತೆ , ವಿಜಯ ಸಾಧಿಸಿದಂತೆ 
ಭಾರತದಲ್ಲಿ ಹೇಳಲಾಗಿದೆ. ಶಮೀ ವೃಕ್ಷಕ್ಕೂ ವಿಜಯದಶಮಿಗೂ ನಿಕಟ ಸಂಬಂಧ. 
ಶಮಿಯ ಶಕ್ತಿ ದೇವತೆಯೇ . ಅ ನ ಳ ನ್ನು ಅಗ್ನಿಗರ್ಭಯೆಂದು ಹೇಳುವುದುಂಟು . 
ಅಗ್ನಿಯು ಶಮೀ ವೃಕ್ಷದಲ್ಲಿ ಇದೂ ಇಲ್ಲದ ಬೆಡಗಿನಿಂದ ಅಂತರ್ಗತವಾಗಿದೆಯಂತೆ 
ಇದರ ಪ್ರಾಯೋಗಿಕ ಸತ್ಯವನ್ನು ಇಂದಿನ ವಿಜ್ಞಾನಿಗಳು ಕಂಡು ಹೇಳಬೇಕು. ಹಿಂದೆ 
ಯಾಗಸಮಯದಲ್ಲಿ ಅರಣಿಯನ್ನು ಉಜ್ಜಿ ಅಗ್ನಿಯನ್ನು ಪಡೆಯುವಾಗಿನ ಮ ರ ದ 
ಕೊರಡುಗಳು ಶಮಿಕೊರಡುಗಳೇ ಆಗಿರಬಹುದೇ ? ಯೋಚಿಸುವ ಅಂಶವಾಗಿದೆ. 
ವಿಜಯ ದಶಮಿಯ ದಿನ ಶಮೀ ಪೂ ಜೆ. ಶಮಿ ದಳಗಳನ್ನು ಒಬ್ಬರಿಂದೊಬ್ಬರಿಗೆ 
ಬಂಗಾರವೆಂದು ಕೊಡುವುದುಂಟು. ಈ ಸಂಪ್ರದಾಯದಲ್ಲಿ ಸಾಮಾಜಿಕ ಘಟನೆ 
ಯಿದೆ. ವಿರೋಧಿಗಳೆನಿಸಿದರೂ ಅವರಲ್ಲಿಗೆ ಹೋಗಿ ಶಮೀದಳ ಕೊಟ್ಟು ನಮ್ಮ 
ಸ್ವಾರ ಪ್ರತಿನಮಸ್ಕಾರಗಳೊಡನೆ ವಿರೋಧ ಮರೆಯುವ ಈ ಸಂಪ್ರದಾಯ ಹಿಂದೂ 
ಸಂಸ್ಕೃತಿಯ ಒಂದು ಶ್ರೇಷ್ಠ ಸಂಪ್ರದಾಯವೆಂದು ಹೇಳದಿರಲಾಗದು. 

ಶಮೀದಳಗಳಿಗೆ ಬಂಗಾರವೆಂದು ಹೇಳುವುದಕ್ಕೆ ಕಾಳಿದಾಸ ಮಹಾಕವಿಯ 
ರಘುವಂಶದ ೫ ನೇ ಸರ್ಗದಲ್ಲಿ ಬರುವ ಒಂದು ಕಥೆಯನ್ನು ನಮ್ಮವರು ಜೋಡಿಸು 
ವುದುಂಟು. ಆ ಕಥೆ ಹೀಗೆ : ರಘಮಹಾರಾಜ ವಿಶ್ವಜಿದ್ಯಾಗಮಾಡಿ ತನ್ನ 
ಐಶ್ವರ್ಯವನ್ನೆಲ್ಲ ದಾನಮಾಡಿ ಮಣ್ಣಿನ ಪಾತ್ರೆಗಳಲ್ಲಿ ಊಟ ಮಾಡುವ ಸ್ಥಿತಿ ಗೆ 
ಬಂದ ಸಮಯ . ಆಗ ಕೌತ್ಸನೆಂಬ ಓರ್ವ ವಟುವು ನರತಂತುವೆಂಬ ಮುನಿಗ 
ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ, ಅವರಿಗೆ ಕೊಡಬೇಕಾದ ಗುರುದಕ್ಷಿಣೆಯ ೧೪ ಕೋಟಿ 
ಧನಕ್ಕಾಗಿ ರಘುಮಹಾರಾಜನಲಿ ಯಾಚನೆಗೆ ಬಂದ. ರಘುವಿನ ಬೊಕ್ಕಸ ಬರಿ 
ದಾಗಿತ್ತು . ರಘುಮಹಾರಾಜನು ಕುಬೇರನ ಬೊಕ್ಕಸಕ್ಕೆ ದಾಳಿಯಿಡಲು ಮನಸ್ಸು 
ಮಾಡಿದ. ಇದನ್ನರಿತ 'ಕುಬೇರ ಅಪಾರ ದ್ರವ್ಯವನ್ನು ರಘುವಿನ ಬೊಕ್ಕಸಕ್ಕೆ ಸುರಿ 
ಸಿದ. ಈ ಅಪಾರ ಧನ ಶಮೀವೃಕಗಳಿರುವ ವನದ ಮೇಲೆ ಸುರಿಸಿದನಂತೆ. ಅಂದಿ 
ನಿಂದ ಶಮೀದಳಗಳು ' ಬಂಗಾರ' ವೇ ಬ ಹೆಸರು ಪಡೆದುವೆಂದು ಹೇಳುವುದುಂಟು. 
ಚಾರಿತ್ರಿಕವಾಗಿ ಇಂಥ ಕಥೆಗಳಿಗೆ ಕೈ ಕಾಲಿಲ್ಲದಿದ್ದರೂ ಶಬೂದಲದಲ್ಲಿರುವ ಮಹತ್ವ 
ವನ್ನು ಈ ಮೂಲಕ ನಮ್ಮವರು ಪ್ರಚಾರ ಮಾಡಿರಬಹುದು. ಶಮೀವೃಕ, ಅದರ 
ಎಲೆಗಳು ಉಪಯುಕ್ತ ವಸ್ತುಗಳಾಗಿರಬೇಕು. ಬಿಲ್ವ ಮತ್ತು ತುಲಸಿಗಳು ಅತ್ಯು 
ಪಯುಕ್ತ ವನಸ್ಪತಿಗಳೆಂದು ಪೂಜ್ಯತೆ ಪಡೆದಂತೆ ಶಮಿಯ ಪೂಜ್ಯ ವಸ್ತು . 
34. 

ಸಿದ್ದಗಂಗಾ 


ಗುಪ್ತ ಚಕ್ರವರ್ತಿಗಳ ಕಾಲ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ' 
ಎಂದು ಕರೆಯಿಸಿಕೊಂಡಿದೆ. ಭಾರತೀಯತೆಯ ಭಾವವನ್ನು ಸಮಸ್ತ ಭಾರತೀಯ 
_ ರಿಗೆ ಉಂಟುಮಾಡಿದವರು ಈ ಚಕ್ರರ್ವಗಳೇ , ಈ ಚಕ್ರವರ್ತಿಗಳ ಕಾಲದಲ್ಲಿದ್ದ 
ಕಾಳಿದಾಸ ಮಹಾಕವಿಯ ರಘುವಂಶ ಮಹಾಕಾವ್ಯದಿಂದ ಇಕ್ಷಾಕು ಕುಲದ ರಘು 
ಚಕ್ರವರ್ತಿ ದಿಗ್ವಿಜಯ ಮಾಡಿದುದು ಶರತ್ಕಾಲದಲ್ಲಿಯೇ ಎಂದು ತಿಳಿದುಬರುತ್ತದೆ. 
ಆ ಕಾಲದಲ್ಲಿ ಭಾರತಕ್ಕೆ ಉಂಟಾಗುತ್ತಿದ್ದ ಹೂಣರೇ ಮೊದಲಾದ ಪರಕೀಯರ 
ದಾಳಿಗಳನ್ನು ಸಮುದ್ರಗುಪ್ತ ಚಕ್ರವರ್ತಿ ಹಿಮ್ಮೆಟ್ಟಿಸಿದ ಅಂಶ . 

ತತ್ರ ಹೂಣಾವರೋಧಾನಾಂ ಭರ್ತೃಷು ವ್ಯಕ್ತವಿಕ್ರಮಮ್ | | 
ಕಪೋಲ ಪಾಟಲಾದೇಶಿ ಬಭೂವರಘು ಚೇಷ್ಟಿತಂ ॥ . (ರ ವಂ . ೪, ೬೮ ) 

ಈ ರಘುವಿನ ದಿಗ್ವಿಜಯ ಕಾಲದ ಅಂಶಗಳೆಲ್ಲ ಸಮುದ್ರಗುಪ್ತನ ದಿಗ್ವಿಜಯದ 
ಅಂಶಗಳೇ . ತನ್ನ ಪ್ರಭುವಿನ ದಿಗ್ವಿಜಯ ಯಾತ್ರೆಯನ್ನೇ ಸತ್ಯಾಯವಾಗಿ ರಘು 
ಮಹಾರಾಜನ ದಿಗ್ವಿಜಯನಾಗಿ ಕವಿ ವರ್ಣಿಸಿದ್ದಾನೆ. ಈ ಸಮುದ್ರಗುಪ್ತನ 
ಮಗನೇ ಚಂದ್ರಗುಪ್ತ ವಿಕ್ರಮಾದಿತ್ಯ , ಈತನ ಮಗನೇ ಕುಮಾರಗುಪ್ತ , ಕುಮಾರ 
ಗುಪ್ತನ ಜನನದ ಜ್ಞಾಪಕವಾಗಿಯೇ ಕಾಳಿದಾಸನ ಕುಮಾರಸಂಭವ ' ಗ್ರಂಥರಚನೆ 
ಇವರೆಲ್ಲರಿಗೆ ಶರತ್ ಸಂಗ್ರಾಮಸಮಯವೆನಿಸಿತ್ತು . 
- ಈ ಕಾಲದಿಂದಲೂ ಮಹಾನವಮಿ ಹಬ್ಬದ ಆಚರಣೆ ಭಾರತೀಯರಲ್ಲಿತ್ತೆಂದು 
ಗುರುತಿಸಬಹುದು. ಶರತ್ಕಾಲ ಪ್ರಾರಂಭವಾದಂತೆ ಒಂಬತ್ತು ದಿನಗಳು ಶಕ್ತಿಮಾತೆ 
ಯರೆಂದು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಸೌಭಾಗ್ಯಲಕ್ಷ್ಮಿ , ಸರಸ್ವತಿ, ಬಹ್ಮಚ, 
ತ್ರಿಪುರಾತಾಪಿಸಿ, ದೇವಿ, ತ್ರಿಪುರಭಾವನಾ , ತಾರಸಾರ - ಮೊದಲಾದವರ ಉಪಾಸನೆ 
ಮಾಡುತ್ತಿದ್ದರು. 


“ಮಹಾಲಕ್ಷ್ಮೀಶ್ಚ ವಿದ್ಮಹೇ '| ' ಸರ್ವಸಿದ್ದಿಶ್ಚ ಧೀಮಹಿ ' 

ತನ್ನೊದೇವೀ ಪ್ರಚೋದಯಾತ್ | 
- ಎಂದು ಜಪಿಸುವುದು ಮಹಾಲಕ್ಷ್ಮಿಯ ಒಲುಮೆಗೇ ಆಗಿದೆ. ರಾಜರಿಗೆ ಐಶ್ವಯ್ಯ 
ವಿಲ್ಲದಿದ್ದರೆ ಏನು ಮಾಡಲು ಸಾಧ್ಯ . ಅನಂತರ ದುರ್ಗರಕ್ಷಕಿಯೆನಿಸಿದ ಭಯಂಕರ 
ಶಕ್ತಿಯನ್ನೀಯುವ ದುರ್ಗಾದೇವಿಯ ಉಪಾಸನೆ. ' ದುರ್ಗಾಸಂತಾಯತೇಯ 
ಸ್ಮಾತ್ ತಸ್ಮಾತ್ ದುರ್ಗೆತಿಕಥ್ಯತೇ ” ಎಂದು ಹೇಳುತ್ತ ಇವಳ ಶಕ್ತಿಯನ್ನು 
ಪಡೆಯುವುದು, ಕೊನೆಯದಾಗಿ ಸರಸ್ವತೀದೇವಿಯ ಕೃಪೆಯಿಲ್ಲದಿದ್ದರೆ ಹೇಗೆಸಾಧ್ಯ ? 

ಯಾ ಪ್ರತ್ಯಗ್ ದೃಷ್ಟಿಭಿಃ ದೇವೈಃ ಯಾಜ್ಯ ಮಾನಾನುಭೂಯತೇ || , 

ವ್ಯಾಪಿನೀ ಜ್ಞಪ್ತಿರೂಪೈಕಾ ಸಾ ಮಂ ಪಾತು ಸರಸ್ವತೀ | 
ಅಕ್ಟೋಬರ್ , 1983 

35 


ಹೀಗೆ ಈ ದೇವಿಯನ್ನು ಉಪಾಸನೆಮಾಡಿ ತಮ್ಮೊಳಗೆ ಬೆಳಗುತ್ತಿರುವ ಅಖಂಡ 
ಜ್ಞಾನಪ್ರಕಾಶವನ್ನು ಉದ್ದೀಪನಗೊಳಿಸಿಕೊಳ್ಳುತ್ತಾರೆ. ಶರನ್ನವರಾತ್ರಿಯ ಏಳನೆಯ 
ದಿನ ಸರಸ್ವತಿಯ ಉಪಾಸನೆಯೂ , ಎಂಟನೆಯ ದಿನ ದುರ್ಗೆಯ ಉಪಾಸನೆಯೂ 
ಮುಖ್ಯವಾಗಿ ಈಗ ಉಳಿದಿವೆ . ಒಂಬತ್ತನೆಯ ದಿನ ಸಮಗ್ರ ಆಯುಧಗಳ ಪೂಜೆ 
ಪ್ರದರ್ಶನ. ಹತ್ತನೆಯ ದಿನ ವಿಜಯಯಾತ್ರೆಯ ಸಮರಭೇರಿ. ಈ ಕಾವ್ಯಗಳೆಲ್ಲ 
ಪ್ರಾಚೀನ ಭಾರತೀಯರ ಅತ್ಯುತ್ಸಾಹದ ದಿನಗಳೇ ಎನಿಸಿದ್ದವು. ಈ ಎಲ್ಲ ಕಾರ 
ಣಗಳಿಂದಾಗಿ ' ಮಹಾನವಮಿ ' ಯ ಆಚರಣೆ ಭಾರತೀಯರೆಲ್ಲರ ಆರ್ಷೇಯಕಾಲದ 
ಆಚರಣೆಯೆಂದು ಹೇಳಬಹುದು. 


ಈ ಹಬ್ಬದ ಆಚರಣೆ ಪರಾಕಾಷ್ಠ ಸ್ಥಿತಿಯನ್ನೇರಿದುದನ್ನು ವಿಜಯನಗರದ 
ಅರಸರು ಅವರ ನಂತರ ಮೈಸೂರರಸರಲ್ಲಿ ಕಾಣುತ್ತೇವೆ. ಕರ್ನಾ ಟ ಕ ದಲ್ಲಿ 
ಚಾಲುಕ್ಯ ಚಕ್ರವರ್ತಿಗಳ ಕಾಲದಲ್ಲಿಯೂ ಇದೊಂದು ಅತ್ಯಂತ ಉತ್ಸಾಹಜನಕ 
ಸಾಮಾಜಿಕ ಹಬ್ಬವಾಗಿತ್ತೆಂಬುದಕ್ಕೆ ಬಸವಣ್ಣನವರ ವಚನದಲ್ಲಿ ಬರುವ “... 
........ ಮರಣವೇ ಮಹಾನವಮಿ ” ಎಂಬ ಮಾತಿನಿಂದ ಗುರುತಿಸಬಹುದಾಗಿದೆ. 
ಮನು ಮಾಂಧಾತಸಮಾನರಾದ ಕನ್ನಡನಾಡಿನ ದೊಡ್ಡ ದೊಡ್ಡ ಚಕ್ರವರ್ತಿಗಳು 
ಸಮರಪ್ರಸ್ತಾನಭೇರಿಯನ್ನು ಹೊಡೆಯಿಸುತ್ತಿದ್ದುದು 'ಶರನ್ನವರಾತ್ರಿ ' ಗಳಲ್ಲಿ ಶಕ್ತಿಯ 
ಆರಾಧನೆ ಮಾಡಿದ ಮರುದಿನದ ವಿಜಯದಶಮಿಯ ದಿನವೇ ಎಂಬುದು ತಿಳಿದು 
ಬರುತ್ತಿದೆ. 


ವಿಜಯನಗರದ ಚಕ್ರವರ್ತಿಗಳು ಆಚರಿಸುತ್ತಿದ್ದ ಮಹಾನವಮಿಯ ಭವ್ಯ 
ಪರಂಪರೆ ಚರಿತ್ರೆಯ ಪುಟಗಳಲ್ಲಿ ಉಳಿದುಬಂದಿದೆ. ಈ ಚಕ್ರವರ್ತಿಗಳು ಈ ಹಬ್ಬ 
ಕ್ಕೊಂದು ರಾಷ್ಟ್ರೀಯ ಸ್ವರೂಪ ಕೊಟ್ಟರೆನ್ನಬಹುದು. ಸಾಮ್ರಾಜ್ಯದ ಜನತೆಯ 
ನ್ನೆಲ್ಲ ಒಟ್ಟುಗೂಡಿಸಿ , ಅಜ್ಞಾನದ ನಿದ್ರೆಯಿಂದ ಅವರನ್ನು ಎಚ್ಚರಿಸಿ, ಸ್ವಾಭಿಮಾನ 
ಸ್ವದೇಶಾಭಿಮಾನಗಳನ್ನು ಅವರಲ್ಲಿ ತುಂಬಿ ತಾಯಾಡ ರಕ್ಷಣೆಗೆ ಅವರನ್ನು ಹುರಿ 
ದುಂಬಿಸಬೇಕಾಗಿತ್ತು . ಏಕೆಂದರೆ ವಿಜಯನಗರ ಸಾಮ್ರಾಜ್ಯ ಹುಟ್ಟಿದುದು ಹಿಂದೂ 
ಧರ್ಮ , ಸಂಸ್ಕೃತಿ, ಸಾಹಿತ್ಯ , ಸಂಸ್ಕೃತಿಯ ರಕ್ಷಣೆಗೆಂದೇ ಸಂಧಿಗ್ಧ ಪರಿಸ್ಥಿತಿಯಲ್ಲಿ 
ಹುಟ್ಟಿದ ದಕ್ಷಿಣಭಾರತದ ದೊಡ್ಡ ಚಕ್ರಾಧಿಪತ್ಯವೆನಿಸಿತ್ತು . ಅತ್ಯದ್ಭುತ ಪರಾಕ್ರಮ 
ಶಾಲಿಯೆನಿಸಿದ್ದ ಪ್ರೌಢದೇವರಾಯ , ನರಪತಿ ಕೃಷ್ಣದೇವರಾಯರ ಕಾಲಗಳಲ್ಲಿ ಆಚರಿ 
ಸುತ್ತಿದ್ದ ಮಹಾನವಮಿಯ ಹಬ್ಬದ ವೈಭವವನ್ನು ಅಂದು ಕಣ್ಣಾರಕಂಡು ಬರೆದಿಟ್ಟ 
ವಿದೇಶೀಯರ ಬರವಣಿಗೆಗಳಿಂದ ತಿಳಿಯಬಹುದಾಗಿದೆ. 


ಮಹಾನವಮಿ ಹಬ್ಬಕ್ಕೆಂದೇ ಕೃಷ್ಣದೇವರಾಯನಿಂದ ಕ್ರಿ .ಶ. 1513 ರಲ್ಲಿ 
ಕಟ್ಟಲ್ಪಟ್ಟ ದಿವ್ಯ ಭವ್ಯವಾದ ' ಮಹಾನವಮಿ ದಿಬ್ಬ , ನೆಂದು ಈಗ ನೋಡ ಸಿಗುವ 


ಸಿದ್ದಗಂಗಾ 


36 


ವೇದಿಕೆಯೇ ಇದಕ್ಕೆಂದು ಜ್ವಲಂತ ನಿದರ್ಶನ. ಪೇಜ್ ಎಂಬ ವಿದೇಶೀ ಪ್ರವಾ 
ಸಿಯು ಈ ದಿಬ್ಬವನ್ನೇ ವಿಜಯಭವನವೆಂದು ಕರೆದಿದ್ದಾನೆ. ಚಕ್ರವರ್ತಿಯು ಈ 
ದಿಬ್ಬದ ಮೇಲೆ ಅಧೀನರಾಜರು, ಸಾಮಂತರು, ಉಪರಾಜರು, ಮಂಡಲೇಶ್ವರರುಗ 
ಳೊಡನೆ ಚಿನ್ನದಿಂದ ಮಾಡಿದ ಛತ್ರಿಯ ಅಡಿಯಲ್ಲಿ ಕುಳಿತು ಕುಸ್ತಿ , ಆನೆಕಾಳಗ 
ಬಿಲ್ಲಾ ರತನ, ಕ್ರೀಡೆ, ನಾಟ್ಯ , ಗಾನ, ಇತರ ಶೌರವೀರ ಪ್ರತಾಪ ಪ್ರಚೋದಕ 
ಪ್ರದರ್ಶನಗಳನ್ನು ನೋಡುತ್ತಿದ್ದನು. 22 ಅಡಿ ಎತ್ತರ, 40 ಅಡಿ ಚ ದ ರ ದ 
ವಿಸ್ತಾರವಾದ ಈ ದಿವ್ಯ ಮಹಾನವಮಿ ದಿಬ್ಬ ರಮಣೀಯತೆಯಲ್ಲಿ ವೈಶಿಷ್ಟದಲ್ಲಿ 
ಅನಾದೃಶವಾದುದು . 


ಪ್ರೌಢದೇವರಾಯನ ಕಾಲದಲ್ಲಿ ಆಚರಿಸುತ್ತಿದ್ದ ಮಹಾನವಮಿ ಹಬ್ಬದ ಬಗೆಗೆ 
ಪರ್ಷಿಯ ದೇಶದ ರಾಯಭಾರಿಯಗಿ ವಿಜಯನಗರಕ್ಕೆ ಬಂದಿದ್ದ ಅಬ್ದುಲ್ ರಜಾ 
ಕನು “ ವಿಜಯನಗರದ ರಾಜರು ತಮ್ಮ ಗೌರವ ಪ್ರತಿಷ್ಠೆ ಅಧಿಕಾರ ದರ್ಪ ಮತ್ತು 
ವೈಭವ ಪ್ರದರ್ಶನಕ್ಕಾಗಿ ಪ್ರತಿ ವರ್ಷವು ಮಹಾನವಮಿ ಹಬ್ಬವನ್ನು ಆಚರಿಸುತ್ತಾರೆ' 
ಈ ಹಬ್ಬ ನಿಜವಾಯ ಚಕ್ರವರ್ತಿಗೆ ಯೋಗ್ಯವಾದ ಹಬ್ಬವೇ ಸರಿ.” ಎಂದು 
ಉದ್ದಾರ ತೆಗೆದು ಆಗಿನ ಆಚರಣೆಯ ರೀತಿಯನ್ನು ವಿವರಿಸಿದ್ದಾನೆ ಅದರ 
ಮುಖ್ಯಾಂಶ ಇಷ್ಟು ; 


“ಮೂರು ತಿಂಗಳು ಪ್ರಯಾಣ ಮೂಡುವಷ್ಟು ವಿಸ್ತಾರವಾದ ಸಾಮ್ರಾಜ್ಯದ 
ಎಲ್ಲ ಕಡೆಗಳಿಂದಲೂ ಮಂಡಲಿಕರು , ಸರದಾರರು ಮುಖ್ಯಸ್ಥರೂ ರಾಜಧಾನಿಗೆ 
ಸಾವಿರಾರು ಅಲಂಕೃತ ಆನೆ ಸಮೇತವಾಗಿ ಬರುತ್ತಾರೆ. ಅರಮನೆಯಲ್ಲಿ ಸೇನಾ 
ಪತಿಗಳೂ ಪ್ರಮುಖರೂ , ಪಂಡಿತರಾದ ಬ್ರಾಹ್ಮಣರೂ ಸೇರುತ್ತಾರೆ. ಅರಮನೆಯ 
ಮುಂಭಾಗದ ಅಲಂಕಾರಗೊಂಡ ಮೈದಾನದಲ್ಲಿ ಅಸಂಖ್ಯಾತ ಆನೆಗಳ ಸಮೂಹ 
ನಡೆಯುವುದು . ಆ ಮೈದಾನದಲ್ಲಿ ಮೂರುನಾಲ್ಕು ಅಂತಸ್ತಿನ ಅನೇಕ ರಂಗಮಂಟ 
ಪಗಳು ಸ್ಥಾಪಿತವಾಗಿರುತ್ತವೆ. ಆ ಪ್ರದೇಶದಲ್ಲಿ ಒಂಬತ್ತು ಭವ್ಯಾಲಂಕೃತ ಮಂಟ 
ಪಗಳು ಸಿದ್ದವಾಗಿರುತ್ತವೆ. ಒಂಬತ್ತನೇ ಮಂಟಪದಲ್ಲಿ ಚಕ್ರವರ್ತಿಯ ಸಿಂಹಾಸನ 
ವಿರುತ್ತದೆ. ಅಲ್ಲಿ ಕುಳಿತು ಚಕ್ರವರ್ತಿ ಮತ್ತು ಇತರ ರಾಜಮಹಾರಾಜರು , ಪಂಡಿ 
ತರು ಅತಿಥಿಗಳು ಮುಂಭಾಗದಲ್ಲಿ ನಡೆಯುವ ಅನೇಕ ದೃಶ್ಯಗಳನ್ನು ನೋಡಬಹು 
ದಾಗಿತ್ತು . ಹೀಗೆ ಒಂಬತ್ತು ದಿನಗಳು ವೈಭವೋಪೇತವಾಗಿ ನವರಾತ್ರಿ ಮುಗಿಯು 
ತಿತ್ತು . ಕಲಾವಿದರೆಲ್ಲರಿಗೆ ಭೂರಿಬಹುಮಾನ ವಸ್ತ್ರಗಳ ಉಡುಗೊರೆ ಕೊಡಲ್ಪಡು 
ತಿದ್ದವು.” ಇತ್ಯಾದಿ . 
ವಿಜಯನಗರದ ಇನ್ನೊಬ್ಬ ಘನ ಚಕ್ರವರ್ತಿ ಕೃಷ್ಣ ದೇವರಾಯನ ಕಾಲದಲ್ಲಿ ಬಂದಿದ್ದ 
(ಪೇಜ್ ಎಂಬ ವಿದೇಶಿಯನು ತಾನೇ ಕಣುಟ್ಟ ಕಂಡದ್ದನ್ನು ಬರೆದಿಟ್ಟಿರುವುದು ಹೀಗೆ 
ಅಕ್ಟೋಬರ್ , 1983 


37 


( ಆಶ್ವಿಜ ಶುದ್ಧ ಪ್ರತಿಪದೆಯಿಂದ ಒಂಬತ್ತು ದಿನಗಳು ನಿತ್ಯವೂ ಪ್ರಾತಃಕಾಲ ಚಕ್ರ 
ವರ್ತಿಯು ಬಯಲಿನಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಮೊದಲು ದೇವರ ಪೂಜೆ 
ಮಾಡುತ್ತಾನೆ. ಅನಂತರ ತನ್ನ ಸಮಸ್ತ ಪರಿವಾರದ ಸಮಕ್ಷ ಹನ್ನೊಂದು ಆನೆ, 
ನಾಲ್ಕು ಬಿಳಿಯ ಕುದುರೆಗಳನ್ನು ಗುಲಾಬಿ ಹೂಗಳಿಂದ ಪೂಜಿಸುತ್ತಾನೆ. ಆಮೇಲೆ 
ಬಲಿಕೊಡುವುದೇ ಮೊದಲಾದ ಕಾವ್ಯಗಳನ್ನು ಮುಗಿಸಿ, ಅರಮನೆಯೊಳಕ್ಕೆ ಹೋಗು 
ವನು. ಮಧ್ಯಾಹ್ನ ಮೂರು ಘಂಟೆಯ ನಂತರ ಕಲಾಪ್ರದರ್ಶನವನ್ನು ನೋಡಲು 
ಬರುತ್ತಾನೆ. ಆಗ ವಿವಿಧ ಕಲಾಪ್ರದರ್ಶನಗಳು, ಶಕ್ತಿಸಾಹಸಗಳು ಶೌರ ವೀರಾ 
ದಿಗಳ ಪಂದ್ಯಾಟಗಳು, ನೃತ್ಯ , ಸಂಗೀತ, ಜಿಲ್ಲಾ ರತನಗಳೇ ಮೊದಲಾದವು ನಡೆಯು 
ಇವೆ. ಸಂಜೆಯವರೆಗೆ ಈ ದೃಶ್ಯಗಳನ್ನು ನೋಡಿದ ಮೇಲೆ ರಾತ್ರಿಯನ್ನೇ ಹಗ 
ಲಾಗಿಸುವಂತಹ ಅನೇಕ ಪಂಜಿನ ಬೆಳಕಿನಲ್ಲಿ ವಿವಿಧ ರೀತಿಯ ಆಟಪಾಟಗಳೂ , 
ಮಂತ್ರ ತಂತ್ರಗಳೂ , ಕುದುರೆ ಗೊಂಬೆ ಕುಣಿತ, ಮನುಷ್ಯರನ್ನು ಮೀನಿನಂತೆ ಬಲೆ 
ಯಲ್ಲಿ ಹಿಡಿಯುವ ಆಟ, ಕೊನೆಯಲ್ಲಿ ಬಾಣ ಬಿರುಸುಗಳನ್ನು ಸುಡುವಿಕೆ- ಇವೆಲ್ಲ 
ನಭೂತೋ ನ ಭವಿಷ್ಯತಿ, ಎನ್ನುವಂತೆ ನಡೆದು ಹೋಗುವುದನ್ನು ನೋಡುತ್ತಾನೆ. 
ಹತ್ತನೆಯ ದಿನ : ವಿಜಯ ದಶಮಿ ” ಎಂದು ಕರೆಯುವ ಹಬ್ಬದ ಆಚರಣೆ. 
ಆ ದಿನ ಚಕ್ರವರ್ತಿ ತನ್ನ ಸಮಗ್ರ ಸೈನ್ಯದ ಪರಿಶೀಲನೆ ಮಾಡಿ ಊರ ಹೊರ ಭಾಗ 
ದಲ್ಲಿ ಹಾಕಿದ ಭವ್ಯ ಮಂಟಪದಲ್ಲಿ ದೇವತಾ ಪ್ರತಿಷ್ಠೆ ಮಾಡಿ ಚತುರಂಗ ಬಲಸಮೇ 
ತವಾಗಿ (ಸೀಮೋಲ್ಲಂಘನ” ಕ್ರಿಯೆಯನ್ನು ಆಚರಿಸಿ, ಹಿಂದಿರುಗುತ್ತಾನೆ. ಇಂಥ 
ನೋಟ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಸಿಗುವುದಿಲ್ಲವೆಂದು ಪೇಜನ ಅಭಿಪ್ರಾಯ 
ಆ ಕಾಲದಲ್ಲಿ ರಾಜನಲ್ಲಿ ದಶಲಕ್ಷ ಕಾದಾಟಕೆ ಸಿದ್ದವಾಗಿದ್ದ ಸೈನ್ಯವಿತ್ತೆಂದು ಅವನ 
ಹೇಳಿಕೆ. ವಿಜಯ ದಶಮಿಯ ಈ ವೈಭವವನ್ನೆಲ್ಲ ಕುದುರೆಯ ಮೇಲೆ ಕುಳಿತು 
ನೋಡುತ್ತಿದ್ದ ಪೇಜನಿಗೆ ತಲೆತಿರುಗಿ ಕುದುರೆಗು ಮೇಲಿಂದ ಬೀಳುವಂತಾಗಿತ್ತಂತೆ. 
ಸಮಸ್ತ ಪ್ರಪಂಚವೇ ಇಲ್ಲಿ ನೆರೆದಿರುವುದೋ ಎಂಬ ಭ್ರಮೆಯುಂಟಾಯಿತಂತೆ. 


- ವಿಜಯನಗರವು 1565ರಲ್ಲಿ ರಕ್ಕಸತಂಗಡಿ ಯುದ್ಧದಲ್ಲಿ ಸೋಲನ್ನನುಭವಿಸಿದ 
ನಂತರ ಅದರ ವೈಭವವು ಕಡಿಮೆಯಗಿ ಪೆನುಗುಂಡೆ ಚಂದ್ರಗಿರಿ ಶ್ರೀರಂಗ ಪಟ್ಟಣ 
ಗಳಲ್ಲಿ ಅದರ ರಾಜಸತ್ತೆ ಪ್ರಾರಂಭವಾಯಿತು. ಅಲ್ಲಲ್ಲಿ ಆಗ ನವರಾತ್ರಿ ಉತ್ಸವಗಳು 
ನಡೆಯ ತೊಡಗಿದವು. ಆ ರತ್ನ ಸಿಂಹಾಸನವು ಮೂತ್ರ ಶ್ರೀರಂಗ ಪಟ್ಟಣದಲ್ಲಿಪ್ರತಿ 
ಸ್ಥಿತವಾಗಿತ್ತು . ಶ್ರೀರಂಗಪಟ್ಟಣವನ್ನು ಮೈಸೂರಿನ ರಾಜವಡೆಯರು ೧೯೧೦ ನೆಯ 
ಇಸ್ವಿಯಲ್ಲಿ ವಶಪಡಿಸಿಕೊಂಡ ಮೇಲೆ ಮೈಸೂರರಸ ವಿಜಯನಗರದ ರತ್ನ ಸಿಂಹಾ 
ಸನದ ಮೇಲೆ ಕುಳಿತು ಮಹಾನವಮಿ ಉತ್ಸವಗಳನ್ನು ಶ್ರೀರಂಗಪಟ್ಟಣದಲ್ಲಿ ನಡೆಸ 
ತೊಡಗಿದರು. ಆನಂತರ ರಾಜಧಾನಿಯನ್ನು ಪುನಃ ಮೈಸೂರಿಗೆ 1799 ರಲ್ಲಿ ಬದ 
ಲಾಯಿಸಿದ ನಂತರ ಮೈಸೂರಲ್ಲಿ ಈ ಉತ್ಸವಗಳು ನಡೆಯತೊಡಗಿದವು ಮೈಸೂ 
38 

ಸಿದ್ದಗಂಗಾ 


ರಿನಲ್ಲಿ ಆಚರಿಸಲ್ಪಡುತ್ತಿದ್ದ ನವರಾತ್ರಿಯ ಉತ್ಸವ ಜಗತ್ಪಸಿದ್ಧವಾಗಿ ಹೋಯಿತು. 
ಆಧುನಿಕ ಯುಗದಲ್ಲಿ ವಿದ್ಯುದ್ದೀಪಾಲಂಕಾರವೇ ಮೊದಲಾದ ವೈಜ್ಞಾನಿಕ ಸಾಧನೆ 
ಸಲಕರಣೆಗಳಿಂದ ಮೈಸೂರರಸರು 19 ಮತ್ತು 20 ನೆಯ ಶತಮಾನದ ಪೂರ್ವಾ 
ರ್ಧದಲ್ಲಿ ನಡೆಸುತ್ತಿದ್ದ ಈ ಹಬ್ಬವನ್ನು ನೋಡಿ ವಿದೇಶೀಯರೂ ಮೂಕವಿಸ್ಮಿತ 
ರಾದರೆಂಬುದು ಬೇರೆ ವಿಷಯ , ರಾಜಸತ್ತೆಯು ಮಯವಾಗಿರುವ ಈಗ ವಿಶ್ವ ವಿಖ್ಯಾತ 
ಮೈಸೂರು ದಸರಾ ಮಹೋತ್ಸವವನ್ನು ಕೈ ಬಿಡದೆ ಮೈಸೂರುಮಹಾರಾಜರ ಆರಾಧ್ಯ 
ದೇವತೆಯೂದ ಚಾಮುಂಡಿಯ ವಿಗ್ರಹವನ್ನು ಮೆರವಣಿಗೆ ಮೂಡುವುದರ ಮೂಲಕ 
ಉಳಿಸಿಕೊಂಡು ಬಂದರೂ ರಾಜರ ಕಾಲದ ವೈಭವವನ್ನು ಕಾಣಲಾಗುವುದಿಲ್ಲ. 

ಶ್ರೀರಂಗಪಟ್ಟಣದಲ್ಲಿ ರಣ ಧುರೀಣ್ , ಪ್ರತಾಪಶಾಲಿ , ಕಂಠೀರವ ನರಸರಾಜ 
ಒಡೆಯರ ಕಾಲದಲ್ಲಿ ಮಹಾನವಮಿ ಒಡೋಲಗ ನಡೆಯುತ್ತಿದ್ದು ದನ್ನು ಸಮ 
ಕಾಲೀನ ಸಾಂಗತ್ಯ ಕವಿ ಗೋವಿಂದ ವೈದ್ಯನೆಂಬುವನು ತನ್ನ “ ಕಂಠೀರವ ನರಸ 
ರಾಜೇಂದ್ರ ವಿಜಯ ” ವೆಂಬ ಗ್ರಂಥದಲ್ಲಿ ಮನಂಬುಗುವಂತೆ ಚಿತ್ರಿಸಿದ್ದಾನೆ. 
ಆ ಬಗೆಗೆ ಸಂಗ್ರಹವಾಗಿ ಹೀಗೆ ಹೇಳಬಹುದು: 


- ಆಶ್ವಿಜ ಶುದ್ಧ ಪ್ರತಿಪದೆಯ ದಿನ ಓಲಗ ಶಾಲೆಯಲ್ಲಿ ಪುಣ್ಯಾರ್ಚನೆ, ಹೋಮ 
ದಿಗಳನ್ನು ಮೂಡಿಸಿ, ಗಜಶಾಲೆ, ಆಯುಧಾಗಾರ ಮೊದಲಾದವುಗಳಲ್ಲಿ ಹೋಮಾ 
ರ್ಚನೆ , ಬೆಟ್ಟದಲ್ಲಿರುವ ಜಾಮುಂಡಾಂಬಿಕೆಯು ಪೂಜೆಗಳು ಯಥಾ ಸಾಂಗವಾಗಿ 
ನಡೆಯುತ್ತಿದ್ದವು. ಪ್ರತಿದಿನ ಒಡೋಲಗ ನಡೆಯುತ್ತಿತ್ತು. ರಾಜವರ್ಗ, ರಾಜ 
ಬಂಧುಗಳು , ಪಾಳೆಪಟ್ಟುಗಳ ನಾಯಕರು, ಮನ್ನೆಯರು, ಪಂಡಿತರು ಸಭೆಗೆ 
ಬರುತ್ತಿದ್ದರು, 


( ಸಾಂಗತ್ಯ ) 


ಬಿರುದಿನ ರಾಯ ರಾವುತ ಮಾಂಡಳಿಕರು! 
ಕರಣಿಕ ರಾಪ್ತ ಮಂತ್ರಿಗಳು ! 
ಪರಿಷರಿಯಭರಣದ ಬಲು ಸುಭಟರ! | 
ನೆರವಿಖ್ಯೆ ತಂದು ದೇವೇಲ್ವೆ! 
ಪುರಜನ ಪರಿಜನ ನಾನಾದೇಶದಜನ! 
ನೆರವಿಯ ಜನ ಸಿ೦ಗರಿಸಿ! 
ನರಸೇಂದ್ರನ ಮಹಾನವಮಿ ಯೋಲಗದ ಸೌ .! 
ದರಿಯವ ನೋಡಿದಿದರು ! 


ಹೀಗೆ ದರಬಾರಿನಲ್ಲಿ ಸೇರಿದ ಜನವೆಲ್ಲ ಅನೇಕ ಬಗೆಯ ಕಲಾಪ್ರದರ್ಶನಗಳನ್ನು 
ನೋಡುತ್ತಿದ್ದರು. ಕವಿ ತನ್ನ ಗ್ರಂಥದ ಒಂದು ಅಧ್ಯಾಯದ 133 ಪದ್ಯಗಳಲ್ಲಿ 
ವರ್ಣಿಸಿರುವ ರೀತಿಯನ್ನು ನೋಡಿದರೆ, ವಿಜಯನಗರದ ರಾಜವೈಭವವನ್ನು ಶ್ರೀರಂಗ 
ಅಕ್ಟೋಬರ್ , 1983 


39 


ಪಟ್ಟಣದ ಈ ರಾಜದಲ್ಲಿ ಕಾಣಲಾಗದಿದ್ದರೂ , ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕಾಠ್ಯಕ್ರಮ 
ಗಳೂ ಜರಗುತ್ತಿದ್ದವು. ಈ ಕಾರಣದಿಂದಲೇ ವಿಜಯನಗರದ ಮಹಾನವಮಿಯ 
ಉತ್ಸವದ ಉತ್ತರಾಧಿಕಾರಿಗಳು ಮೈಸೂರರಸರೆಂದು ಹೇಳುವುದು ವಾಡಿಕೆ, ಒತ್ತೋ 
ಲಗದಲ್ಲಿ ಆಗ ಮೃದಂಗವಾದನ, ಗಾಯನತಾಳಮದ್ದಲೆ, ನಾಟ್ಯ , ನೃತ್ಯ , ಗಿಳಿಯ 
ಕಟ್ಟಳೆ, ಸೋಗೆನವಿಲಾಟ, ಹಂಸೆಯರಳೆಗಳಗತಿ, ಇಂದ್ರಜಾಲ, ಬೈರೂಪದಾಟ, ಹಾಸ್ಯ 
ದಶಾವತಾರ ನಾಟಕ , ಗಾನ, ಕಏಗಮಕಿ ನಾದಿವಾಗ್ರಿಗಳ ಪಾಂಡಿತ್ಯ ಪ್ರದರ್ಶನ , 
ಭಾರತ ರಾಮಾಯಣಾದಿ ಗ್ರಂಥ ಪಠಣ - ಮೊದಲಾದ ಕಾಠ್ಯಕ್ರಮಗಳು ನೆರವೇರು 
ತಿದ್ದು ವಂತೆ. ಕೊನೆಯದಿನ ಬಾಣಬಿರುಸುಗಳ ಸಂಭ್ರಮ ಅತ್ಯಂತ ಅದ್ಭುತವಾಗಿ 
ರುತ್ತಿತ್ತಂತೆ. 


ಇಂತಪ್ಪೋಲಗನೆಂಟು ದಿವಸ ಪರಿ.1 
ಯಂತರ ಸಕಲ ಸಂಭ್ರಮದ 
ಸಂತೋಷನ ಸರ್ವ ಜನಕೆ ಬೀರುತಲ .1 

ತ್ಯಂತ ಸೌಖ್ಯದೊಳೊಪ್ಪಿದುದು ! 
-ಹೀಗೆ ಎಂಟು ದಿನಗಳು ರಾಜ್ಯದ ಹೆಸರಾಂತ ವಿವಿಧಕಲಾ ಪರಿಣತರ ಕಲಾಪ್ರದ 
ರ್ಶನಗಳು ನಡೆದು ಒಂಬತ್ತನೆಯ ದಿನ ಆಯುಧ ಪೂಜೆ, ಹತ್ತನೆಯ ದಿನ ವಿಜಯ 
ಯಾತ್ರೆಯ ಸಂಕೇತವಾಗಿ - ವಿಜಯ ದಶಮಿ ' ಯ ಸೀಮೋಲ್ಲಂಘನದ ಉತ್ಸವ 
ನಡೆದು ಶಮೀಪೂಜೆ ಮಾಡಿ ಶಮೀದಲಗಳನ್ನು ( ಬಂಗಾರ > ವೆನ್ನು , ಪರಸ್ಪರ 
ಹಂಚುತ್ತಾ ಭಾವೈಕ್ಯ ಸಾಧಿಸುತ್ತಿದ್ದರು. ಶಕ್ತಿ ಸಂಚಯನಗೊಳಿಸಿಕೊಳ್ಳುತ್ತ 
ಪ್ರಜಾವರ್ಗರಕ್ಷಣೆಯಲ್ಲಿ ರಾಜರುಗಳು ಸದಾ ಜಾಗೃತರಾಗುತ್ತಿದ್ದರು. ಪ್ರಜೆಗಳೂ 
ರಾಜರಲ್ಲಿ ನಿಷ್ಠೆ ತೋರಿಸುತ್ತಿದ್ದರು. 


ಕರ್ನಾಟಕದ ವೈಶಿಷ್ಟ್ಯಪೂರ್ಣವಾದ ಈ ಮಹಾನವಮಿ ಹಬ್ಬದ ಪರಂಪರೆ 
ಎಲ್ಲ ಕಡೆಗಳಲ್ಲೂ ವಿಜೃಂಭಣೆಯಿಂದ ನಡೆದು ಎಲ್ಲ ದೈವದವರು ವೃತ್ತಿಬಾಂಧವರು 
ಜಾತಿಮತಕೋಮುಗಳ ತಾರತಮ್ಯವಿಲ್ಲದೆ ಹತ್ತು ದಿನ ಸಂತೋಷವಾಗಿ ಆಚರಿಸಿ 
ಭಾವೈಕ್ಯ ಸಾಧಿಸಿಕೊಂಡು ಪರಸ್ಪರ ಪೂರಕವಾಗಿ ಬಾಳಬೇಕೆಂಬ ಸದಿಚ್ಛೆಯಿಂದ 
ಇದನ್ನು ' ನಾಡಹಬ್ಬ ” ವೆಂದು ಕರೆದು ಈ ಶತಮಾನದ ಪೂರ್ವಾರ್ಧದಲ್ಲಿ 1925 - 26 
ರಿಂದ ದಿವಂಗತ ಬೇಂದ್ರೆ , ಬೆಟಗೇರಿ ಕೃಷ್ಣಶರ್ಮಾ, ಬುರ್ಲಿಬಿಂದು ಮಾಧವ ಮೊದ 
ಲಾದವರು ಪ್ರಯತ್ನಿಸಿದರು . ಅವರ ಪ್ರಯತ್ನ ಯಶಸ್ವಿಯಾಗಿ ಎಲ್ಲ ಕಡೆಗೂ 
ನಾಡ ಹಬ್ಬದ ಕಾಠ್ಯಕ್ರಮಗಳು ನಡೆಯತೊಡಗಿದವು. ನಾಡ ಹಬ್ಬ ದ ಮುಖ್ಯ 
ಉದ್ದೇಶ ಕರ್ನಾಟಕದ ಪೋಷಣೆ, ಆ ಖ೦ ಡ ಕರ್ನಾಟಕ ಸಾಧನೆಯ ದೃಷ್ಟಿ 
ಕರ್ನಾಟಕದ ಉಜ್ವಲ ಪರಂಪರೆಯ ಅರಿವನ್ನು ಜನ ಕ್ಕೆ ಮಾಡಿಕೊಡುವುದೆ 


ಸಿದ್ಧಗಂಗಾ 


40 


ಆಗಿತ್ತು . ಸರ್ವಾಂಗ ಸುಂದರ ಕರ್ನಾಟಕವನ್ನು ಕಟ್ಟಿ ಭಾರತದ ಸಮಗ್ರ ಅಭ್ಯು 
ದಯಕ್ಕೆ ತಮ್ಮ ಪಾಲಿನ ಕಾಣಿಕೆ ಸಮರ್ಪಿಸುವುದೇ ಆಗಿತ್ತು . ಇತ್ತ ಮೈಸೂರು 
ಅರಮನೆಯವರೂ ತಮ್ಮ ಸಂಪ್ರದಾಯಕವಾದ ಮಹಾನವಮಿ ಮಹೋತ್ಸವವನ್ನು 
- ದಸರಾ ” ಎಂಬ ಹೆಸರಿನಿಂದ ನಡೆಸುತ್ತಾ ಬ೦ ದು ವಿಶ್ವ ವಿಖ್ಯಾತಗೊಳಿಸಿದರು. 
• ಶ್ರೀ ಜಯಚಾಮರಾಜ ಒಡೆಯರು ' ಮೈಸೂರಿನ ಮಹಾರಾಜರಾಗಿರುವವರೆಗೆ 
ಈ ಹಬ್ಬ ಬಹು ಪ್ರಾಚೀನ ಪರಂಪರೆಯಂತೆ ನಡೆದು ಬಂತು. 


ದೇಶಿ ಸಂಸ್ಥಾನಗಳೆಲ್ಲ ಸ್ವತಂತ್ರ ಭಾರತದಲ್ಲಿ ಅಸ್ತಿತ್ವ ಕಳೆದುಕೊಂಡ ಮೇಲೆ 
ರಾಜಸತ್ತೆಯೇ ಇಲ್ಲದಂತಾಗಿ ಈಗ ಈ ಹಬ್ಬವನ್ನು ಕರ್ನಾಟಕ ಸರಕಾರ ಮೈಸೂರಿ 
ನಲ್ಲಿಯೇ ಚಾಮುಂಡೇಶ್ವರಿ ವಿಗ್ರಹವನ್ನು ಮುಂದಿಟ್ಟುಕೊಂಡು ಆದಷ್ಟು ಶ್ರದ್ದೆ 
ಯಿಂದ ಸಾಹಿತ್ಯ , ಕಲೆ, ಪರಂಪರೆಗಳ ಉಳಿವಿಗಾಗಿ ಯತ್ನಿಸುತ್ತಿದೆ. ಈ ಯತ್ನ 
ಎಷ್ಟು ದಿನ ನಡೆಯುವುದೋ ನೋಡಬೇಕು. ಒಂದು ಕಾಲದ ಸಂಪ್ರದಾಯಗಳು 
ಬದಲಾದ ಇನ್ನೊಂದು ಕಾಲದಲ್ಲಿ ಅರ್ಥಕಳೆದುಕೊಳ್ಳುವುದು ಸ್ವಾಭಾವಿಕವಾದರೂ , 
ಭಾವೈಕ್ಯ ದೃಷ್ಟಿಯಿಂದ ನಡೆಯಬೇಕಾದ ಅನೇಕ ಸತ್ಸಂಪ್ರದಾಯಗಳನ್ನು ನಡೆಸಿ 
ಕೊಂಡು ಬರಬೇಕಾದುದು ಅವಶ್ಯಕ. ಹಿಂದೂ ಸಮಾಜ ವೈವಿಧ್ಯಮಯವಾದುದು. 
ಇತ್ತೀಚೆಗೆ ಕೆಲವಾರು ಕಾರಗಳಿಂದ ಸಮಾಜದ ಭಾವೈಕ್ಯಕ್ಕೆ ಭಂಗಬರತೊಡಗಿದೆ. 
ಹೀಗಾಗುವುದು ಕ್ಷೇಮಕರವಲ್ಲ. ಹಿಂದೂ ಸಮಾಜ ಎಲ್ಲ ಸಮಾಜಗಳೊಡನೆಯೂ 
ಭಾರತೀಯತ್ವವನ್ನು ಸಾಧಿಸಬೇಕಾದುದು ಈಗ ಅತ್ಯಾವಶ್ಯಕವಾಗಿದೆ . ಪ್ರತ್ಯೇಕ 
ತಾಮನೋಭಾವ, ದ್ವೇ ಷಾ ಸೂ ಯೆ ಗ ಳ ಯೋಚನೆ ಇವು ವಿನಾಶಕಾರಣಗಳು. 
ಸಾಮೂಹಿಕವಾಗಿ ದೈವೀಭಾವನೆಯಿಂದ ಆಚರಿಸುವ ಮಹಾನವಮಿಯಂಥ ಹಬ್ಬ 
ಹರಿದಿನಗಳು ಅರ್ಥವತ್ತಾಗಿ ನಡೆದಾಗ ಜನತೆಯ ಭಾವೈಕ್ಯ ಕುದುರಿ ಕೋಮುವಾದೀತು 
* ಈ ವರ್ಷದ ' ಶರನ್ನವರಾತ್ರಿ ಹಬ್ಬ ಕರ್ನಾಟಕಕ್ಕೆ ಭಾರತಕ್ಕೆ ಅಂಥ ಭಾವೈಕ್ಯದ 
- ಅನುಗ್ರಹವನ್ನುಂಟುಮಾಡಲೆಂದು ಹಾರೈಸುತ್ತೇನೆ 


ಮುಕ್ತಕಮ 

--- ಆಸ್ಥಾನವಿರ್ದಾ ಶ್ರೀ ಚನ್ನಬಸಪ್ಪ ವೀರಪ್ಪ ಕೋಟಿ 
ಮಾಯಾಬ್ರಿಮದನಾದಿ ಭಕ್ತಬಸವ ಸ್ವಾಂತಾಂಬುಜಾಂತೇ ಸ್ಪುರ 
ಧ್ವಂಸೋ ಯೋಗಿಮನೋನಿಶಾಂತ ವಿಮಲಜ್ಞಾನ ಪ್ರದೀಪೋ ವಿಭುಃ 1 
ಭಕ್ತಾದಿಸ್ಥಲಷಟ್ಕನಿರ್ಣಯಪಥಂ ಸಂಸ್ಥಾ ಸಯನ್ ಭೂತಲೇ 1 

ಸಿದ್ದೇಶಃ ಕರುಣಾಮಯಃ ಪರತರ ಶ್ರೀ ತೋಂಟದಾರ್ಯಾದ್ವಯ :!! 
ಅಕ್ಟೋಬರ್ 1983 

41 


- ಚನ್ನಪ್ಪ ಎರೇಸೀಮೆ 
ಹಳೆಗಾಲದ ಕಾಸಾರ ! 
ಹಳೆಯ ಮಾತುಗಳ ಹಲವು ಹೊನಲುಗಳನೊಳಕೊಂಡು 
ಮಡುಗಟ್ಟಿನಿಂದ ಹಳೆಗಾಲದ ದೊಡ್ಡ ಕಾಸಾರ ! .. 
ಎ೦ಥವನಿಗೂ ಇದರಾಳ ನೀಳಗಳ ಅರಿವಿಲ್ಲ . 
ಇಳಿದನೋ ದೇವರೇ ಗತಿ 
ಕೊಳೆತು ನಾರುವ ನೀರಡಿದು ಮುಳುಗಿ ಸತ್ತು 
ಮರೇ ದಿನಕ್ಕೆ ತೇಲುವ ಹೆಣವಾಗುವುದು ಸತ್ಯ . 
ಮಡುಗಟ್ಟಿ ನಿಂತ ಈ ಧರ್ಮಕಾಸಾರಜಲ ಎನಿತು ಕಾಲಜ್ಯೋ 
ದೇವರೇ ಬಲ್ಲ. 
ವೇದೋಪನಿಷತ್ ಶಾಸ್ತ್ರ ಪುರಾಣ ಸಾಹಿತ್ಯ ಜಲ 
ಅಗಾಧ ಹಳೆಯ ನೀರರಾಶಿ 
ಜೊಂಡು ಹಾವನೆಬೆಳೆದು ಹಸುರುಗಟ್ಟಿ 
ಲೋಕಜೀವನದಿಂದ ದೂರಾಗಿ ನಿಂತ ಕಾಸಾರ ಜಲನ 
ಜನಹಿತಕ್ಕೆ ಸರಿಪಡಿಸುವುದೆಂತು ? 
ಮುಚ್ಚಿ ಹೋದ ತೂಬು, 
ಹುಗಿದ ಕಾಲುವೆ ಸಾಲು 
ಆಚ್ಚು ಕಟ್ಟೋ ! ಬಹುವಿಸ್ತಾರದ 
ಇದು ಸಸ್ಯಾಧ್ಯವಾಗುವುದೆಂತು ? 
ಬಸವ ಕೃಷಿಕ ಕಡುಕಟ್ಟಿ ನಿಂತ 
ತೂಬುಗಳ ಸರಿಪಡಿಸಿದ 
ಕೆರೆಯ ಜೊಂಡು ಹಾವಸೆಯ ತೆಗೆದ 
ಅಚ್ಚುಕಟ್ಟಿನ ಕಾಡುಮೇಡುಕಡಿದು 
ಕೃಷಿಕರೆಲ್ಲರ್ಗೆ ಪರ್ತುಗೊಟ್ಟ 
ಅವರೆಲ್ಲ ಹಾಳೆ ಹಾಳೆಗಳಾಗಿ ವಿಂಗಡಿಸಿದರು 
ನಡುಮಲೆಗಳನೆಲ್ಲ ಸಮತಲಗೈದರು . 
ಹಳೆಗಾಲದ ಆ ನೀರನೇ ಅಚ್ಚು ಕಟ್ಟುಗೆಲ್ಲ ಬಸವ ಬಿಟ್ಟ . 
ಬೀಜ ಗೊಬ್ಬರಗಳ ತಾನೆ ಕೊಟ್ಟು ಕೃಷಿಯ ಮಾಡಿರೆಂದ 
ಕೃಷಿಕರೆಲ್ಲ ಸಮತೆಯ ಬೀಜ ಬಿತ್ತಿದರು 
ಷಟ್ ಸ್ಥಲದ ನಾಟಿಯ ನೆಟ್ಟ ಗು . 
ಅನಿಷ್ಟದ ಕಳೆಕಿತ್ತು , ಇಷ್ಟಲಿಂಗದ ಮೇಲುಗೊಬ್ಬರ ಕೊಟ್ಟರು 
ನಳನಳಸಿ ಕಳೆಯೇರಿಸುಳಿಗೊಂಡು, ಬೆಳೆದಿತ್ತು ಕೃಷಿ ಕಶರಣರೆಲ್ಲಇಟ್ಟ ಧರ್ಮದಬೆಳೆ 
ಬೆಳೆದ ಬೆಳೆಯ ಫಲ ಹಣ್ಣಾಗಿ ತೊಟ್ಟು ಬಿಟ್ಟು ಕಳಚುವ ಹೊತ್ತು . 
ಶಿವ ಬಂದು ಪ್ರಸಾದಕೆಂದೆತ್ತಿಕೊಂಡು ಎಲ್ಲ ಶರಣರ್ಗೊಲುಣ ಬಡಿಸಿದ, 
ತೃಪ್ತಿಯ ನಿಟ್ಟುಸಿರ ಬಿಡಿಸಿದ. 

ಸಿದ್ದಗಂಗಾ 


40 


ಸಿದ್ದಗಂಗಾ ಮಾಸ ಪತ್ರಿಕೆ 
ಸಂಪಾದಕ ಮಂಡಳಿ : 
ಚನ್ನಪ್ಪ ಎರೇಸೀಮೆ 
ಪ್ರಧಾನ ಸಂಪಾದಕರು , 
ಹೆಚ್ . ವಿ . ವೀರಭದ್ರಯ್ಯ 

ಸಂಪಾದಕರು 
ಎಂ . ರೇಣುಕಾರಾಧ್ಯ 
ಸಹ ಸಂಪಾದಕರು | 


ಹೆಚ್ , ಬಿ. ಗಂಗಾಧರಯ್ಯ 


ಪ್ರಕಾಶಕರು 


ಲೇಖಕರಲ್ಲಿ ಮನವಿ 

ಸಿದ್ದಗಂಗಾ ಶ್ರೀ ಸಿದ್ದಗಂಗಾ 
ಮಠದಿಂದ ಪ್ರಕಟವಾಗುತ್ತಿರುವ ಮಾಸಿ, 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾರ್ಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣಿ: 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಡಾ || ಶ್ರೀ ಶ್ರೀ ಶಿವಕುಮಾರ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶ 
ನದಲ್ಲಿ 30ನೇ ವರ್ಷಕ್ಕೆ ಪಾದಾರ್ಪಣೆ 
ಮಾಡಿದೆ. ತ್ರಿವಿಧ ದಾಸೋಹತತ್ಪರನ 
ಯಿಂದ ಮುನ್ನಡೆಯುತ್ತಿರುವ ಪತ್ರಿ 
ಈ ಧೈಯ ಸಾಧನೆಗಾಗಿ ನಾಡಿನ ಗಣ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಧರ್ಮ 
ವಿಜ್ಞಾನ, ಶಿಕ್ಷಣ , ಇತಿಹಾಸ, ವೈಚಾರಿಕ 
ಚಿಂತನ ಮುಂತಾದ ಲೇಖನಗಳನ್ನು ಸ್ವಾ 
ತಿಸುತ್ತದೆ. ಅಸ್ವೀಕೃತ ಲೇಖನಗಳನ್ನು 
ಪಡೆಯಲು ಸಾಕಷ್ಟು ಅಂಚೆ ಸ್ಟಾಂಪು 
ಳನ್ನು ಲಗತ್ತಿಸಿರಬೇಕು. ಲೇಖನಗಳ 
ಸೂಕ್ತ ಬದಲಾವಣೆ ಮಾಡಿಕೊಳ್ಳುತ 
ಅಧಿಕಾರ ಸಂಪಾದಕರಿಗಿದೆ. ಅನುವಾದ 
ರೂಪಾಂತರ ಲೇಖನಗಳಿಗೆ ಮೂಲ ಕೃ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀಕೃ: 
ಲೇಖನಗಳಿಗೆ ಸೂಕ್ತ ಸಂಭಾವನೆ ಕೋ 
ಲಾಗುವುದು . 


ಸಲಹಾಸಮಿತಿ : 
ಡಾ|| ಎಂ . ಎನ್ , ಚನ್ನಬಸಪ್ಪ 
ಡಾ|| ಹೆಚ್ . ತಿಪ್ಪೇರುದ್ರಸ್ವಾಮಿಗಳು 
ಪ್ರೊ | ಜಿ. ಎಸ್ . ಸಿದ್ಧಲಿಂಗಯ್ಯ 

ಗೊ . ರು . ಚನ್ನಬಸಪ್ಪ 
ಎಚ್ . ಎಸ್ . ನರಸಿಂಹಜೀಯರ್ 
ಟಿ. ಆರ್ , ಮಹದೇವಯ್ಯ 

ಬಿ. ವೀರಭದ್ರಯ್ಯ 
ಪಿ. ಎನ್ . ಚಂದ್ರಶೇಖರಯ್ಯ 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 
ಮುದ್ರಣಾಲಯ 

ಮುದ್ರಕರು. 


* ಸಂಪಾದಕರು ” , 
(ಸಿದ್ದ ಗಂಗಾ' ಮಾಸ ಪತ್ರಿಕೆ 
- ಶ್ರೀ ಸಿದ್ದಗಂಗಾ ಮಠ, 
ತುಮಕೂರು ಜಿಲ್ಲೆ -572104 . 

ಚಂದಾ ದರ 
ವಾರ್ಷಿಕ ಚಂದಾ 30 - 00 / 
ಆಜೀವ ಸದಸ್ಯತ್ವ 350- 00 


ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಪ್ರಕಟಣೆಯ ಸ್ಥಳ. 


ಸಂಪಾದಕೀಯ 


ಶಾ ವಣ ಬಂದಿದೆ. ಶ್ರೀ ಮಠದಲ್ಲಿ ಸೇವಾ ಶ್ರಾವಣ ಹತ್ತಾರು ರಾಗದಲ್ಲಿ 
ಕೇಳಿಬರುತ್ತಿದೆ. ಇದು ಸಕಸ್ತ್ರ ಎಳೆಯಕಂಠ ಶ್ರೀಗಳಿಂದ ಮೃದು ಮಧುರವಾಗಿ 
ಅಲೆ ಅಲೆಯಾಗಿ ಹೊರ ಹೊಮ್ಮುವ ಪ್ರತಿದಿನದ ಬೆಳಗು ಬೈಗುಗಳಲ್ಲಿ ನೆರೆದಿರುವ 
ಸಾಮೂಹಿಕ ಪ್ರಾರ್ಥನೆಯ ಮಂಜುಳ ಘೋಷ, ಭಾವುಕ ಹೃದಯಗಳಿಗೆ ಅಮೃತ 
ವರ್ಷಧಾರೆ . ಶ್ರೀ ಮಠದ ಅಧಿದೇವತೆ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯದಿಂದ 
ಹೊರ ಚಿಮ್ಮುವ ವೇದಘೋಷದ ಘನ ಗಂಭೀರಧ್ವನಿ, ಇಲ್ಲಿರುವ ವಿವಿಧ ಗದ್ದುಗೆ 
ಗಳಿಂದ ಕೇಳಿಬರುವ ಘಂಟಾನಾದೆ. ಎಳೆಯ ಕಂದಮ್ಮಗಳ ಮುಗ್ಧ ನಿಷ್ಕಲ್ಮಷವಾದ 
ನಗು, ಗೋವುಕರುಗಳ ' ಅಂಬಾ' ಧ್ವನಿ ಇವೆಲ್ಲವುಗಳಿಗೆ ಮುಕುಟವಿಟ್ಟ ಹಾಗೆ 
ಶ್ರೀ ಶ್ರೀ ಗಳವರ ಪಾದುಕೆಯ ಅನುರಣನ, ಕೇಳಬಲ್ಲವರಿಗೆ ಇಲ್ಲಿ ಮಂತ್ರವಾಣಿ 
ಸಂಸ್ಕೃತ-ಕನ್ನಡಗಳ ಹಿತಮಿತವಾದ ಸಮ್ಮೇಳನ, ಶ್ರೀ ಮಠದ ಸುತ್ತ ಮುತ್ತ 
ಇರುವ ಗಿಡ- ಮರಗಳ ಸದ್ದು , ಅರಳಿರುವ ಹೂಗಳಲ್ಲಿ ಮಧುಪಾನಕ್ಕಾಗಿ ಹಾರಾಡು 
ತಿರುವ ದುಂಬಿಗಳ ಗುಂಜಾರವ, ನಿರ್ಮಾಣವಾಗುತ್ತಿರುವ ಬೃಹತ್ ಕಟ್ಟಡಗಳ 
ಕಲ್ಕು ತಿಗರ ಲಯಬದ್ಧ ಸುತ್ತಿಗೆಯ ಪೆಟ್ಟು , ಬೀಸುವ ತಂಗಾಳಿಯ ಪಿಸು ಸಪ್ಪಳ, 
ದಾಸೋಹಕ್ಕಾಗಿ ಸಿದ್ಧವಾಗುತ್ತಿರುವ ಪಾಕಶಾಲೆಯ ವಿವಿಧ ಬಗೆಯ ಧ್ವನಿ, 
ಯಂತ್ರೋಪಕರಣಗಳ ತಾಳ -ಮೇಳ “ನೂರು ಸ್ವರ”. ಒಂದೊಂದೂ ಅತಿ ಮಧುರ . 
ಈ ಎಲ್ಲ ರಾಗಗಳ ಮೂಲಸ್ಥಾಯಿ “ ಸೇವಾ ಸರಿಗಮ ”. ಹೃದಯಸ್ಥಾನವೆಂಬಂತೆ 
ಶ್ರೀ ಶ್ರೀ ಗಳ ಲಿಂಗಪೂಜಾವಸರದಲ್ಲಿ ಆನಂದವಾಗಿ ತೆರೆ ತೆರೆಯಾಗಿ ತೆರೆದು ಕೊಳ್ಳವ 
ಭಕ್ತಿ ಸಂಗೀತ. ಅದೂ ಮುಂಜಾನೆ ಮೂರು ಘಂಟೆಯಿಂದಲೇ ಪ್ರಾರಂಭ. ಶ್ರಾವಣಕ್ಕೆ 
ಇಲ್ಲಿ ಸಿರಿವಂತಿಕೆ. ( ಚೆಲ್ಲಿದನು ತಂದು ಶಿವಬೆಳಕ ” ಸೃಷ್ಟಿಕರ್ತನೀಗ, ಪ್ರತಿ 
ಹುಣ್ಣಿಮೆಯಲ್ಲಿ ಶಿವಾನುಭವ ಗೋಷ್ಠಿ, ಶೂನ್ಯ ಸಂಪಾದನೆಯನ್ನು ಕುರಿತು 
ಉಪನ್ಯಾಸ, ಶ್ರಾವಣದ ತಿಂಗಳ ಪುರಾಣ ಪ್ರವಚನ, ಪ್ರಭುಲಿಂಗಲೀಲೆಯು 
ಗಮಕ ವಾಖ್ಯಾನ. ಶ್ರಾವಣಕ್ಕೆ ತೆರೆಯಬೇಕು ಕಿವಿಗಳನ್ನು , ತಾವೂ ಬನ್ನಿ 
* ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು” ಎಂಬ ಕವಿ 
ವಾಣಿಯನ್ನು ಸ್ಮರಿಸೋಣ. 


M 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ. 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


TV 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದರಿಂದ 
ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


} ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


MyMMANY 


' ಕಸೂರಿ' 

' ಕಸ್ತೂರಿ? 
ನೀಲಂ ಬಾರ್ ಸೋಪ್ ನೀಲಂ ಬಾರ್ ಸೋಪ್ 


ರಾಮಕೃಷ್ಣ ಆಯಿಲ್ ಮಿಲ್, ತುಮಕೂರು 


ಸಂಪಾದಕೀಯ 
ಸಿದ್ದಲಿಂಗಸ್ವಾಮಿ - 210ರೂ , ಚಂದ್ರಮೋಹನ್ -189ರೂ , ಚಂದ್ರಶೇಖರ್ 
94ರೂ , ರಾಮಚಂದ್ರ .194ರೂ , ರೇಣುಕೇಶ್ . 168ರೂ , ಗಂಗಾಧರ - 67 ರೂ , 
ಏನಿದು ಎನಿಸುತ್ತದೆಯಲ್ಲವೆ ? ರಜಾ ಕಾಲದಲ್ಲಿ ಶ್ರೀ ಮಠದಲ್ಲಿಯೇ ಇದ್ದು ಕೆಲಸ 
ಕಾರ್ಯಗಳಲ್ಲಿ ದುಡಿದು ದೀನ ದಲಿತರ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯ ಶ್ರೀಗಳು 
ನೀಡುತ್ತಿರುವ ವೇತನ, ಶ್ರೀಮಠದಲ್ಲಿ ವ್ಯಾಸಂಗಕ್ಕಾಗಿ ಆಶ್ರಯ ಪಡೆದಿರುವ ಸುಮಾರು 
ಐದು ಸಾವಿರ ಮಕ್ಕಳಲ್ಲಿ ಅತ್ಯಂತ ಬಡಮಕ್ಕಳೇ ಹೆಚ್ಚು . ಅವರಲ್ಲಿ ತೀರಾ ಚೈತನ್ಯ . 
ವಿಲ್ಲದವರು ರಜಾದಿನಗಳಲ್ಲಿ ತಮ್ಮ ಊರುಗಳಿಗೆ ಹೋಗುವುದಿಲ್ಲ . ಕಾರಣ ಒಪ್ಪತ್ತಿನ 
ಊಟಕ್ಕೂ ಸ್ಥಿತಿಯಿಲ್ಲದವರಿದ್ದಾರೆ. ಅಂಥವರು ಮಠದಲ್ಲಿಯೇ ಉಳಿದು ಬಿಡುತ್ತಾರೆ. 
- ಅವರ ಸಂಖ್ಯೆಯೇನೂ ಕಡಿಮೆಯದಲ್ಲ. ಸುಮಾರು ಒಂದು ಸಾವಿರವಾದರೂ 
ಇರುತ್ತದೆ. ಪ್ರಾಥಮಿಕ ಶಾಲೆಯಿಂದ ಮೊದಲ್ಗೊಂಡು ಪದವಿ ತರಗತಿಯವರೆಗೆ 
ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಶ್ರೀಮಠವೇ ದಾರಿಯಾಗಿದೆ. 
ಮಕ್ಕಳು ಸೋಮಾರಿಗಳಾಗದಂತೆ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಬೇಕಾಗುತ್ತದೆ. 
ಕೃಷಿ ಕೆಲಸದಲ್ಲಿ, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ, ನೈರ್ಮಲ್ಯ ಸೇವೆಯಲ್ಲಿ ತೊಡಗು 
ತ್ತಾರೆ. ಅಂಥವರು ಒಟ್ಟು ಎಷ್ಟು ದಿನ ಕೆಲಸಕ್ಕೆ ಹಾಜರಾದರು ಎಂಬ ಲೆಕ್ಕವಿಡ 
ಲಾಗುತ್ತದೆ. ಅವರು ಕೆಲಸದ ಮೇಲೆ ಇದ್ದ ದಿನಗಳನ್ನು ಗಣನೆಗೆ ತೆಗೆದುಕೊಂಡು 
ವೇತನವನ್ನು ಕೊಡಲಾಗುತ್ತದೆ. ಶೈಕ್ಷಣಿಕ ವರ್ಷಾರಂಭದಲ್ಲಿ ಕೊಡುವ ಈ ಹಣ 
ಆ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳ ಶುಲ್ಕ ಹಾಗೂ ಇನ್ನಿತರ ಸಣ್ಣ ಪುಟ್ಟ 
ಖರ್ಚುವೆಚ್ಚಗಳಿಗೆ ಸಾಕಾಗುತ್ತದೆ. ಇದಲ್ಲದೆ ಅಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 
ಬಟ್ಟೆಗಳನ್ನು ಕೊಡುವ ವ್ಯವಸ್ಥೆಯಿದೆ ಮತ್ತು ಇದೆಲ್ಲಕ್ಕೆ ಮಿಗಿಲಾಗಿ ಪ್ರತಿಭಾವಂತ 
ರಾಗಿ ಮುಂದೆ ಬರುವ ಸೂಚನೆಗಳುಳ್ಳ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ 
ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಬಿ ಎಡ್ . ಕಾಲೇಜಿನಲ್ಲಿ ಪ್ರವೇಶಾವಕಾಶ ದೊರೆ 
ಯುತ್ತದೆ. ಶ್ರೀಮಠಕ್ಕೆ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆಂದು ಬಂದ ವಿದ್ಯಾರ್ಥಿಗಳ 
ನೇಕರು ತಮ್ಮ ವ್ಯಾಸಂಗಾನಂತರ ಶ್ರೀ ಮಠದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿ, 
ಪ್ರಾಧ್ಯಾಪಕರಾಗಿ, ಪ್ರಾಚಾರರಾಗಿ, ಸಿಬ್ಬಂದಿ ವರ್ಗದವರಾಗಿ ಜೀವನೋಪಾಯ 
ಮಾರ್ಗವನ್ನು ಕಂಡುಕೊಂಡಿರುವ ಭಾಗ್ಯವಂತರಾಗಿದ್ದಾರೆ. ಅನೇಕರು ಈಗಾಗಲೇ 
ನಿವೃತ್ತರೂ ಆಗಿದ್ದಾರೆ. ಜೀವನದ ಎಳೆಯ ವಸ್ಸಿನಲ್ಲಿಯೇ ಸಂಸ್ಕಾರವನ್ನು ಪಡೆದು 
ಕೊಂಡು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಪರಮ ಪೂಜ್ಯರಿನ್ನೂ ತಮ್ಮ 
ಸೇವಾಮಣಿಹದಿಂದ ನಿವೃತ್ತರಾಗಿಲ್ಲ; ನಿವೃತ್ತರಾಗುವ ಪ್ರವೃತ್ತಿಯು ಪೂಜ್ಯಪಾದಠಲ್ಲಿ 
ಕಾಣುತ್ತಿಲ್ಲ. “ ಶಿವಯೋಗಿಯ ಶರೀರ ವೃಥಾಸವೆಯಲಾಗದು " - ಎಂಬ ಸಿದ್ದರಾಮ 
ಶಿವಯೋಗಿಯ ಸೂಕ್ತಿಗೆ ಜೀವಂತ ಭಾಷ್ಯವಾಗಿದ್ದಾರೆ. “ ಮಕ್ಕಳು ಪ್ರಸಾದಸ್ವೀಕರಿಸಿ 
ಬರುವುದನ್ನು ನೋಡುವುದೇ ದೊಡ್ಡ ಆನಂದ ” - ಎನ್ನುತ್ತಾರೆ, 


ಸಂಪಾದಕೀಯ 


ಬಸವಣ್ಣನವರು ಮಾನವೀಯತೆಯನ್ನು ಬಿತ್ತಿ ಬೆಳೆದ ದೇವ ಕೃಷಿಕರು. 
ದುಡಿಮೆಯನ್ನು ಗೌರವಿಸಿದ ದೊಡ್ಡವರು . ಹಂಚಿ ಊಟಮಾಡುವುದನ್ನು ಕಲಿಸಿದ 
ಪುಣ್ಯಾತ್ಮರು. ಬಸವಣ್ಣನವರು ವೈಯಕ್ತಿಕ ಚಾರಿತ್ರ್ಯಕ್ಕೆ ಮನ್ನಣೆಕೊಟ್ಟರು. 
ಸಮಾಜದ ಚಾರಿತ್ರ್ಯ ವ್ಯಕ್ತಿ ಚಾರಿತ್ರದ ಮೂಲಕವೇ ರೂಪಿತವಾಗಬೇಕೆಂದರು . 
ತಮ್ಮನ್ನು ಎಂದೂ ದೊಡ್ಡವರು ಎಂದು ಕರೆದು ಕೊಳ್ಳಲಿಲ್ಲ ಹಾಗೆ ಭಾವಿಸಿದ 
ಇಲ್ಲ. ಸದಾ 'ಎನಗಿಂತ ಕಿರಿಯರಿಲ್ಲ ” ಎಂದೇ ನಡೆದುಕೊಂಡರು . ಯಾರನ್ನೇ 
ಮಾತನಾಡಿಸಿದರೂ ಅಣ್ಣಾ , ಅಯ್ಯಾ , ಅಪ್ಪಾ , ಅವ್ಯಾ , ಅಕ್ಕಾ ಎಂದೇ ಕರೆದರು . 
ಶರಣು ಎಂದವರಿಗೆ ಶರಣು ಶರಣಾರ್ಥಿ ಎಂದು ಕೈ ಮುಗಿದರು . ರಾಜ ಬಿಜ್ಜಳನಿಗೆ 
ವಂದಿಸುವಾಗಲೂ ಒಂದೇ , ಹರಳಯ್ಯನಿಗೆ ವಂದಿಸುವಾಗಲೂ ಒಂದೇ ಮನೋಧರ್ಮ, 
ತಾನು ಕೈ ಹಿಡಿದ ಹೆಂಡತಿ ನೀಲಾಂಬಿಕೆಯಾಗಲೀ , ಗಂಗಾಂಬಿಕೆಯಾಗಲೀ , ಅಕ್ಕ 
ನಾಗಲಾಂಬಿಕೆಯಾಗಲೀ ಕೊಟ್ಟ ಸಲಹೆಯನ್ನು ಗೌರವದಿಂದಲೇ ಸ್ವೀಕರಿಸಿದರು . 
ಚೆನ್ನ ಬಸವಣ್ಣ ತನಗೆ ಸೋದರಳಿಯ . ಅವನು ತಪ್ಪು ತೋರಿದಾಗ ಅವನಿಗೂ 
ನಮಸ್ಕರಿಸಿದರು. ಪ್ರಭುದೇವ ಮುನಿದಾಗ ಕಾಲು ಹಿಡಿದರು . ಮಂತ್ರಿಯಾಗಿದ್ದಾಗ 
ಸಾರ್ವಜನಿಕ ಸಂಪತ್ತಿನ ಮೇಲೆ ಹದ್ದು ಕಣ್ಣಿಟ್ಟಿದ್ದರು. ಸರ್ಪಕಾವಲಾಗಿದ್ದರು. 
ಪಾಪಿಗಳನ್ನು ಪ್ರೀತಿಸಿದರು, ಮಾರ್ಗತೋರಿದರು. ಉದ್ಧಾರಮಾಡಿದರು . ಮನೆಗೆ 
ಬಂದ ಕಳ್ಳನನ್ನು ಸಂಗಮನಾಥನೆಂದರು. ತಾನೊಬ್ಬ ಕಳ್ಳ ತನ್ನ ಮನೆಗೆ ಬಂದವ. 
ನೊಬ್ಬ ಬಲುಗಳ್ಳನೆಂದೇ ಸಂಬೋಧಿಸಿಕೊಂಡರು. ಗೋವುಗಳನ್ನು ಕಳ್ಳರು ಕದ್ದು - 
ಕೊಂಡು ಹೋದರೆಂದಾಗ ಕರುಗಳನ್ನು ಕಣ್ಣಿ ಬಿಚ್ಚಿ ಹೊಡೆಯಿಸಿದರು. 
ವೇದ ಉಪನಿಷತ್ತುಗಳನ್ನು ಪ್ರೀತಿಸಿದರು ಅವುಗಳನ್ನು ಸ್ವಾರ್ಥಕ್ಕಾಗಿ ಬಳಸಿದುದನ್ನು 
ಕಂಡು ಕಿಡಿಕಿಡಿಯಾದರು . ಅವುಗಳ ನಿಯಮಕ್ಕಿಂತಲೂ ಹೃದಯವಂತಿಕೆಗೆ ಬೆಲೆ . 
ಕೊಟ್ಟರು. ವೇದಕ್ಕೆ ಒರೆಯನಿಕ್ಕುವೆನೆಂದರು , ಶಾಸ್ತ್ರಕ್ಕೆ ನಿಗಳವನಿಕ್ಕುವೆನೆಂದರು. 
ಪರಧನ, ಪರಸ್ತ್ರೀಗೆ ಅಂಜಿದರು, ಮಾದಾರ ಚನ್ನನನ್ನು ತನ್ನ ತಂದೆಯೆಂದು ಕರೆದು 
ಕೊಂಡರು . “ ಭಕ್ತಿ ಪಕ್ಷವನ್ನು ಕಟ್ಟಿದರು . ಶಿವ ಬೆಳಕನ್ನು ಚೆಲ್ಲಿದರು.ಕನ್ನಡ ಭಾಷೆಗೆ 
ಕಸುವನ್ನು ತಂದುಕೊಟ್ಟರು. ಮನುಕುಲಕ್ಕೆ ಸಂವಿಧಾನವನ್ನು ರಚಿಸಿಟ್ಟರು. ಎಂದೂ 
ತಿದ್ದು ಪಡಿಮಾಡಲಾಗದಂತಹ ಸಂವಿಧಾನವೆನ್ನಿಸಿದರು. ವಚನ ಸಾಹಿತ್ಯದಂಥ 
ಮತ್ತೊಂದು ಸಾಹಿತ್ಯ ಇಲ್ಲವೆನಿಸಿದರು . “ ಎಮ್ಮ ವಚನದೊಂದು ಪಾರಾಯಣಕ್ಕೆ 
ವ್ಯಾಸರ ಪುರಾಣ ಸಮಬಾರದಯ್ಯಾ ” ಎನ್ನಿಸಿದರು. ರಾಮಾಯಣ ಮಹಾ 
ಭಾರತಗಳೇ ವಿದ್ಯೆಯಲ್ಲ” ಎಂದೂ ಹೇಳುವಂತಾಗಿಸಿದರು, ಹೊಲೆಯ ಮಾಡಿದ 
ಎಂಬ ಬಲೆಯ ಕಿತ್ತೊಗೆದರು . ರಾಜಸತ್ತೆ ಹಾಗೂ ಪುರೋಹಿತ ಸತ್ತೆಗಳನ್ನು 
ವಿರೋಧಿಸಿದರು. “ ನೆಲನಾಳನ ಹೆಣನೆಂದರೆ ಒಂದಡಕೆಗೆ ಕೊಂಬರಿಲ್ಲ” ಎಂದು 


ಡಂಬಿಸಿದರು. ' ಏನಯ್ಯಾ ವಿಪ್ರರು ನುಡಿದಂತೆ ನಡೆಯರು ” - ಎಂದು 
ಟಲತೆಯನ್ನು ಬಯಲಿಗೆಳೆದರು, ಭಕ್ತಿಯಿಲ್ಲದ ಬಡವ ತಾನೆಂದರು. ಬೇಡುವ 
ರಿಲ್ಲದೆ ಬಡವಾದೆನೆಂದೂ ಅಂದರು, ( ಅನ್ಯರಿಗೆ ಅಸಹ್ಯ ಪಡಬೇಡ” ಎಂದರು. 
ಬಸವಣ್ಣ ಮನುಷ್ಯರನ್ನು ಪ್ರೀತಿಸಿದರು. ಜಂಗಮದ ಸೇವೆ ಗೈದರು. “ ಮರ್ತ್ಯವನ್ನು 
ರ್ತಾರನ ಕಮ್ಮಟ' ವೆಂದು ಕರೆದರು . ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರೆಂದರು 
ರವಸೆಯನ್ನು ಕೊಟ್ಟರು. ನುಡಿ- ನಡೆ ಒಂದಾದರೆ ಇದೇ ಕಡೇಜನ್ಮವೆಂದರು. 
- ಬಸವಣ್ಣನವರ ಜಯಂತಿಯ ಸಂದರ್ಭದಲ್ಲಿ ನಮ್ಮನ್ನೊಮ್ಮೆ ಅವಲೋಕಿಸಿ 
ಳ್ಳುವ ಪ್ರಯತ್ನವಾದರೂ ನಮ್ಮದಾದೀತೇ ಎಂದು ಸಿದ್ದಗಂಗಾ” ಪ್ರಶ್ನಿಸುತ್ತದೆ. 


ಜ್ಞಾನ- ಗಂಗಾ 
- ಎ , ದಸ್ತಾಗಾರ್ , ಶಹಪೂರಪೇಟೆ, ಗದಗ, ಧಾರವಾಡ ಜಿಲ್ಲೆ , 


ತ್ಯಾಗ 

ಅಧಿಕತ್ಯಾಗ ಮಾಡಿದವನು ಸ್ವರ್ಗಕ್ಕೆ ಹಾಗೂ ತ್ಯಾಗಹೀನತಾನು 
ನರಕದಲ್ಲಿ ಸ್ಥಾನ ಪಡೆಯುವನು ತ್ಯಾಗಿಗಾಗಿ ಯಾವುದು ಅಸಾಧ್ಯವಾದುದಿಲ್ಲ. 
ತ್ಯಾಗವು ಎಲ್ಲ ವಿಪತ್ತನ್ನೂ ದೂರ ಮಾಡುವುದು. 
ಕೈಗೊಂಬೆ 
- ಸ್ತ್ರೀಯು ಪುರುಷನ ಕೈಗೊಂಬೆಯೆಂದು ಜನರು ಹೇಳುತ್ತಾರಾದರೂ 
ನಿಜದಾದದ್ದೆಂದರೆ, ಕೊನೆ-ಕೊನೆಗೆ ಪುರುಷನೇ ಸ್ತ್ರೀಯ ಕೈಗೊಂಬೆಯಾಗುತ್ತಾನೆ. 
ಅಳತೆಗೋಲು 

ಶ್ರೀಮಂತರದು ಒಂದೇ ಅಳತೆಗೋಲು ಅವರು , ವಿದ್ಯೆ , ಸೌಂದರ್ಯ 
ಸಾಮರ್ಥ್ಯ, ಪವಿತ್ರತೆ, ಮತ್ತು ಹೃದಯವನ್ನು ಸಹ ಅವರು ಅದರಿಂದಲೇ 
ಎಳೆಯುತ್ತಾರೆ. ಅವರ ಅಳತೆಗೋಲು ಅ೦ದರೆ ಐಶ್ವರ್ಯ, 
ಸಜ್ಜನರ ಸಂಗ : 
ಒಬ್ಬ ದುಃಖ ಪೀಡಿತ ಪುರುಷನು ಸಜ್ಜನರ ಸಂಗದಿಂದ ಸುಖ - ಸಂತೋಷ 
ಗೊಳ್ಳುತ್ತಾನೆ. 


ಸತ್ಯವೇ ತಪ, ಸತ್ಯವೇ ಜಪ, ಸತ್ಯದಿಂದಲೇ ಸಾಧಕನು ನಿಷ್ಟಾಪನಾಗುತ್ತಾನೆ, 


ಸಂಪಾದಕೀಯ 
ವಚನ ಸಂಸ್ಕೃತಿ ಮನುಕುಲಕಂಡ ಅಪೂರ್ವ ಬೆಳಕು, ಆ ಬೆಳಕಿನಲ್ಲಿ ಎದ್ದು 
ಬಂದಕ್ರಿಯಾಶೀಲರದೆಷ್ಟೋ ಮಂದಿ, ಅವರು ತೋರಿಸಿ ಆಚರಿಸಿದ ಜೀವನ ಮೌಲ್ಯ 
ಗಳಂತೂ ಸಾರ್ವಕಾಲಿಕ ಪ್ರಸ್ತುತಗಳು. ( ಅನ್ಯರಿಗೆ ಅಸಹ್ಯಪಡಬೇಡ ” ಎಂಬ 
ಧೈಯವಾಕ್ಯದಡಿಯಲ್ಲಿ ಅರಳಿದ ಮಾನವೀಯತೆಯನ್ನೇ ಎತ್ತಿಹಿಡಿದ, ಆರಾಧಿಸಿದ 
ವಚನ ಸಂಸ್ಕೃತಿಯ ಒಂದು ಅಂಗವಾದ ವಚನಸಾಹಿತ್ಯ ಕೃಷಿಮಾಡಿದ ಪುಣ್ಯಾತ್ಮರು 
ಬಹಳ ಜನ. ಪಾತಃ ಸ್ಮರಣೀಯರಾದ ಪೂಜ್ಯ ಪಿ . ಜಿ. ಹಳಕಟ್ಟಿಯವರಾದಿಯಾಗಿ 
ಅನೇಕರು ಅರ್ಪಣಾ ಮನೋಭಾವದಿಂದ ದುಡಿದಿದ್ದಾರೆ. ಸಮಾಜಕ್ಕೆ ಬಹುದೊಡ್ಡ 
' ಆಸ್ತಿ ' ಯೆನಿಸಿದ್ದಾರೆ. ವಚನ ಸಾಹಿತ್ಯ ಎತ್ತರ- ಬಿತ್ತರಗಳನ್ನು ತೋರಿಸಿ ಕೊಟ್ಟಿದ್ದಾರೆ. 
ವಚನಗಳನ್ನು ಸಂಗ್ರಹಿಸಿದ್ದಾರೆ, ವ್ಯಾಖ್ಯಾನಿಸಿದ್ದಾರೆ, ಸಂಪಾದಿಸಿದ್ದಾರೆ, ಪ್ರಕಟಿಸಿದ್ದಾರೆ 
ಈ ಮಣಿಹದಲ್ಲಿ ವೈಯಕ್ತಿಕನಷ್ಟ - ಕಷ್ಟಗಳನ್ನೂ , ನೋವು- ನೆರಳಿಕೆಯನ್ನು ಅನುಭವಿ 
ಸಿದ್ದಾರೆ, ಕೀರ್ತಿವಾರ್ತೆಗಳಿಗೆ ಆಕಾಂಕ್ಷಿಸದೆ ಹಿಡಿದ ಕೆಲಸವನ್ನು ಬಿಡದೆ ಕಡೆತನಕ 
ದುಡಿದಿದ್ದಾರೆ. ದುಡಿದುಹಣ್ಣಾಗಿದ್ದಾರೆ. ವಚನ ಸಾಹಿತ್ಯದ ಮೂಲಕವೇ ನಾವಿಂದು 
ಆಪೂರ್ವ ಸಂಸ್ಕೃತಿಯಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ. ವಚನ ಸಾಹಿತ್ಯದ ಉಳಿವಿಗೆ 
ಕಾರಣರಾದವರನ್ನು ಮರೆಯುತ್ತಿದ್ದೇವೆ. ಪ್ರತಿವರ್ಷ ಶರಣರ-ಶರಣೆಯರ ಜಯಂತಿಗಳನು 
ವೈಭವದಿಂದ ಉತ್ಸವಾದಿಗಳೊಂದಿಗೆ ಆಚರಿಸುತ್ತಿದ್ದೇವೆ. ವಚನ ಗಾಯನವನ್ನು 
ಏರ್ಪಡಿಸುತ್ತಿದ್ದೇವೆ. ವಚನಗಳ ಧ್ವನಿ ಸುರಳಿಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ. 
ಅಲ್ಲೊಮ್ಮೆ ಇಲ್ಲೊಮ್ಮೆ ಅಪರೂಪಕ್ಕೆ ವಚನ ಸಾಹಿತ್ಯಕ್ಕಾಗಿ ದುಡಿದ ವಿದ್ವಾಂಸರನ್ನು 
ಗೌರವಿಸುತ್ತಿದ್ದೇವೆ. ಆದರೆ ಇದು ಸಾಲದು, ಎಲ್ಲಿಯೋ ಶರಣರ ಜಯಂತಿ ಅಥವಾ 
ಶಿವಾನುಭವ ಶಿಬಿರಗಳು ನಡೆಯಲಿ, ವಚನಸಾಹಿತ್ಯ ವ್ಯವಸಾಯದಲ್ಲಿ ತೊಡಗಿದ ಪುಣ್ಯ 
ಜೀವಿಗಳನ್ನು ಗೌರವಿಸುವ ಸತ್ಕರಿಸುವ, ಸನ್ಮಾನಿಸುವ, ಆರ್ಥಿಕ ನೆರವುನೀಡುವ ಸತ್ಸಂ. 
ಪ್ರದಾಯ ಬೆಳೆದುಬರಬೇಕಾದುದು ಆದ್ಯತೆಯ ಸೇವೆ, ಗೌರವಿಸುವ ಸಂದರ್ಭದಲ್ಲಿ 
ವಿದ್ವಾಂಸರ ಅವಶ್ಯಕತೆಯನ್ನು ಅರಿತುಅದಕ್ಕನುಗುಣವಾಗಿ ಸನ್ಮಾನಿಸುವುದು ಇನ್ನಿಷ್ಟು 
ಒಳ್ಳೆಯದು, ಸ್ವಾಗತಾರ್ಹವಾದುದು. “ಬಡತನದಹೊತ್ತು ಆನೆ ದೊರೆಕೊಂಡೇನುಫಲ? 
ಎನ್ನುವಂತಾಗಬಾರದು . ಒಮ್ಮೆ ಪೂಜ್ಯ ಪಿ . ಜಿ . ಹಳಕಟ್ಟಿಯವರನ್ನು ಸನ್ಮಾನಿಸುವ 
ಸಂದರ್ಭದಲ್ಲಿ ನಡೆಯಿತೆಂದು ತಿಳಿದ ಪ್ರಸಂಗ ಹೀಗಿದೆ. ಹಳಕಟ್ಟಿಯವರು ಸನ್ಮಾನಕ್ಕೆ 
ಹೋಗಿದ್ದ ಸಂದರ್ಭದಲ್ಲಿ ಧರಿಸಿದ್ದ ಕೋಟು ಹರಿದಿತ್ತಂತೆ. ಅದನ್ನು ಗಮನಿಸಿದ ಗಣ್ಯ . 
ರೊಬ್ಬರು ಹಳಕಟ್ಟಿಯವರನ್ನು ಕೇಳಿದರಂತೆ. ಸನ್ಮಾನಕ್ಕೆ ಬರುವಾಗ ಒಂದು ಒಳ್ಳೆಯ 
ಕೋಟು ಧರಿಸಿ ಬರಬಾರದೇ ಎಂಬುದಾಗಿ, ಅದಕ್ಕೆ ಹಳಕಟ್ಟಿಯವರು ಪ್ರತಿಯಾಗಿ 
“ಎನುಮಾಡುವುದು ಹೇಳಿ, ಸನ್ಮಾನ ಮಾಡುವವರೆಲ್ಲ ಬರೀಶಾಲನ್ನು ಮಾತ್ರ ಹೊದಿ 
ಸುತ್ತಾರೆ. ಒಂದು ಕೋಟುಹೋಲಿಸಿಕೊಡುವುದಿಲ್ಲ ಎಂದರಂತೆ ಸಮಾಜ ಇಂಥದನ್ನು 
ಅರ್ಥಮಾಡಿಕೊಳ್ಳಬೇಕು ತಮ್ಮ ಮೂಲಭೂತ ಅವಶ್ಯಕತೆಗಳ ಕಾರ್ಪಣ್ಯದಲ್ಲಿಯೂ | 
ವಚನ ಸಾಹಿತ್ಯಕ್ಕಾಗಿ ಸೇವೆಗೈದವರನ್ನು ಸೂಕ್ತವಾಗಿ ಗೌರವಿಸುವ ಸುಸಂಸ್ಕೃತಿಯನ್ನು 
ಆಚರಣೆಯಲ್ಲಿ ತರಬೇಕು. ನಾಡಿನುದ್ದಗಲದಲ್ಲಿ ಅಂತಹ ವಿದ್ವಾಂಸರಿದ್ದಾರೆ. ಅಕ್ಕನ | 
ಜಯಂತಿ, ಬಸವಜಯಂತಿಯಂಥ ಸಂದರ್ಭಗಳಲ್ಲಿ ಇದು ಅಗತ್ಯವಾಗಿ ಆಗಲೇಬೇಕಾದ, 
ಮಾಡಲೇಬೇಕಾದ ಪವಿತ್ರಸೇವೆ, ಹಾಗಾಗಲಿ ಎಂದು ಸಿದ್ದಗಂಗಾ ಹಾರೈಸುತ್ತದೆ. 


ಸಂಪಾದಕೀಯ 


ಕಾಯಕದಳ 


ಕಾಯಕ ತತ್ವ ಶರಣರು ಜಗತ್ತಿಗೆ ಕೊಟ್ಟ ಅಮೂಲ್ಯ ಕೊಡುಗೆ. ಆತ್ಮ 
ದರ್ಶನದ ಜತೆಗೆ ಲೋಕ ದರನವನ್ನು ಮೂಡಿಸುವ ಪರಿಣಾಮಕಾರಿ ಮಾಧ್ಯಮ . 
ವ್ಯಕ್ತಿಯ ಅಹಂಕಾರ ನಿರಸಕ್ಕೆ ತೆರೆದು ತೋರಿದ ಶಿವಪಥ, ಸ್ವಾಭಿಮಾನಕ್ಕೆ 
ಎತ್ತಿಹಿಡಿದ ಶಿವಧ್ವಜ, ಸಮಾಜ ಸೇವೆಗೆ ನಿರ್ಮಿಸಿದ ರಸಗವಾಕ್ಷ, ಸಮಷ್ಟಿ 
ಕಲ್ಯಾಣಕ್ಕೆ ಅರ್ಪಿಸಿಕೊಂಡ ಕೃತಾರ್ಥತೆ. 

- “ ನನಗೆ ಬೇಕು ಎಂದು ದುಡಿದರೆ ವೃತ್ತಿ ; ಸಂಸಾರ ಮುಖವಾದ ಪ್ರವೃತ್ತಿ . 
“ ನಿಮಗೆ' ಎತ್ತಾಗಿ ತೊತ್ತಾ, “ ನಿಮ್ಮ ಬಾಗಿಲು ಗಾಹಿಯಾಗಿ ನಿಮ್ಮ ಆಳಿನ 
ಆಳಾಗಿ ನಿಮಗೆಂದು ಕಾಯಕಷ್ಟ ಮಾಡಿ ನಿರ್ವಂಚಿತ ಬುದ್ದಿಯಿಂದ ದುಡಿದು 
ನಿಮ್ಮ ಸೊಮ್ಮನ್ನು ನಿಮಗೆ ಸಲ್ಲಿಸಿದರೆ ಅದು ಕಾಯಕ, ಅದು ದಾಸೋಹ-ಎನ್ನು . 
ತ್ತಾರೆ. ಸಂ ಶಿ. ಭಾಸನೂರು ಮಠ. 

( ಕಾಯಸ್ಥವಾಗಿರುವ ಆತ್ಮನನ್ನು ಅರಿಯಲು ಕಾಯಕವೇ ನೇರಮಾರ್ಗ. 
ಅಷ್ಟೇ ಅಲ್ಲ ವ್ಯಕ್ತಿಯ ಉದ್ದಾರದ ಜೊತೆಗೆ ಜಂಗಮ ಶೀಲವಾದ ಸಮಾಜದ 
ಉದ್ದಾರವೂ ಕಾಯಕದಿಂದ ನಡೆಯಬಲ್ಲದು. ಕಾಯಕ ಗುರು - ಲಿಂಗ 
ಜಂಗಮದಷ್ಟೇ ಪೂಜಾರ್ಹ” ವೆನ್ನುತ್ತಾರೆ ಪರಮಪೂಜ್ಯ ಶ್ರೀ ಶ್ರೀ ಗಳವರು. 
ಕಾಯಕಗಳ ಒಂದು ಸೇವಾಶೀಲ ವ್ಯವಸ್ಥೆ ಸ್ವಪ್ರೇರಣೆಯಿಂದ ಮೂಡಿ ಬಂದಿರುವ 
ನಮ್ಮ ಸಮೂಹ, ಪ್ರೀತಿಸ್ನೇಹಗಳ ಒಕ್ಕೂಟ, ಪರಿಸರ ನೈರ್ಮಲ್ಯವನ್ನು ಸಂರಕ್ಷಿಸಿ 
ಕೊಂಡು ಬರುವ ಸದುದ್ದೇಶದಿಂದ ರೂಪಿತವಾದದು. ಸದಸ್ಯತ್ವದ ಶುಲ್ಕವಿಲ್ಲ. 
ವಯೋಮಿತಿಯಿಲ್ಲ. ಹೆಣ್ಣು ಗಂಡು ಎಂಬ ಭಿನ್ನ ಭಾವನೆಯಿಲ್ಲ. ಬಡವ - ಬಲ್ಲಿದರೆಲ್ಲ 
ಇಲ್ಲುಂಟು. ಅಧಿಕಾರಿ ನೌಕರರೆಲ್ಲ ಇಲ್ಲಿ ಸಮಾನಸ್ಕಂಧರು. ಹರಗುರು ಚರಮೂರ್ತಿ 
ಗಳೂ ಪೊರಕೆ ಹಿಡಿದಿಲ್ಲಿ ದುಡಿವ ಅವಕಾಶ ಯಾರೂ ಇಲ್ಲಿ ದೊಡ್ಡವರಲ್ಲ; ಯಾರೂ 
ಚಿಕ್ಕವರಲ್ಲ. ಎಲ್ಲರೂ ಪವಿತ್ರ ಮಣಿಹಕ್ಕೆ ಬಂದ ಪುಣ್ಯ ಜೀವಿಗಳು, 

ಶ್ರೀ ಮಠದ ಪರಿಸರವನ್ನು ಶುದ್ಧವಾಗಿಡುವ, ಸ್ವಚ್ಛವಾಗಿರುವಂತೆ ಪ್ರಯತ್ನಿ 
ಸುವ ಸದ್ಭಾವದಿಂದ ಕೆಲಸವನ್ನಾರಂಭಿಸಿದೆ. ಪ್ರತಿ ಭಾನುವಾರ ಪ್ರಾತಃಕಾಲ 
ಎಂಟುಘಂಟೆಯಿಂದ ಒಂಬತ್ತು ಘಂಟೆಯವರೆಗೆ ಸೇವೆಯಲ್ಲಿ ನಿರತರಾಗುವ ಸಂಕಲ್ಪ . 
ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭವಾಗಿರುವ ಕಾಯಕದಳದಲ್ಲಿ ಎಲ್ಲರಿದ್ದಾರೆ. ಪ್ರೇರಣೆ 
ನೀಡಿ ಸಹಕರಿಸುತ್ತಿರುವ ಶ್ರೀ ಟಿ. ಕೆ. ನಂಜುಂಡಪ್ಪನವರ ಸರಳ ಸಜ್ಜನಿಕೆಯ ಸಾಹ 
ಚರವಿದೆ, ಸದಸ್ಯರಲ್ಲಿ ಆಲಸ್ಯ , ಅನ್ಯಭಾವ ಬರದಂತಹ ಆತ್ಮೀಯ ಮಾತುಗಳಿಂದ 
ಫೆಬ್ರವರಿ - 94 


( ಕಾಯಕದಳ ' ದ ಕಣ್ಣಾಗಿ ಸದಾ ಎಚ್ಚರಿಕೆಯಿಂದ ನೋಡಿಕೊಳ್ಳುವ ಹೃದಯ 
ವಂತಿಕೆಯುಳ್ಳ ಅನುಭವಿಗಳಿದ್ದಾರೆ. ನಗು ನಗುತ್ತಲೇ ನೈರ್ಮಲ್ಯ ಕಾವ್ಯದಲ್ಲಿ 
ಉತ್ಸಾಹದಿಂದ ಭಾಗಿಗಳಾಗುವ ಎಳೆಯರಿದ್ದಾರೆ, ಕಾಲೇಜುಗಳ ಪ್ರಿನ್ಸಿಪಾಲರಿದಾರೆ. 
ಪ್ರಾಧ್ಯಾಪಕರಿದ್ದಾರೆ, ಮುಖ್ಯೋಪಾಧ್ಯಾಯರಿದ್ದಾರೆ, ಅಧ್ಯಾಪಕರಿದ್ದಾರೆ.ಶ್ರೀಮಠದ 
ಸೇವಾ ಸಿಬ್ಬಂದಿ ಮುಖ್ಯರಿದ್ದಾರೆ. ಪ್ರತಿ ಭಾನುವಾರ ಕುಷ್ಠ ವೇಳೆಗೆ ಹಾಜರಾಗು 
ತ್ತಾರೆ. ಪರಸ್ಪರ ಸಲಹೆ, ಸೂಚನೆ, ನಿರ್ದೇಶನ, ಸಹಕಾರಗಳಿಂದ ಶ್ರಮದಾನದಲ್ಲಿ 
ನಿರತರಾಗುತ್ತಾರೆ. ಯಾರೂ ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ; ಆತ್ಮ 
ಸಂತೋಷಕ್ಕಾಗಿ ಭಾಗವಹಿಸುತ್ತಾರೆ. 

ನೈರ್ಮಲ್ಯಕ್ಕೆ ತೊಡಗುವ ಮೊದಲು ಪ್ರಾರ್ಥನೆ , ನೈರ್ಮಲ್ಯ ಕಾರದ ಕೊನೆ 
ಯಲ್ಲಿ ಶಾಂತಿಮಂತ್ರ . ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಎಂಬ ಶುಭ ಘೋಷಣೆಯೊಂದಿಗೆ 
ಮುಕ್ತಾಯ, 


“ ಕಾಯಕದಳ” ದ ಪವಿತ್ರ ಮಣಿಹಕ್ಕೆ ಸಿದ್ದಗಂಗಾ ” ತುಂಬು ಹೃದಯದ 
ಶುಭಾಶಯಪೂರ್ಣ ಅಭಿನಂದನೆಗನ್ನು ಅರ್ಪಿಸುತ್ತದೆ. 


######## 


ಕೃಷಿ ಕೃತ್ಯ ಆವ ಕಾಯಕದಿಂದಾದೊಡೇನು ? ತನು ಮನ ಬಳಲಿಸಿ 
ಗಳಿಸಿ ತಂದು, ಗುರುಲಿಂಗಜಂಗಮಕ್ಕೆ ಮೆಚ್ಚಿಸಿ ದಾಸೋಹವ ಮಾಡುವ 
ಪರಮಸದ್ಭಕ್ತನ ಪಾದವ ತೋರಯ್ಯಾ ಎನಗೆ, ಅದೆಂತೆಂದೊಡೆ, ಆತನ 
ತನು ಶುದ್ದ , ಆತನ ಮನ ಶುದ್ದ , ಆತನ ನಡೆ ಶುದ್ದ , ನುಡಿ ಎಲ್ಲ ಪಾವನವು. 
ಆತಂಗೆ ಉಪದೇಶವ ಮಾಡಿದಾತನೆ ಪರಮಸದ್ದು ರು , ಅಂತಪ್ಪ ಸದ್ಭಕ್ತನ 
ಮನೆಯು ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮವೇ 
ಜಗತ್ಪಾವನ. ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನು ನೆರೆನಂಬಿ ನಮೋ 
ನಮೋ ಎಂಬೆನಯ್ಯಾ ಕೂಡಲಚೆನ್ನಸಂಗಮದೇವಾ, 
೨ . ಅಸಿಯಾಗಲಿ ಕೃಷಿಯಾಗಲಿ ಯಾಚಕ ವಾಣಿಜ ಮಸಿಯಾಗಲಿ 
ಮಾಡುವಲ್ಲಿ ಹುಸಿಯಿಲ್ಲದಿರಬೇಕು. ಅದು ಅಸಮಾಕ್ಷನ ಬರವು, ಪಶು 
ಪತಿಯ ಇರವು. ಐಘಟದೂರ ರಾಮೇಶ್ವರಲಿಂಗವು ತಾನೆ. 

- ಚೆನ್ನಬಸವಣ್ಣ 


################# 


###### 


# # # # # 


# # # # # # # # # # # # # 


# # # # # # # # # # # # # & & & & 


& & & & & & 


ಸಿದ್ಧಗಂಗಾ 


10. 


ಸಂಪಾದಕೀಯ 


ಶ್ರೀ ಉದ್ದಾನೇಶ ಚರಿತೆ ಪ್ರವಚನ ಪಜ್ಞಾಚರಣೆ : 


ಪ್ರವಚನ ಪದ್ಧತಿ ನಮ್ಮ ಪೂರ್ವಿಕರು ಜನಾರೋಗ್ಯ ದೃಷ್ಟಿಯಿಂದ ನಡೆಸಿ 
ಕೊಂಡು ಬಂದ ಸತ್ಸಂಪ್ರದಾಯಗಳಲ್ಲೊಂದು. ಶ್ರವಣ ಸಂಸ್ಕಾರವನ್ನು ಶ್ರೀಮಂತ 
ಗೊಳಿಸುವ ಪರಂಪರೆಯಾಗಿ ಬೆಳೆದು ಬಂದ ಪುರಾಣ ಪ್ರವಚನದಿಂದ ಸದ್ದು ಗದ್ದಲ 
ವಿಲ್ಲದೆ ಸಂಸ್ಕೃತಿಯ ಪ್ರಸಾರವೂ ತನ್ನಿಂತಾನೇ ಆಗುತ್ತಿತ್ತು . ನಮ್ಮ ಮಹಾಕಾವ್ಯ 
ಗಳೆ , ಧಾರ್ಮಿಕ ಕಾವ್ಯಗಳನ್ನು , ಪುರಾಣ ಪುಣ್ಯ ಕಥೆಗಳನ್ನು ಗ್ರಾಮೀಣ ಜೀವನ 
ದಲ್ಲಿ ಪ್ರಸಾರ ಮಾಡುವ ದೃಷ್ಟಿಯಿಂದ ಗಮಕ ಕಲೆ ಅಸ್ತಿತ್ವಕ್ಕೆ ಬಂದಿತು . ಗೌರ 
ವಾನ್ವಿತ ಕಲೆಯಾಗಿ, ದೈವೀ ಆರಾಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿತು . 
ಅನಕ್ಷರಸ್ಥ ಮುಗ್ಧ ಜನತೆಗೆ ತನ್ಮೂಲಕ ನಾಡಿನ ಸಾಹಿತ್ಯಾದಿ ಪುರಾಣ ಕಾವ್ಯಗಳನ್ನು 
ಪರಿಚಯಿಸುವ ಕಲೆಯಾಗಿ ದುಡಿಯಿತು. ಜೈಮಿನಿ ಭಾರತ, ಕುಮಾರವ್ಯಾಸ 
ಭಾರತ, ನಳಚರಿತ್ರೆ , ಪ್ರಭುಲಿಂಗಲೀಲೆ, ಬಸವ ಪುರಾಣ, ಶಿವಶರಣಲೀಲಾಮೃತ, 
ವೀರಶೈವ ಮಹಾಪುರಾಣ ಮುಂತಾದ ಕಾವ್ಯಗಳನ್ನು ಓದಲಾಗದಿದ್ದವರೂ ಅವುಗಳ 
ಅಂತರಂಗವನ್ನು ತಿಳಿಯುವಂಥ ಅವಕಾಶ 44 ಪುರಾಣ ಪ್ರವಚನ ” ವ್ಯವಸ್ಥೆಯದಾ 
ಗಿತ್ತು . ಮಳೆ ಬಾರದಿದ್ದಾಗ ವಿರಾಟಪರ್ವವನ್ನು , ಬಸವಪುರಾಣವನ್ನು ಓದಿಸುತ್ತಿದ್ದ 
ಸಂಪ್ರದಾಯ ಬೆಳೆದು ಬಂದಿತ್ತು . ನಮ್ಮಲ್ಲಿ ಸುಪ್ರಸಿದ್ಧ ಪುರಾಣ ಪ್ರವಚನಕಾರರ 
ತಂಡವೇ ಇತ್ತು . ಒಬ್ಬೊಬ್ಬ ಪುರಾಣ ಪ್ರವಚನಕಾರರೂ ವೈಯಕ್ತಿಕ ವೈಶಿಷ್ಟ 
ಗಳನ್ನು ಮೈಗೂಡಿಸಿಕೊಂಡಿರುತ್ತಿದ್ದರು. ಬಹುಶ್ರುತರಾಗಿರುತ್ತಿದ್ದರು, ಮೃದು 
ಮಧುರ ಕಂಠಶ್ರೀಯುಳ್ಳವರಾಗಿ, ಶಾರೀರ ಶರೀರಗಳ ಆರೋಗ್ಯವನ್ನು ಸದಾ ಜಾಗೃ 
ತವಾಗಿ ಕಾಪಾಡಿಕೊಂಡಿರುವುದರ ಜೊತೆಗೆ ಚಾರಿತ್ರಶುದ್ದಿಯಿಂದಿರುತ್ತಿದ್ದರು ಜನ 
ಮನದಲ್ಲಿ ಗೌರವದ ಸ್ಥಾನವನ್ನು ಗಳಿಸಿರುತ್ತಿದ್ದರು. ಪುರಾಣ ಪ್ರವಚನಗಳು 
ಮಠಮಾನ್ಯಗಳಲ್ಲಿ, ದೇವಾಲಯಗಳಲ್ಲಿ ನಡೆಯುತ್ತಿದ್ದುದು ಸಾಮಾನ್ಯ ಸಂಗತಿ. 
ಶ್ರಾವಣಮಾಸ, ಕಾರ್ತಿಕ ಮಾಸಗಳಂತೂ ಪುರಾಣ ಪ್ರವಚನಕ್ಕೆ ಪ್ರಶಸ್ತವೆನಿಸಿದ್ದವು. 
ಇತ್ತೀಚಿನ ವರ್ಷಗಳಲ್ಲಿ ಈ ಸಂಪ್ರದಾಯ ಕಣ್ಮರೆಯಾಗುತ್ತಿರುವುದು ನಾಡಿನ 
ದುರ್ದೆನ, ಕರ್ನಾಟಕ ಗಮಕ ಕಲಾ ಪರಿಷತ್ತು ಈ ದಿಸೆಯಲ್ಲಿ ನಡೆಸಿರುವ ಪ್ರಯ 
ತ್ನಗಳೆಲ್ಲ ಸ್ವಾಗತಾರ್ಹ. ಅಷ್ಟೆ ಅಲ್ಲ ಸಮಾಜ , ಸರ್ಕಾರಗಳು ಕಣ್ಣೆರೆಯಬೇಕಾದ 
ಸೂಕ್ತ ಸಂದರ್ಭ ಇದೀಗ ಬಂದಿದೆ. ಕನ್ನಡ ಸಂಸ್ಕೃತಿಯ ಅವಿಭಾಜ್ಯ ಅಂಶವಾದ 
ಈ ಕಲೆ ಬೆಳೆದಷ್ಟೂ ನಾಡಿಗೆ ಒಳ್ಳೆಯದಾಗುತ್ತದೆ. ನಮ್ಮ ಮಹಾಕವಿಗಳನ್ನು 
ಗಮಕಿಗಳು ಪರಿಚಯಿಸಿಕೊಟ್ಟು ಮಾಡಿರುವ ಮಹೋಪಕಾರ ಕಡಿಮೆಯೇನಲ್ಲ. 


ಈ ಜೈ ಶರೀತರಾಯ 


ಜನವರಿ - 94 


ಈ ಒಂದು ಸತ್ಸಂಪ್ರದಾಯವನ್ನು ಪೋಷಿಸುವ, ಪ್ರೋತ್ಸಾಹಿಸುವ ದೃಷ್ಟಿಯಿಂದ 
ಶ್ರೀ ಸಿದ್ದಗಂಗಾ ಮಠದಲ್ಲಿ ದಿನಾಂಕ 1 .1 .94 ರಿಂದ ಪುರಾಣ ಪ್ರವಚನ ಏರ್ಪಾ 
ಡಾಗಿತ್ತು . ನಾಡಿನ ಸುಪ್ರಸಿದ್ಧ ಸಾಹಿತಿಗಳಾದ ಪಂಡಿತ ಚನ್ನಪ್ಪ ಎರೇಸೀಮೆಯ 
ವರಿಂದ ರಚಿತವಾದ ಶ್ರೀ ಉದ್ದಾನೇಶ್ವರ ಚರಿತೆ : ಪುರಾಣ ಕಾವ್ಯದ ಪ್ರವಚನ 
ವನ್ನು ಒಂದು ಪಕ್ಷ ಪದ್ಯಂತ ನಡೆಸಲಾಯಿತು. ( ದಿನಾಂಕ 1 .1. 94 ರಿಂದ 
14 .1 . 94 ರವರೆಗೆ) ಪರಿಣಾಮವಾಗಿ ಶೋತೃಗಳು ಪ್ರತಿಕ್ರಿಯಿಸಿದ ರೀತಿ, ಸ್ಪಂದಿ 
ಸಿದ ವಿಧಾನ, ತೋರಿಸಿದ ಆಸಕ್ತಿ , ಸಹಕರಿಸಿದ ಮಾರ್ಗಗಳೆಲ್ಲ ಶ್ಲಾಘನೀಯವೆನಿಸಿ 
ದುವು. ಶ್ರೀಮತಿ ತುಮಕೂರು ಸುನಂದ ಮತ್ತು ಅವರ ವಿದ್ಯಾರ್ಥಿಗಳು, ತುಮ 
ಕೂರು ಜಿಲ್ಲಾ ಗಮಕಕಲಾ ಪರಿಷತ್ತಿನ ಅಧ್ಯಕ್ಷರಾದ ವಿದ್ವಾನ್ ಶ್ರೀ ಎಲ್ . ಸಿದ್ದ 
ಗಂಗದೇವರವರ ಮಾರ್ಗದರ್ಶನದಲ್ಲಿ ಸುಶ್ರಾವ್ಯವಾಗಿ ಶ್ರೀ ಉದ್ದಾನೇಶ್ವರ ಚರಿತೆ 
ಯನ್ನು ಹಾಡಿದ್ದು ಶೋತೃಗಳ ಮೆಚ್ಚುಗೆಯನ್ನು ಗಳಿಸಿತು. ವಿದ್ವಾನ್ ಶ್ರೀ 
ಕೆ ಬಸವರಾಜು ಅವರು ವ್ಯಾಖ್ಯಾನ ಮಾಡುವುದರ ಮೂಲಕ ಕೇಳುಗರ ಪ್ರೀತಿಗೆ 
ಪಾತ್ರರಾದರು . ಶ್ರೀ ಮಠದ ಶ್ರೀ ಉದ್ದಾನ ಶಿವಯೋಗಿಗಳವರ ಗದ್ದುಗೆಯಲ್ಲಿ 
ನಡೆದ ಪುರಾಣ ಪ್ರವಚನ ಶ್ರೀ ಮಠದ ಸೇವೆಯ ಮತ್ತೊಂದು ಮುಖವಾಗಿ 
ಮೂಡಿ ಬಂದಿತು. ಪರಮಪೂಜ್ಯ ಶ್ರೀ ಶ್ರೀಗಳವರು ಪ್ರಾರಂಭದ ಮತ್ತು ಮುಕ್ತಾ 
ಯದ ದಿನಗಳಲ್ಲಿ ಆಶೀರ್ವಚನ ನೀಡಿ ( ಇಂಥ ಪವಿತ್ರ ಕಾಠ್ಯಗಳು ನಡೆಯುತ್ತಿರ 
ಬೇಕು. ಶ್ರವಣ ಸಂಸ್ಕಾರದಿಂದ ಜನ ಸುಸಂಸ್ಕೃತರಾಗಲು ಸಾಧ್ಯ .” ಎಂದು 
ನುಡಿದರು . ಎಲ್ಲ ವ್ಯವಸ್ಥೆಗಳನ್ನು ಶ್ರೀ ಮಠದ ಕಿರಿಯ ಸ್ವಾಮಿಗಳಾದ ಪರಮ 
ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು ನೋಡಿಕೊಳ್ಳುವುದರ ಮೂಲಕ ಪ್ರೋತ್ಸಾ 
ಹಿಸಿದ್ದು ಭಕ್ತಾದಿಗಳಿಗೆ, ಸೇವಾ ನವರಿಗೆ ಪ್ರವಚನಕಾರರಿಗೆ ಸಂತೋಷವನ್ನುಂಟು 
ಮಾಡಿತು. 


ಗುರು - ಶಿಷ್ಯ ಸಂಬಂಧ 


ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ದಿಯ ಕಲಿಸಿದರೆ , ಆಗಲಿ 
ಮಹಾಪ್ರಸಾದವೆಂದನಯ್ಯ ! ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ದಿ ಯ 
ಕಲಿಸಿದರೆ, ಆಗಲಿ ಮಹಾಪ್ರಸಾದವೆಂದನಯ್ಯ ? ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ 
ಝಂಕಿಸಿ ಬುದ್ದಿ ಯ ಕಲಿಸಿದರೆ, ಆಗಲಿ ಮಹಾಪ್ರಸಾದವೆಂದನಯ್ಯ ! ಕಲಿಯುಗದಲ್ಲಿ 
ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ದಿಯ ಕಲಿಸಿದರೆ, ಆಗಲಿ ಮಹಾಪ್ರಸಾದವೆಂದನಯ್ಯ ! 
ಗುಹೇಶ್ವರಾ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು . 

- ಅಲ್ಲಮಪ್ರಭು 


10 


ಸಿದ್ದಗಂಗಾ 


ಸಂಪಾದಕೀಯ 


ಶ್ರೀ ಶ್ರೀ ಗಳವರ ದಿನಚರಿ. 


ನಡುರಾತ್ರಿ ಮುಗಿದ ನಂತರ ಎರಡು ಘಂಟೆ ಹದಿನೈದು ನಿಮಿಷ ಗಳಿಗೆ 
ನಿದ್ರಾ ಮುದ್ರೆಯಿಂದ ಎಚ್ಚರ. ಅನಂತರವೇ ಗಡಿಯಾರದ ಅಲಾರಂಸದ್ದು . 
ಗಡಿಯಾರಕ್ಕೆ ಸಮಯ ಪ್ರಜ್ಞೆ ಕಲಿಸುವಷ್ಟು ಸಮಯ ಪಾಲನೆ, ಹದಿನೈದು 
ನಿಮಿಷಗಳ ಕಾಲ ಅಧ್ಯಯನ, ಅನಂತರ ದೈನಂದಿನ ಕರ್ಮಗಳತ್ತ ಗಮನ, ಸ್ನಾನ 
ಪೂಜಾಮಂದಿರ ಪ್ರವೇಶ ಬೆಳಗಿನ ಮೂರು ಘಂಟೆಗೆ ಸರಿಯಾಗಿ, ಧ್ಯಾನ, ಅರ್ಚನ, 
ಅರ್ಪಣ , ಅನುಭಾವ ಮುಗಿದು ಹೊರಬರುವ ವೇಳೆಗೆ ಐದು ಘಂಟೆ ಮೂವತ್ತು 
ನಿಮಿಷಗಳು . ಶಿವತೇಜದ ಭಸ್ಮಭೂಷಿತ ದಿವ್ಯರೂಪ ದರ್ಶನಕ್ಕಾಗಿ ಕಾತರ ಹೃದಯದ 
ಭಕ್ತ ಸಮುದಾಯಕ್ಕೆ ಎರಡುನಿಮಿಷಗಳ ದರ್ಶನ, ಯೋಗಕ್ಷೇಮ ಸಮಾಚಾರ 
ದರ್ಶನ, ದಡದಡನೆ ದೃಢ ಹೆಜ್ಜೆಗಳ ಚಲನ. ಪಾದುಕೆಗಳ ಲಟಲಟನೆಂಬ 
ಅನುರಣನ, ಮುಂಜಾನೆಯ ಪ್ರಾರ್ಥನಾ ಸಭೆಗಾಗಿ ಗಮನ, ನಾಲ್ಕು ಸಾವಿರ 
ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನಾ ದೃಶ್ಯ , ನಯನ ಮನೋಹರ, ಸುಪ್ರ . 
ಭಾತದ ಮಂಗಳಕರವಾತಾವರಣಕ್ಕೆ ಶುಭಾಹ್ವಾನ ಆಶೀರ್ವಚನ, ಆರುಘಂಟೆಗೆ 
ಕಾರಾಲಯದಲ್ಲಿ ಕಾರಮಗ್ನ , ಯಾತ್ರಾರ್ಥಿಗಳ ನೋವು ನರಳಿಕೆಗಳಿಗೆ , 
ಕೋರಿಕೆ ಬೇಡಿಕೆಗಳಿಗೆ, ಆಹ್ವಾನ ಆಮಂತ್ರಣಗಳಿಗೆ ತೆರೆದ ಹೃದಯದೌದಾಗ್ಯ 
ಕೈಂಕಯ್ಯ , ಮೇಜಿನ ಮೇಲೆ ಬಂದು ಕುಳಿತಿರುವ ಸಾವಿರಾರು ಪತ್ರಗಳ ಪರಾಮರ್ಶೆ, 
ಸೂಕ್ತ ನಿರ್ದೆಶನ, ಆದೇಶ, ಟಿಪ್ಪಣಿ, ಸಹಿ , ಮಧ್ಯೆ ಮಧ್ಯೆ ಯಾತ್ರಾರ್ಥಿಗಳ 
ಬಿನ್ನಹಕ್ಕೆ ಅನುವು. ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಾಧಿಕಾರಿಗಳೊಂದಿಗೆ 
ಸಮಾಲೋಚನೆ , ಡೈರಿ ಪುಸ್ತಕಗಳ ಅವಲೋಕನ, ಆಮಂತ್ರಣಗಳ ಜ್ಞಾಪನ, ತಕ್ಷ . 
ಹಾಗೆ ಸಂಬಂಧಿಸಿದ ಸಿಬ್ಬಂದಿ ವರ್ಗಕ್ಕೆ ಸೂಚನೆ. ಮಧ್ಯೆ ಬಿಡುವು ಮಾಡಿಕೊಂಡು, 
ದಾಸೋಹವ್ಯವಸ್ಥೆಯತ್ತ ಪಯಣ. ಉಗ್ರಾಣದ ಸಿಬ್ಬಂದಿಯೊಂದಿಗೆ ವಿಚಾರ 
ವಿನಿಮಯ , ಪ್ರಸಾದ ಸಿದ್ದತೆಯ ಪರೀಕ್ಷೆ, ಪ್ರಸಾದ ನಿಲಯದ ಸ್ವಚ್ಛತೆಯ 
ಪರಿಶೀಲನೆ, ಅಲ್ಲಿಂದ ಗೋಶಾಲೆಗೆ, ಗೋವುಗಳ ಮೈ ತುರಿಸುವುದು. ಮೆಚ್ಚಿನ ಕರುಗ. 
ಳಿಗೆ, ಹಸುಗಳಿಗೆ ಹಣ್ಣು ತಿನ್ನಿಸುವ ವಾತ್ಸಲ್ಯ ಚಿತ್ರ . ಹಾಗೆಯೇ ಹೊಲದ ಕಡೆಗೆ 
ಸಂಚಾರ. ಜೊತೆಗೆ ರೈತ ಬಂಧುಗಳ ಸಾಹಚಯ್ಯ , ಕೃಷಿ ಕಾಯಕದ ಪಾವಿತ್ರ್ಯತೆಯ 
ಬಗ್ಗೆ ಮಾತು. ಶರಣರ ಉದಾತ ದೃಷ್ಟಿಯ ಬಗ್ಗೆ ಮೆಚ್ಚುಗೆ ಮಾಡುವ ಕೆಲಸವೇ 
ದೇವರಪೂಜೆ ಎಂಬ ಬೋಧನೆ . ಮತ್ತೆ ಹುಲ್ಲುಕೊಪ್ಪಲಿಗೆ ಆಗಮನ, ಬಣವೆಗಳ 
ವ್ಯವಸ್ಥೆಯಲ್ಲಿ ಆಸಕ್ತಿ .ತೋಟಕ್ಕೆ ಪಯಣ. ಆಳುಗಳಿಗೆ ಸೂಕ್ತ ಆದೇಶ, ಹಿ೦ಸಯಣ 


ಜನವರಿ 1989 


ಕಾದ್ಯಾಲಯಕ್ಕೆ ದರ್ಶನಾರ್ಥಿಗಳ ಜಾತ್ರೆ , ಬಂದವರೆಲ್ಲರನ್ನೂ ಮಾತನಾಡಿಸಿ 
ಪ್ರಸಾದ ತೆಗೆದುಕೊಂಡು ಹೋಗಿ ಎಂಬ ಪಂಚಾಕ್ಷರಿ ಮಂತ್ರ ಪಠಣ , ಸೇವಾ 
ಮಂಚಕ್ಕೆ ಆಗಮನ, ಯಂತ್ರ , ಪೂಜೆಗಳ ನನ್ನ ಸೇವೆ. ತಾಮ್ರದ ತಗಡಿನ ಮೇಲೆ 
ರಕಮಂತ್ರ ಲೇಖನ, ತೆಂಗಿನಕಾಯಿಯ ಮೇಲೆದಿಗ್ನಂಧನಮಂತ್ರ , ಮಂತ್ರದಾರ ಪ್ರಧಾನ 
ಸರ್ಕಾರದಗಣ್ಯರ ಸಮಾಜದ ಧುರೀಣರ ಗಮನಾಗಮನ ಅವಲೋಕನ ವೇಳೆಯಾಗಲೇ 
ಎರಡುವರೆಯಾಯಿತುಎಂಬ ಆಪ್ತ ಸಹಾಯಕರವಿನನ್ನು ವಿಜ್ಞಾಪನ, ಮಧ್ಯಾಹ್ನದ 
ಪೂಜೆಗೆ ಹಳೆಯ ಮಠಕ್ಕೆ ಆಗಮನ, ಸ್ನಾನ ಪೂಜೆ ಪ್ರಸಾದ ಮುಗಿದು ಹೊರ ಬರು 
ನಾಗ ನಾಲ್ಕು ನಾಲ್ಕೂವರೆ ಘಂಟೆಯ ಬಡಿತ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಆತ್ಮೀವಾಗಿ 
ಮಾತು ಕತೆ, ಸಂತೋಷ ಮೆಚ್ಚುಗೆಯ ನುಡಿ. ಮತ್ತೆ ಕಾದ್ಯಾಲಯಕ್ಕೆ ಅಭಿಮುಖ. 
ಭಕ್ತಾದಿಗಳ ಅಹವಾಲು, ಸೂಕ್ತ ಪರಿಹಾರ. ಕಟ್ಟುತ್ತಿರುವ ಕಟ್ಟಡಗಳ ಮೇಲ್ವಿಚಾ 
ರಣೆಗಾಗಿ ತಿರುಗಾಟ, ಬಡಗಿ , ಗಾರೆಯವರೊಂದಿಗೆ ಕೆಲಸಗಳ ಪರಿಶೀಲನೆ, ಮೇಲ್ವಿಚಾ 
ರಕರೊಂದಿಗೆ ಸಮಾಲೋಚನೆ, ಆಗಬೇಕಾದುದರ ಬಗ್ಗೆ ಆದೇಶ ಹೊಲದ ಕಡೆ 
ಸಂಚಾರ , ಜೊತೆಗೆ ಸಿಬ್ಬಂದಿಯವರು ಎಲ್ಲದರ ತಲಸ್ಪರ್ಶಿ, ಪರಿಚಯ , ಸಂಜೆ ಆರೂವರೆಗೆ 
ಪ್ರಾರ್ಥನಾಸಭೆ, ಪುನಃ ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನಾ 
ದೃಶ್ಯ , ವಿವಿಧ ದೇಶಗಳಿಂದ ಬಂದ ಸಹಸ್ರಾರು ಭಕ್ತಾದಿಗಳ ಕಣ್ಣಿಗೊಂದು ದಿವ್ಯ ನೋಟ. 
ಪ್ರಾರ್ಥನಾಶ್ಲೋಕಗಳ ಪಠಣ, ವಚನಗಳಗಾಯನ, ವ್ಯಾಖ್ಯಾನ ಮಧ್ಯೆ ಮಧ್ಯೆ 
ದೃಷ್ಟಾಂತ ಕಥೆಗಳುಎಲ್ಲ ಆಶೀರ್ವಚನರೂಪದಲ್ಲಿ ಶ್ರೀಮಠದ ವಿದ್ಯಾರ್ಥಿಗಳಆರೋಗ್ಯ 
ತಪಾಸಣೆ , ಪ್ರಾಸಾದ ಸಿದ್ದತೆಯಕಡೆ ಸೂಚನೆ. ವಿದ್ಯಾರ್ಥಿಗಳು ಪ್ರಸಾದಕ್ಕೆ ತೆರಳಿದ ನಂತರ | 
ಪ್ರಸಾದನಿಲಯಕ್ಕೆ ಸಂದರ್ಶನ, ಸಿಬ್ಬಂದಿ ವರ್ಗಕ್ಕೆ ಸೂಚನೆ, ತಿರುಗಿ ಕಾರಾಲಯಕ್ಕೆ 
ಆಗಮನ ಯಾತ್ರಾರ್ಥಿಗಳೊಂದಿಗೆ ವಿಚಾರವಿನಿಮಯ . ಉಳಿದುಕೊಳ್ಳಲಿಚ್ಚ ಸು 
ವವರಿಗೆ ವಾಸ್ತವ್ಯ ವ್ಯವಸ್ಥೆ , ದೂರವಾಣಿಗಳಿಗೆ ಓಗೊಡುವುದು ಮಧ್ಯೆ ಮಧ್ಯೆ ಆಡಳಿತಾ 
ಧಿಕಾರಿಗಳಿಗೆ, ವಿಶೇಷಾಧಿಕಾರಿಗಳಿಗೆ , ಪೂಜಾಮರಿಗಳಿಗೆ, ಮಾಸಿಕಪತ್ರಿಕೆಯ , ಸಿಬ್ಬಂದಿ 
ವರ್ಗದವರಿಗೆ, ಹಳೆಯ ವಿದ್ಯಾರ್ಥಿ ಸಂಘದವರಿಗೆ ಕಾಲಕಾಲಕ್ಕೆ ಆದೇಶ, ನಿರ್ದೆಶನಗಳು 
ಇವುಗಳೆಲ್ಲರ ಮಧ್ಯೆ ಕಾಠ್ಯಕ್ರಮಗಳಿಗೆ ಹೋಗಿ ಬರುವುದು , ರಾತ್ರಿ ಒಂಬತ್ತು ಘಂಟೆಗೆ 
ಹಳೆಮಠಕ್ಕೆ ಆಗಮನ, ಜಗಜ್ಯೋತಿಬಸವೇಶ್ವರ ನಾಟಕದ ತಾಲೀಮಿನ ಪರಿಶೀಲನೆ 
ಒಂಬತ್ತೂವರಿಗೆ ಸ್ನಾನಕ್ಕೆ ನಿರ್ಗಮನ ಪೂಜೆ, ಅರ್ಚನ ಅರ್ಪಣಾನಂತರ ವಿದ್ಯಾ ಮಂದಿ 
ರಕ್ಕೆ ಬಂದು ದಿನಚರಿ ಬರೆದು , ಅಧ್ಯಯನಕ್ಕೆ ಮಗ್ನ , ನಿದ್ರಾಮುದ್ರೆಗೆ ಮುಖ ಮಾಡು 
ವಾಗ ರಾತ್ರಿ ಹನ್ನೊಂದು ಘಂಟೆ 


ಶ್ರೀ ಶ್ರೀ ಗಳವರ ಮಂತ್ರ ” ಆವಾವಕಾಯಕವ ಮಾಡಿದೊಡು ಬಸವೇಶ 
ಆವಗಂ ಶರಣರನು ಸೇವಿಸೆನು ಬಸವೇಶ ” ಎಂಬುದೇ ಆಗಿದ್ದು , ಎಂಬತ್ತೊಂದು 
ಸಂವತ್ಸರಗಳನ್ನು ಕಂಡು ಬೆಳಗುತ್ತ ನಡೆದಿದ್ದಾರೆ ಪೂಜ್ಯ ಶ್ರೀ ಶ್ರೀಯವರು . 


ಸಿದ್ದಗಂಗಾ 


mmmmmmmmmmmmmmm 


ಆಟ 


- ಸಂಪಾದಕೀಯ 


ಕನ್ನಡ ಸಾಹಿತ್ಯ ಪರಿಷತ್ತು 


* ಇತ್ತೀಚಿನ ವರ್ಷಗಳಲ್ಲಿ ವಾದ ವಿವಾದದ ಕಣವಾದ ಸಾಹಿತ್ಯ ಪರಿಷತ್ತು 
ಇದೀಗ “ ದುಸ್ತಷ್ಟದಿಂದ ಪಾರಾಗಿದೆ ” ಚುನಾವಣೆ ನಡೆದು ನೂತನ ಅಧ್ಯಕರ 
ಆಯ್ಕೆಯಾದದ್ದು ಸಾಹಿತ್ಯ ಪರಿಷತ್ತಿನೊಂದಿಗೆ ಸಂಬಂಧವಿರಿಸಿಕೊಂಡು ಬಂದಿದ್ದ - 
ವರಿಗಷ್ಟೇ ಅಲ್ಲದೆ ಕನ್ನಡಿಗರೆಲ್ಲರಿಗೆ ಸಂತೋಷವನ್ನುಂಟುಮಾಡಿದೆ. ಆಯ್ಕೆಯಾಗಿರುವ 
ಅಧ್ಯಕ್ಷರಾದ ಪ್ರೊ . ಜಿ.ಎಸ್ . ಸಿದ್ದಲಿಂಗಯ್ಯನವರ ಬಗ್ಗೆ ವ್ಯಕ್ತವಾಗಿರುವ ಅಭಿಮಾನ 
ಪ್ರೀತಿ ವಿಶ್ವಾಸಗಳಂತೂ ವಿದ್ವತ್ತು ಮತ್ತು ದಕ್ಷತೆಗಳಿಗೇ ದೊರೆತಂತಾಗಿದೆ. 
ಚುನಾವಣಾ ಪೂರ್ವ ಮತ್ತು ಅನಂತರದಲ್ಲಿ ಸಿದ್ದಲಿಂಗಯ್ಯನವರು ನಡೆದುಕೊಂಡ 
ರೀತಿ ರಿವಾಜಗಳು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯಿರುವ ವಿಚಾರಶೀಲರೆಲ್ಲ 
ಅನುಸರಿಸುವ ಹೆದ್ದಾರಿಯಾಗಿದೆ. ಯಾವ ಪೂರ್ವಗ್ರಹಪೀಡೆಯೂ ಇಲ್ಲದ ಮುಕ್ತ . 
ವಾತಾವರಣವನ್ನು ದೃಷ್ಟಿಸುವ ಪ್ರಯತ್ನ ನೂತನ ಅಧ್ಯಕ್ಷರ ಸಂದರ್ಶನ, 
ಪತ್ರಿಕೆ ಹೇಳಿಕೆಗಳಿಂದ ಪ್ರಕಟವಾಗಿದೆ. ( ಜನತಾ ವಿಶ್ವ ವಿದ್ಯಾಲಯ , ” 
“ ಸರಸ್ವತಿಯ ದೇಗುಲ ?” ಎಂದೆಲ್ಲಾ ಹೆಸರಾದ ಪರಿಷತ್ತನ್ನು ರೋಗ ಮುಕ್ತ 
ಗೊಳಿಸಿ ( ಕನ್ನಡ ಸಂಸ್ಕೃತಿಯ ಕೇಂದ್ರ ” ವನ್ನಾಗಿಸುವ ಜಿ ಎಸ್ .ಎಸ್. ರವರ 
ಅದನ್ನ ಅಭೀಷ್ಟೆಗೆ ಕನ್ನಡಿಗರೆಲ್ಲರ ಸಹಕಾರಕೊಡಿ ಬರಬೇಕಾಗಿದೆ. ಸರ್ಕಾರ, 
ಸಂಘ , ಸಂಸ್ಥೆಗಳ ಸಹಯೋಗ ದೊರಕಬೇಕಾಗಿದೆ. ಸ್ವಾಯತ್ತ ಸಂಸ್ಥೆಯನ್ನಾಗಿ 
ಕಟ್ಟಬೇಕೆಂಬ ಸಂಕಲ್ಪ , ಸಂಘಟನೆಯ ಮಂಟಪವಾಗಿಸಬೇಕೆಂಬ ಮಣಿಹಕ್ಕೆ 
ಅರ್ಪಿಸಿಕೊಳ್ಳುವ ಚಿಂತನೆ ನಡೆಸಿರುವ ಅಧ್ಯಕ್ಷ ಸಿದ್ದಲಿಂಗಯ್ಯನವರದು ಕ್ರಿಯಾ 
ಶೀಲ ವ್ಯಕ್ತಿತ್ವ , ತೆರದ ಮನಸ್ಸಿನ, ಸಾಹಸ ಪ್ರವೃತ್ತಿಯ ಹಾಗೂ ಮಾನವೀಯ 
ಸಂಬಂಧಗಳಲ್ಲಿ ಅಪಾರ ವಿಶ್ವಾಸವಿರಿಸಿಕೊಂಡಿರುವ ಹೃದಯವಂತರು. ವಿದ್ಯಾರ್ಥಿ 
ದೆಸೆಯಿಂದಲೂ ಪ್ರತಿಭಾವಂತರಾಗಿಯೇ ಬೆಳೆದು ಬಂದ ಸಿದ್ದಲಿಂಗಯ್ಯನವರು 
ಸಮರ್ಥ ಅಧ್ಯಾಪಕರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ರೂಪಿಸಿದ್ದಾರೆ. ಅವರು 
ಮಾಡಲಾಶಿಸಿರುವ ಪರಿಷತ್ತಿನ ಕಾರ ಕಲಾಪಗಳಲ್ಲಿ ಆ ವಿದ್ಯಾರ್ಥಿ ಸಮೂಹ ಸಹಕಾರ 
ಹಸ್ತ ನೀಡುವಲ್ಲಿ ಅನುಮಾನವಿಲ್ಲ, ಜೊತೆಗೆ ಗೆಳೆಯರ, ಹಿತೈಷಿಗಳ , ಹಿರಿಯರು 
ಯೋಗ್ಯ ಸಲಹೆ ಸಹಕಾರಗಳೂ ಒದಗಿಬರುವುದು ಸಹಜವೇ ಆಗಿದೆ, “ ಹಳೆ 
ಫೆಬ್ರವರಿ- ಮಾರ್ಚಿ 1989 


ಬೇರು ಹೊಸಚಿಗುರು ಸಮ ಸಮವಾಗಿ ಒಡಗೂಡವ , ಒಡನಾಡುವ ಸಾಮರಸ್ಯದ 
ವಾತಾವರಣ ಸೃಷ್ಟಿಯಾಗುವಂತೆ ಶ್ರಮಿಸುವಲ್ಲಿ ಮುಂದೆ ನಡೆದಿದ್ದಾರೆ. “ ನಾನು 
ವಿಳಾಸದ ಪಟ್ಟಿ ಹಿಡಿದು ಕೊಂಡು ಸಾಹಿತಿ ಕಲಾವಿದರ ಮನೆ ಮನೆಗೂ ಹೋಗುತ್ತೇನೆ” 
ಎಂದು ನುಡಿದಿದ್ದಾರೆ. ಸಿದ್ದಲಿಂಗಯ್ಯನವರದು ಎಲ್ಲ ನೇರ, ಸ್ಪಷ್ಟವಾದ ಮಾರ್ಗ. ಜಿಲ್ಲಾ 
ಸಾಹಿತ್ಯ ಭವನ ನಿಮಾಣ, ಸುಸಜ್ಜಿತ ಗ್ರಂಥ ಭಂಡಾರ, ಸಾಹಿತ್ಯವಿಚಾರ ಸಂಕಿ 
ರಣಗಳು , ಸಾಹಿತ್ಯ ಸಮ್ಮೇಳನ, ವಸಂತೋತ್ಸವ, ಗ್ರಂಥ ಪ್ರಕಟಣೆ ಇವೆಲ್ಲ ಅಧ್ಯ 
ಕರು ಹಮ್ಮಿಕೊಂಡಿರುವ ಕಾಠ್ಯಕ್ರಮಗಳು, ಕಣ್ಣುಂಬಕನಸುಗಳು, ಕಾಠ್ಯಗತ 
ವಾಗಿಸಬೇಕೆಂಬ ಆತ್ಮಸಂಕಲ್ಪ , ವಿವಿಧ ಮೂಲಗಳಿಂದ ಆರ್ಥಿಕ ಹಾಗೂ ಶ್ರಮದ 
ನೆರವು ಪಡೆಯುವ ಯೋಜನೆಗಳಿದ್ದರೂ ಯಾವ ಪ್ರಭಾವಕ್ಕೂ ಮಣಿಯ ಲಾರದ 
ಮನೋಸ್ಥೆರ್ಯ , ಪರಿಷತ್ತಿನ ಮುಂದೆ ಯಾರು ದೊಡ್ಡವರಲ್ಲ, ಪರಿಷತ್ತಿನ ಗೌರವ 
ದೊಡ್ಡದು ಎಂಬ ಭಾವನೆ ಸಿದ್ದಲಿಂಗಯ್ಯನವರ ನಿಸ್ಪೃಹತೆಗೆ ಸಾಕ್ಷಿ, ವಿನಯಕ್ಕೆ 
ನಿದರ್ಶನ, “ ಕನ್ನಡ ಜನತೆ ನನ್ನಲ್ಲಿ ತೋರಿಸುತ್ತಿರುವ ವಿಶ್ವಾಸ ಭಂಗವಾಗದಂತೆ 
ನಾನು ನಡೆದು ಕೊಳ್ಳಬೇಕು. ಹಾಗೆ ನಡೆದುಕೊಳ್ಳ ಬಲ್ಲೆನೆಂಬ ವಿಶ್ವಾಸನನ್ನದು. 
ಸಾಧ್ಯವಾಗದಿದ್ದ ಕ್ಷಣದಲ್ಲಿಯೇ ಪರಿಷತ್ತಿನಲ್ಲಿ ನಾನು ಇರುವುದಿಲ್ಲ ” ಎಂದಿರುವ 
ಅವರ ಮಾತುಗಳು ತತ್ವನಿಷ್ಠ ಪ್ರಾಮಾಣಿಕರೊಬ್ಬರನ್ನು ಸಾಹಿತ್ಯ ಪರಿಷತ್ತು ತನ್ನ 
ಪ್ರೀತಿಯ ಹಸ್ತದಿಂದೆತ್ತಿಕೊಂಡು ಹೊಸ ಅಧ್ಯಾಯತೆರೆಯಲಾರಂಭಿಸಿದೆ ಎಂಬ 
ಆಶೆ ಮೂಡುತ್ತದೆ, “ ಕನ್ನಡದ ಜೋಳಿಗೆ ” ಹಿಡಿದು ( ಅಮ್ಮ ತನಿಧಿ' ಗೆ ಹಣಸಂಗ್ರ 
ಹಣೆಗೆ ಅಧ್ಯಕ್ಷರು ಹೊರಟಾಗ ನಾಲ್ಕು ಕೋಟಿ ಕನ್ನಡಿಗರ ಉದಾರ ಹಸ್ತಗಳು 
ಮುಕ್ತವಾಗಿ ಸಹಕರಿಸುವಂತಾಗಲಿ-ಮಠ ಮಾನ್ಯಗಳು , ಸಂಘಸಂಸ್ಥೆಗಳು, ಉದ್ಯಮ 
ಪತಿಗಳು, ಪ್ರೋತ್ಸಾಹ ನೀಡಲಿ ಎಂದು ಕೋರುತ್ತದೆ ಸಿದ್ದಗಂಗಾ . 


ತುಮಕೂರಿನವರಾದ ಪ್ರೊ . ಜಿ. ಎಸ್ . ಸಿದ್ಧಲಿಂಗಯ್ಯನವರು ಶ್ರೀ ಸಿದ್ಧ. 
ಗಂಗಾ ವಿದ್ಯಾಸಂಸ್ಥೆಯ ಅಂಗವಾದ ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಯ ಹೆಮ್ಮೆಯ 
ವಿದ್ಯಾರ್ಥಿ ಎಂಬುದನ್ನು ಸ್ಮರಿಸುತ್ತ ನೂತನ ಅಧ್ಯಕ್ಷರಿಗೆ , ತುಂಬುಹೃದಯದ ಅಭಿ 
ನಂದನೆಗಳನ್ನು ಸಲ್ಲಿಸುತ್ತದೆ, ಸಿದ್ಧಗಂಗಾ, 


ಸಿದ್ದಗಂಗಾ 


ಸಂಪಾದಕೀಯ 
ಪಂಚಬ್ರಹೋತ್ಸವ, 

ಪಂಚಬ್ರಹೋತ್ಸವ ಶ್ರೀ ಮಠದ ಶ್ರೀ ಸಿದ್ದಲಿಂಗೇಶ್ವರ ಜಾತ್ರಾ ಸಂದರ್ಭದಲ್ಲಿ 
ನಡೆಯುವ ಒಂದು ವಿಶಿಷ್ಟ ಉತ್ಸವ; ಅರ್ಥಪೂರ್ಣ ಮಹೋತ್ಸವ, ಪಂಚವೆಂಬ 
ಸಂಖ್ಯೆ ಸಾಂಕೇತಿಕವಾದುದು - ಪಂಚಶಕ್ತಿಗಳಿಗೆ, ಪಂಚಭೂತಗಳಿಗೆ, ಪಂಚ 
ತತ್ವಗಳಿಗೆ, ಪಂಚಆಚಾರಗಳಿಗೆ, ಬ್ರಹ್ಮ ಸತ್ಯಕ್ಕೆ ಸಾಂಕೇತಿಕ, ಬ್ರಹ್ಮನನ್ನು ಪರ 
ವಸ್ತುವೆಂದೂ ಗೌರವದಿಂದ ಗುರುತಿಸಿದ್ದಾರೆ. ಇಂತಹ ಆರ್ಥಪೂರ್ಣವಾದ ಪಂಚ 
ಬ್ರಹೋತ್ಸವ ಶ್ರೀ ಮಠದಲ್ಲಿ ಪ್ರತಿವರ್ಷನಡೆದು ಬರುತ್ತಿದೆ. ವೀರಶೈವ ಧರ್ಮದಲ್ಲಿ 
ಗುರು, ಲಿಂಗ , ಜಂಗಮ ಅತ್ಯಂತ ಎತ್ತರದ ಗೌರೀಶಂಕರಗಳು , ಲಿಂಗದ ಮುಖವಾದ 
ಗುರುವನ್ನು , ಲಿಂಗದ ಬಾಯಿಯಾದ ಜಂಗಮವನ್ನು ತೃಪ್ತಿ ಪಡಿಸುವುದೇ ನಿಜವಾದ 
ಲಿಂಗಪೂಜೆ ಎನ್ನುತ್ತಾರೆ. 

ಮರದ ಬೇರು ಭೂಮಿಯಾಧಾರದಲ್ಲಿ ನೀರುಣ್ಣು ವಂತೆ ಸಮಾಜ ಮಧ್ಯದಲ್ಲಿ 
ಸಂಚರಿಸುತ್ತ , ಸಮಾಜದ ಒಂದಂಗವೇ ಆಗಿ ಸಮಾಜೋದ್ಧರಣದ ಕಾರದಲ್ಲಿ ತೊಡ 
ಗುತ್ತಾನೆ. ಜಂಗಮವೆಂದರೆ ಸದಾ ಚಲನ ಶೀಲವಾದ, ಪರಿವರ್ತನ ಲಕ್ಷಣವನ್ನೊ 
ಳಗೊಂಡ ಎಂದೂ ಪ್ರಯಿಸಲಾರದ ನಿತ್ಯಸತ್ಯವೆಂದೇ ಅರ್ಥ . ಶರಣಧರ್ಮದಲ್ಲಿ ಜಂಗ 
ಮಕ್ಕೆ ವಿಶೇಷಮನ್ನಣೆ, ಅಂತಹ ಜಂಗಮಾರಾಧನೆಯಲ್ಲಿ ವಿಶೇಷಸಂತೋಷವನ್ನು 
ಕಾಣುವ ಶ್ರೀ ಮಠದ ಪರಮ ಪೂಜ್ಯ ಶ್ರೀ ಶ್ರೀಗಳವರು ತಾವೇ ನಿರಾಭಾರಿ ಜಂಗಮ 
ಪುಣ್ಯಮೂರ್ತಿಗಳಾಗಿದ್ದು ಪಂಚಬ್ರಹೂತ್ಸವಕ್ಕೆ ವಿಶೇಷಗಮನ ಕೊಡುತ್ತ ನಡೆ 
ದಿದ್ದಾರೆ. ಜಾತ್ರಾ ಸಂದರ್ಭದಲ್ಲಿ ನಡೆಯುವ ಈ ಉತ್ಸವದಂದು, ನಾಡಿನಮೂಲೆ 
ಮೂಲೆಗಳಲ್ಲಿ ಅರಳಿರುವ ವೀರಶೈವ ಮಠಗಳ ಜುಗನ ಮೂರ್ತಿಗಳನ್ನು ಆಹ್ವಾನಿಸಿ 
ಅವರುಗಳು ಮಾಡುತ್ತ ಬಂದಿರುವ ಸಮಾಜ ಸೇವೆಯನ್ನು ಗೌರವಿಸಲೆಂಬಂತೆ ಪಂಚ 
ಬ್ರಹೋತ್ಸವ ಏರ್ಪಡಿಸುತ್ತಾರೆ ಶರಣ ಸಾಹಿತ್ಯ ಸಿದ್ಧಾಂತದ ಸಾಕಾರಮೂರ್ತಿಗಳಾದ 
ಶ್ರೀ ಶ್ರೀ ಗಳವರೇ ಮುಂದೆ ನಿಂತು ವಿವಿಧ ಮಠಾಧೀಶರನ್ನು ಪಲ್ಲಕ್ಕಿಯ ಮೇಲೆ 
ಕೂರಿಸಿ , ಪುಷ್ಪಾಲಂಕಾರ, ದೀಪಾಲಂಕಾರ , ಮಂಗಳವಾದ್ಯಗಳೊಂದಿಗೆ, ನಡೆಯುವ 
ಉತ್ಸವ ವೈಶಿಷ್ಟ, ಪೂರ್ಣವಾದದು. “ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ 
ರಿಲ್ಲ ' ಎಂಬ ಬಸವಣ್ಣ ನವರ ನುಡಿಗೆ ವಿಳಾಸವಾಗಿದ್ದಾರೆ ಪರಮಪೂಜ್ಯ ಶ್ರೀ ಶ್ರೀ ಗಳು 
ನಿತ್ಯ ನಾಲ್ಕು ಸಹಸ್ರ ವಿದ್ಯಾರ್ಥಿಗಳಿಗೆ ದಾಸೋಹ ಮಾಡುತ್ತ ಸಹಸ್ರಾರು ಯಾತ್ರಾ 
ರ್ಥಿಗಳಿಗೆ ಕಾಯಕದ ಮಾರ್ಗ ತೋರಿಸುತ್ತ , ಶೈಕ್ಷಣಿಕ ರಂಗದಲ್ಲಿ ಮೌನ ಕ್ರಾಂತಿ 
ಯನ್ನೇ ನಡೆಸಿರುವ ಪೂಜ್ಯರು ಬೇರೆ ಮಠದ ಗುರುಗಳನ್ನು ಉತ್ಸವ ಮಾಡಿಸುವ 
ಮೂಲಕ ಜಂಗಮತ್ವಕ್ಕೇ ಸುವರ್ಣದ ಕಲಶವನ್ನಿಟ್ಟಿದ್ದಾರೆ. ಪಂಚಬ್ರಹೋತ್ಸವಕ್ಕೆ 
ವಿಶೇಷ ಆಯಾಮವನ್ನು ಕಲ್ಪಿಸಬೇಕೆಂಬ ಶಿವಸಂಕಲ್ಪ ಚಿತ್ತರಾಗಿದ್ದಾರೆ, ಪರಮ 
ಪೂಜ್ಯರ ಅಪೇಕ್ಷೆ ತುಂಬಿ ಬರುವಂತಾಗಲಿ ಎಂದು ವಿನಮ್ಮ ಬಿನ್ನಹವನ್ನು “ಸಿದ್ದ ಗಂಗಾ ” 
ಅರ್ಪಿಸುತ್ತದೆ. 
ಏಪ್ರಿಲ್ - 1989 


ಇದೇನೋ ಇದೇನೊ ಎಂದರೆ ಸ್ವಾನುಭಾವಕ್ಕೆ ಸಂದ ಜ್ಞಾನಗುರುವಿನಿಂ: 
ಸದಸದ್ವಸ್ತುವನು ವಿಚಾರಿಸುವುದು ಜೋತಿಯ ಗುಣವೋ ಎಂದರೆ ಜ್ಞಾನ 
ಅರಿವೋ , ಗುರುಮುಖದಿಂದ ವಿಚಾರಿಸಲು ಎಂದರೆ ಸ್ವಾನುಭವ ತಿಳಿವಿನಿಂ 
ವಿವೇಚಿಸುವುದು . 


ಹರಿವನೀರು ಬತ್ತಿತ್ತು ಎಂದರೆ ಪ್ರಾಪಂಚಿಕ ಮುಖಿಯಾದಮನಸ್ಸಿನ 
ಲಿಂಗಾಂಗ ಸಮರಸದ ಕಡೆಗೆ ತಿರುಗಿಸುವುದು. ಜಾತಿಯುಳಿಯಿತ್ತು ಎಂದ 
ಶರಣರು ಲಿಂಗಮುಖಿಯಾಗಿ ಚರಿಸಿದಾಗ, ಮನದ ಚಂಚಲತೆಯಳಿದು ಕೇವ 
ವಸ್ತು ಸ್ವರೂಪವಾಗುವದು, ಆ ಉಳಿದ ಉಳಿಮೆಯೇ ತಾನೆಂದು ತಿಳಿದಾ 
ನೆಂದರೆ - ಆಸ್ವಯಂ ಜೈಾತಿಯೆ ತಾನೆಂದು ತಿಳಿದವನೇ ಶರಣ ಮನೋಮಧ್ಯದ 
ಬೆಳಗುತ್ತಿರುವ ಸುಜ್ಞಾನವೆಂಬ ಜೈಾತಿ ಸಕಲ - ಪ್ರಪಂಚದ ಮಧ್ಯೆಯಿದ 
ವ್ಯವಹರಿಸುತ್ತಿದೆ. ಸ್ವಾನುಭವ ದಿಂದರಿದು ಚಿಂತಿಸಿದಾಗ ಪ್ರಾಪಂಚಿಕದ ವ್ಯವಹಾರದ 
ಮುಳುಗಿರುವೆನೆಂಬ ಅರಿವುಂಟಾಗುತ್ತದೆ. ಪ್ರಾಪಂಚಿಕದಲ್ಲೇ ಮುಳುಗಿ ಹೋದ. 
ಜ್ಞಾನದೃಷ್ಟಿಗೆ ತಡೆಯೊಡ್ಡಿದಂತಾಗುತ್ತದೆ, ಇದೇನು ಆಶ್ಚಯ್ಯ ವೆಂದು ಪರಿಭಾವ 
ಸಿದಾಗ - ಜ್ಞಾನದಿಂದ ಹೀಗಾಯಿತೇ ? ತನ್ನ ಭ್ರಾಂತಿಯಿಂದ ಹೀಗಾಯಿತೇ 
ಎಂದಾಗ - ಸ್ವಾನುಭವದ ಅರಿವಿನಿಂದ ತಿಳಿಯುವುದಿಷ್ಟು - ಪ್ರಾಪಂಚಿಕ ಮೋಹ 
ನಿಂತು, ಜ್ಞಾನಮುಖಿಯಾದಾಗ ಅಂಥ ಜ್ಞಾನಸ್ವರೂಪಿಯೇ ಶರಣನೆಂದಡಿ 
ಯುವುದು . 


ಎಲವೊ ಎಲವೋ , ಪಾಪಕರ್ಮವ ಮಾಡಿದವನೇ , 
ಎಲವೋ ಎಲವೋ , ಬ್ರಹ್ಮಹತ್ಯನಮಾಡಿದವನೇ , 
ಒಮ್ಮೆ ಶರಣೆನ್ನೆಲ್ಲವೋ 
ಒಮ್ಮೆ ಶರಣೆಂದರೆ ಪಾಪಕರ್ಮಗಳುಓಡುವುವು, 
ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಂಗಿದವು 
ಓರ್ವಂಗೆ ಶರಣೆನ್ನು , ನನ್ನು ಕೂಡಲ ಸಂಗಮದೇವಂಗೆ 


ಸಿದ್ಧಗಂi 


ಸಂಪಾದಕೀಯ 


1101101111110110111IIILUHOIO191131110101101111010110101101181131101111111111111011111೧11811011069111111811VISIII11611 


ಬಸವ ಜಯಂತಿ 
- ಬಸವಣ್ಣ ಜಗತ್ತು ಕಂಡ ಅಪೂರ್ವಚೇತನ . ಯುಗಯುಗಳು ಉರುಳಿದರೂ 
ಉಳಿದು ಬರುವಂಥವು. ಆ ಮಹಾನುಭಾವ ಬಿತ್ತಿದ ವಿಚಾರಗಳು, ಲೋಕದ ಧರ್ಮ 
ದೀಪಕರು ಹೇಳಿರುವ ಎಲ್ಲ ಸಂದೇಶಗಳನ್ನು ಅಳವಡಿಸಿಕೊಂಡು ವಿಶ್ವಮಾನ್ಯ 
ರಾಗುವ ತತ್ವಗಳನ್ನು ಸಾರಿದ್ದು ಬಸವಣ್ಣನವರ ಹೆಗ್ಗಳಿಕೆ ಕೇವಲ ಉಪದೇಶಕನಾಗಿ , 
ಆಚಾರನಾಗಿ, ಯಜಮಾನನಾಗಿ ಬರಲಿಲ್ಲ ಬಸವಣ್ಣ , ತಾನು ಹೇಳಿದ ಎಲ್ಲ 
ಮಾತುಗಳನ್ನು ಬದುಕಿ ತೋರಿಸಿದ ಆಧ್ಯಾತ್ಮವನ್ನು ಜೀವನದಿಂದ ಪ್ರತ್ಯೇಕಿ ಸ ಜಿ. 
ಅ ದ ರೊ ೦ ದಿ ಗೇ ಬೆ ಸೆ ದು ವಿ ಶೇ ಷ ಅ ರ್ಥವನ್ನು ತಂದು ಕೊಟ್ಟದ್ದು 
- ಗ ತಿನ ಧಾ ಮಿ ೯ ಕ ಇತಿಹಾಸದಲ್ಲಿಯೇ ಅಪರೂಪವಾದುದು, ಸಂಪ್ರ 
ರಾಯಗತವಾಗಿ ಬೆಳೆದು ಬಂದು ಬೇರು ಬಿಟ್ಟಿದ್ದ ಬಿಳಿಲು ಬಿಟ್ಟಿದ್ದ ನೂರಾರು 
ಮೌಡ್ಯಗಳಿಗೆ, ಪಟ್ಟ ಭದ್ರ ಹಿತಾಸಕ್ತಿಗಳ ಶೋಷಣೆಯ ರಾಜ ಮಾರ್ಗಗಳಿಗೆ 
ಪರಿಹಾರ ನೀಡಿದ ಪಾವನಮೂರ್ತಿಯಾದ. ಬಾಯಿಲ್ಲದವರಿಗೆ 25ಾಯಾಗಿ ಬಂದ. 
ನಿಯಿಲ್ಲದವರಿಗೆ ದನಿಯಾಗಿ ಬಂದ ವಿದ್ಯೆ ಕೆಲವರ ಸ್ವತ್ತಾಗಿದ್ದನ್ನು ಎಲ್ಲರ 
೦ಪತ್ತಾಗುವಂತೆ ಮಾಡಿದ, ಅಸ್ಪೃಶ್ಯರನ್ನು ಗೌರವಿಸಿದ, ಘನತೆಯಿತ್ತು ಮೇಲೆ 

ದ. “ ಮಹಾಮಾಹೇಶ್ವರರೆಂದು ಅಪ್ಪಿಕೊಂಡ. 1: ಅಪ್ಪನು ಮಾದಾರ 
-ನ್ನಯ್ಯ , ಬೊಪ್ಪನು ಡೋಹಾರ ಕಕ್ಕಯ್ಯ ” ನೆಂದು ಎದೆತುಂಬಿ ಹಾಡಿ ಹಾಡಿ 
ನಂದಿಸಿದ, ಕೇವಲ ಭೋಗ್ಯವಸ್ತುವೆಂದು ಕಾಣುತ್ತ ಬಂದಿದ್ದ ಹೆಣ್ಣನ್ನು ಉದ್ಘಾರದ 

ದಿಗೆ ತಂದು ಮಾರ್ಗತೋರಿಸಿದ. ಪರವಧುವನು ಮಹಾದೇವಿಯೆಂದು ಪೂಜ್ಯ 
ನವದಿಂದ ಗೌರವಿಸಿದ, ಜಗತ್ತಿನ ಜನಾಂಗವನ್ನು ಒಳಿತು ಕೆಡುಕುಗಳ ಆಧಾರದ 
- ಲೆ ಭಕ್ತಿ - ಭವಿ ಎಂದು ವಿಭಜಿಸಿದ ಈ ಗುಣವಿಷ್ಟೆ ವಿಭಜನೆಯ ಹಿಂದೆ 
ಯಕ- ದಾಸೋಹ, ಆತ್ಮಾನುಪರೀಕ್ಷೆಗಳನ್ನು ವಿವೇಚಿಸಿದ. ದೇವರಿಗೆ ಕೇವಲ 
ಸ್ಕೃತ ಮಾತ್ರ ತಿಳಿಯುತ್ತದೆ ಎಂಬ ಹುಸಿ ಭ್ರಮೆಯಲ್ಲಿ ( ಗಿಳಿಯೋದು? 
ದಿದ ಪಂಡಿತರಿಗೆಲ್ಲ ಸ್ಪಷ್ಟವಾಗಿ ತಿಳಿಯ ಹೇಳಿದ ದೇವರಿಗೆ ಕನ್ನಡವೂ ಅರ್ಥ 
ಆಗುತ್ತದೆ ಎಂದು. ಅಂತೆಯೇ ತನ್ನ ಎಲ್ಲ ಭಾವನೆಗಳನ್ನು , ಆಲೋಚನೆ, ಅನಿ 
ಹಗಳನ್ನು ಕನ್ನಡದಲ್ಲಿಯೇ ಹೇಳಿದ. ಅದರಿಂದಾಗಿ ಕನ್ನಡ ಭಾಷೆಗೆ ಹೊಳಪು 

ತು ; ಬೆಳಕಿನಕಲಶಮೂಡಿತು, ಅನುಭವದ ಬೆಳಕಿನಲ್ಲಿ ಆತ್ಮಜ್ಞಾನವನ್ನು ಬೆಳ 
ಶ, ಅನುಭವಿಗಳನ್ನೆಲ್ಲ ಆಪ್ಪಿಕೊಂಡ, ಆಹ್ವಾನಿಸಿದ , ಆದರಿಸಿದ - ಅವರ ವಿಚಾರ 
ನೈಲ್ಲ. ಅಕ್ಷರಸ್ಥ ಅನಕ್ಷರಸ್ಥರೆನ್ನದೆ, ವಿಪ್ರ .. ಅಂತ್ಯಜರೆನ್ನದೆ ಗಂಡು ಹೆಣ್ಣೆನ್ನದೆ, 
- , 1989 


ಎಲ್ಲರನ್ನೂ ಮಹಾಮನೆಯ ವಿಚಾರಮಂಟಪಕ್ಕೆ ಸ್ವಾಗತಿಸಿದ. ಅಲ್ಲಿನ ಸತ್ಯ 
ಶುದ್ದ ಅನುಭವವಾಣಿಗೆ ಶಾಶ್ವತರೂಪಕೊಟ್ಟ. ತಾನಿದ್ದ ಪಟ್ಟಣವನ್ನೇ 
ಪ್ರಣತಿಯನ್ನಾಗಿಸಿ , ತನ್ನ ಪ್ರೀತಿಯನ್ನೇ ಪವಿತ್ರ ಪ್ರೀತಿಯನ್ನೇ ಎಣ್ಣೆಯನ್ನಾ 
ಗಿಸಿ, ತನ್ನ ನಡೆ ನುಡಿಯನ್ನೇ ಬತ್ತಿಯನ್ನಾಗಿಸಿ, ತಾನೇ ಜ್ಯೋತಿಯಾಗಿ 
ಮುಟ್ಟಿದಾಗ ' ಶಿವನ ಪ್ರಕಾಶ' ತಾಳಗಿ ಬೆಳಗುವಂತೆ ಬಾಳಿದ. ಬಸವಣ್ಣ 
ಮನುಕುಲಕ್ಕೆ ಕೊಟ್ಟ ಮಹಾಸಂದೇಶ ಕಾಯಕ - ದಾಸೋಹ ಮತ್ತು ಮಾನವತಾ 
ವಾದ. ಬಸವಣ್ಣನಂತೆ ಜಗತ್ತನ್ನು ಪ್ರೀತಿಸಿದ, ಆಲಿಂಗಿಸಿದ. ಗೌರವಿಸಿದ 
ಮತ್ತೊಬ್ಬರನ್ನು ಕಾಣುವುದು ಕಷ್ಟ , ಇವನಾರವ ಇವನಾರವ ಇವನಾರವ ಎನ್ನದೆ, 
ಇವನಮ್ಮವ ಇವನಮ್ಮವ ಇವನಮ್ಮವನೆಂದೇ ” ಪ್ರೇಮದಿಂದ ಬಾಳಿದ' 

ಬಸವ ಜಯಂತಿಯನ್ನಾಚರಿಸುತ್ತಿರುವ ನಾವಿಂದು ಅರಿತು ನಡೆಯಬೇಕಾ. 
ದುದು ಬೆಟ್ಟದಷ್ಟಿದೆ. ಬಸವತತ್ವಾಭಿಮಾನಿಗಳೆಲ್ಲ ಸಂಘಟಿತರಾಗಬೇಕು, “ ಬಸವಣ್ಣ 
ಎಲ್ಲರವನು' ಎಲ್ಲಕಾಲದವನು , ಹಿಂದೆಂದಿಗಿಂತ ಇಂದು ಹೆಚ್ಚು ಪ್ರಸ್ತುತನು ಎಂಬು... 
ದನ್ನು ಮನಗಾಣಿಸುವ ಮಹಾ ಮಣಿಹದಲ್ಲಿ ಸಂಕಲ್ಪ ದೀಕ್ಷಿತರಾಗಬೇಕಾಗಿದೆ. 


ದೀನರ ದೀಪಕನಾದಾತ ಬಸವಣ್ಣ 
ದಲಿತರ ದನಿಯಾದಾತ ಬಸವಣ್ಣ 
ಬಡವರ ಬಂಧುವಾದಾತ ಬಸವಣ್ಣ 
ಆರ್ತರ ಆಶಾಕಿರಣವಾದಾತ ಬಸವಣ್ಣ 
ಮಹಿಳೆಯರ ಕುಲೋದ್ಧಾರಕ ಮಹಾಮಾನವತಾವಾದಿ 

ಬಸವಣ್ಣ 
ಶೋಷಕರ ಶಲನಾದಾತ ಬಸವಣ್ಣ 
ಕಾಯಕದ ಕಲಿಯಾದಾತ ಬಸವಣ್ಣ 
ದಾಸೋಹದ ದಾರ್ಶನಿಕನಾದಾತ ಬಸವಣ್ಣ ಎಂದರುಹಿ 
ಇಂತಪ್ಪ ಬಸವಣ್ಣನ ವರುಶನನ ಮಾಡಿಸಿದ 
ಎನ್ನ ಪರಮಾರಾಧ್ಯ ಶ್ರೀ ಸಿದ್ದಗಂಗಾ ಶ್ರೀ ಗುರು 
ನಿಮ್ಮ ಶ್ರೀ ಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


ಸಿದ್ಧಗಂಗಾವಿ 


ಸಂಪಾದಕೀಯ 


ಸಾರನ್ನು ರೂಪಿಸಬೇಕು 


O 


ಕರ್ನಾಟಕ ರಾಜ್ಯದಲ್ಲಿರುವಷ್ಟು ಇಂಜನಿಯರಿಂಗ್ ಕಾಲೇಜುಗಳು , ಪಾಲಿ 
ಪ್‌ಗಳು, ಮೆಡಿಕಲ್ ಕಾಲೇಜುಗಳು ಬಹುಶಃ ರಾಷ್ಟ್ರದ ಬೇರೆ ರಾಜ್ಯಗಳಲ್ಲಿ 
ಬರುವುದಿಲ್ಲ. ಈ ದೃಷ್ಟಿಯಲ್ಲಿ ನಮ್ಮಣಾಜ್ಯ ಒಂದು ಹೆಜ್ಜೆ ಮುಂದಿದೆಯೆಂದೇ 
ಅಹುದು, ಆದರೆ ಈ ಎಷ್ಟು ಕಾಲೇಜುಗಳಲ್ಲಿ ಯೋಗ್ಯ ಹಾಗೂ ಸೂಕ್ತ ಶಿಕ್ಷಣ 
ಭಗಳಿಂದು ಲಭ್ಯವಾಗುತ್ತಿವೆ ಎಂಬುದನ್ನು ಅವಲೋಕಿಸಿದಾಗ ನಿರಾಶೆಯಗ 
- ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುತ್ತಿರುವ ಆಡಳಿತ ಮಂಡಳಿಗಳೆಲ್ಲ ಅತ್ಯಂತ 
ತ್ತವಾದ, ಘನವಾದ ಸೇವಾ ಮನೋಭಾವವನ್ನೇ ವ್ಯಕ್ತಪಡಿಸುತ್ತಾ ನಡೆದಿವೆ. 
ನಡೆಯುತ್ತಿರುವ ವ್ಯವಹಾರ ವಹಿವಾಟು, ಒಳನೀತಿಯೇ ಬೇರೆ. ಎಲ್ಲ 
ವಾಡದ ಪ್ರದರ್ಶನವೇ . ತಲೆಯಿಂದ ಕಾಲಿನವರೆಗೆ ಅಥವಾ ಕಾಲಿನಿಂದ 
ಎವರೆಗೆ , ಇದಕ್ಕೆ ಅಪವಾದವಾಗಿರುವ ಕೆಲವು ಸಂಸ್ಥೆಗಳಿಗೆ ಇದು ಅನ್ವಯಿಸು 
- ಆದರೆ ಇಂದು ಮಧ್ಯಮವರ್ಗದ ಅಥವಾ ಬಡ ಕುಟುಂಬದಿಂದ ಬರುವ 
ಇಂಥ ಶಿಕ್ಷಣ ಸಂಸ್ಥೆಗಳ ಬಾಗಿಲುದಾಟಿ ಕಾಲಿಡಲು ಸಾಧ್ಯವೆ ? ಎಂಬಪ್ರಶ್ನೆ 
ವಿಚಾರವಂತರ ದಿನನಿತ್ಯದ ಮಾತು ಹಾಗಿದ್ದೂ ತಾಂತ್ರಿಕ ಶಿಕ್ಷಣಕ್ಕೆ ತಮ್ಮ 
ನ್ನು ಸೇರಿಸಬೇಕೆಂಬ ಆಸೆ. ಅದೇನೊ ತಪ್ಪಲ್ಲ. ಆದರೆ ನಮಗರಿವಿಲ್ಲದಂತೆಯೇ 

ಜನಾಂಗವನ್ನು ಕೇವಲ ತಾಂತ್ರಿಕ ಯಂತ್ರಗಳನ್ನಾಗಿಸುವತ್ತ ಧಾವಿಸು 
ಗೆ ಎಂಬ ಯೋಚನೆಮಾಡುತ್ತಿದ್ದೇವೆಯೆ ? ಕೇವಲ ಇಂಜನಿಯರ್ , ಡಾಕ್ಟ 
ಮಾತ್ರವೇ ಸಮಾಜಕ್ಕೆ ಸಾಕೆ ? ಇನ್ನಾರೂ ಬೇಡವೆ ? ಹಾಗಲಿ ಲಕ್ಷ. 
ಹಣಸುರಿದು ತಯಾರುಮಾಡುತ್ತಿರುವ ಇಂಜನಿಯರು , ಡಾಕ್ಟರುಗಳಿಂದ 
ನಿರೀಕ್ಷಿಸಬಹುದು , ದುಬಾರಿ ಜೀವನ ವಿಲಾಸವನ್ನೆ ? ಅದಕ್ಕಾಗಿ ಮಾನವೀ . 
ಎನ್ನೇ ಮಾರುವ ಯಂತ್ರಗಳನ್ನೆ ? ಶೋಷಕ ಜೀವಂತ ಮೃಗಗಳನ್ನೆ ? 
- ಆಡಳಿತಗಾರ , ಸಮರ್ಥ ನ್ಯಾಯವಾದಿ, ಪ್ರತಿಭಾವಂತ ಕಲಾವಿದ, ಸಂಭಾ 
ಕೈಗಳು ನಮಗೆ ಬೇಡವೆ ? ಹಾಗೆಂದಮಾತ್ರಕ್ಕೆ ಎಲ್ಲ ಇಂಜನಿಯರುಗಳು, 
1989 


ON 


ಡಾಕ್ಟರುಗಳೂ ಮಾನವಯಂತ್ರಗಳು , ಮೃಗಗಳು ಎಂದಲ್ಲ . ಅವರಲ್ಲಿ ಬಳ್ಳೆಯವರಿ 
ದ್ದಾರೆ. ದೂರದೃಷ್ಟಿಯ ಆಭಾವದಿಂದ ನಮ್ಮ ಮುಂದಿನ ಜನಾಂಗ ಪರಿಪೂರ್ಣ 
ಶಿಕ್ಷಣದಿಂದ ವಂಚಿತರಾಗ ಬೇಕೆ ? ಶಿಕ್ಷಣ ಕೇವಲ ಭೌತಿಕ ವಿಜ್ಞಾನ ವಿಷಯ 
ಗಳಿಗೆ ಸೀಮಿತವಾಗುತ್ತ ಮಾನವೀಯ 25ಾಂಧವ್ಯಗಳಿಗೆ ಮಾರಕವಾಗುತ್ತ ನಡೆದಿ. 
ರುವುದನ್ನು ಕಂಡೂ ಕಂಡೂ ಹೀಗೇಕೆ ನಡೆದು ಕಾಳುತ್ತಿದ್ದೇವೆ ? ಬೆಳೆಯುತ್ತಿರುವ 
ತರುಣ ಜನಾಂಗದಲ್ಲಿ ದಾಡ್ಡ ಕಂದರವನ್ನು ತೋಡುತ್ತಿದ್ದೇವೆ. ಸಮಾಜದಲ್ಲಿ ಇಂದು | 
ತಾಂತ್ರಿಕ, ವೈದ್ಯಕೀಯ ಶಿಕ್ಷಣವನ್ನು ಪಡೆದವನಿಗೆ ( ಅವನ ನಡೆ- ನುಡಿಗಳು ಹೇಗಿ 
ದ್ದರೂ ಚಿಂತೆಯಿಲ್ಲ) ಸಿಕ್ಕುತ್ತಿರುವ ಆದರ , ಮಾನ್ಯತೆಗಳು, ಬಿ. ಎ ; ಬಿ. ಎಸ್‌ಸಿ ಯನು 
ಪಡೆದ ಪದವಿ ಧರನಿಗೆ ಸಿಕ್ಕುತ್ತಿಲ್ಲ. ಇದಕ್ಕೆಲ್ಲ ಬಹುಶಃ ಸಮಾಜದದೃಷ್ಟಿಯೇ 
ಕಾರಣವೆನ್ನೋಣವೆ ? ಹೀಗಾದರೆ ಒಂದಾನೊಂದುದಿನ ಮೈದಾಸನ ” ವ್ಯಥೆ ನಮ್ಮದೂ 
ಆಗಬಹುದಲ್ಲವೆ ? ಸಂಗೀತ, ನೃತ್ಯ , ಚಿತ್ರ , ಶಿಲ್ಪ , ಇವುಗಳಿಗಿಂದು ಇರುವ ಪ್ರಾಶಸ್ತ್ರವಾ 

ದರೂ ಎಷ್ಟು ? ಬಡಗಿ, ಕಮ್ಮಾರ, ಚಮ್ಮಾರ, ಬಣ್ಣಗಾರಿಕೆ, ನೆಯ್ದೆ , ಮುಂತಾದು 
ಅವುಗಳಿಗೆ ಕೊಡುತ್ತಿರುವ ಪ್ರಾಮುಖ್ಯತೆ ಎಷ್ಟು ? ಗ್ರಾಮರಾಜ್ಯದ ಅಥವಾ 
ಪಂಚಾಯತ್ ರಾಜ್ಯದ ಮಾತನಾಡುತ್ತಿರುವ ಭೂಪರು ಒಂದು ಒಳ್ಳೆಯ ನೇಗಿಲನ್ನು 
ಕೆತ್ತುವ ಕೂರಿಗೆ ಮಾಡುವ, ಒಬ್ಬ ರೈತನನ್ನು ರೂಪಿಸುವ ವಾತಾವರಣ ಸೃಷ್ಟಿ 
ಮಾಡುತ್ತಿದ್ದಾರೆಯೇ ? ಟಿ. ವಿ. ಮಾತುಗಳಿಂದ ಭವಿಷ್ಯ ರೂಪಿತವಾಗುವುದಿಲ್ಲ, 
ಆಳವಾದ ಚಿಂತನೆಯಿಂದ, ವಿಶಾಲವಾದ ದೃಷ್ಟಿಯಿಂದ, ಸಮಗ್ರವಾದ ಅನುಭವ 
ದ್ರವ್ಯದಿಂದ ಮುಂದುವರಿದಾಗ ಜನಾಂಗ ಶಿಕ್ಷಣವಂತವಾಗುತ್ತದೆ. ನಾವಿಂದು 
“ ಮನುಷ್ಯನನ್ನು ರೂಪಿಸುವ ಶಿಕ್ಷಣ ನೀಡಬೇಕಾಗಿದೆ, ಕೇವಲ ಅಕ್ಷರಕಲಿವ 
ಸಾಕ್ಷರ ರಾಕ್ಷಸರನ್ನಲ್ಲ. - 


O 


ಕರಿಘನ ಅಂಕುಶಕಿರಿದೆನ್ನಬಹುದೇ ? ಬಾರದಯ್ಯಾ 
ಗಿರಿಘನ ವಜ್ರಕಿರಿದೆನ್ನಬಹುದೇ ? ಬಾರದಯ್ಯಾ 
ತಮಂಧಘನ ಜ್ಯೋತಿಕಿರಿದೆನ್ನಬಹುದೇ ? ಬಾರದಯ್ಯಾ 
ಮರಹುಘನ ನಿಮ್ಮ ನೆನೆವ ಮನಕಿರಿದೆನ್ನಬಹುದೇ ? ಬಾರದಯ್ಯಾ 
ಕೂಡಲ ಸಂಗಮದೇವಾ, 


ಎನ್ನ ನಡೆಯೊಂದುಪರಿ ಎನ್ನ ನುಡಿಯೊಂದುಪರಿ 
ಎನ್ನೊಳಗೇನೂ ಶುದ್ಧ ವಿಲ್ಲ ನೋಡಯ್ಯಾ 
ನುಡಿಗೆ ತಕ್ಕ ನಡೆಯ ಕಂಡೊಡೆ 

ಕೂಡಲ ಸಂಗಮ ದೇವನೊಳಗಿರ್ಪನಯ್ಯಾ , 
10 


ಸಿದ್ದಗಂಗಾ 


ಸಂಪಾದಕೀಯ 


ಮಳೆ: 


ಮಳೆ ಬಂದಿದೆ; ಬರುತ್ತಿದೆ. ಕೆಲವು ಕಡೆ ವಿಶೇಷವಾಗಿ ಬಂದಿರ 
ಸಾಕಷ್ಟು ಹಾನಿಯನ್ನೂ ಉಂಟು ಮಾಡಿದೆ. ಇನ್ನು ಕೆಲವು ಕಡೆ ಬೇಕಾಗುವಷ 
ಬಂದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಬಿತ್ತನೆಗೆ ಪ್ರಾರಂಭವಾಗಿದೆ. ಬಿತ್ತಿದ ಬೆ 
ಹಾಳಾಗಿದೆ ಕೆಲವು ಭಾಗಗಳಲ್ಲಿ, ರಾಜ್ಯದ ರೈತವರ್ಗದ ಸಮುದಾಯ 
ಒಟ್ಟಾರೆ ಸಂತೋಷವಾಗಿದೆ. ಸರ್ಕಾರದ ನೇತಾರರ ಪೊಳ್ಳು ಘೋಷಣೆಗಳನ್ನು 
ಸುಳ್ಳು ಆಶ್ವಾಸನೆಗಳನ್ನು ಕೇಳಿ ಕೇಳಿ ಬೇಸತ್ಯ ಶ್ರೀ ಸಾಮಾನ್ಯನಿಗಂತ ! 
ಹರ್ಷ ತಂದಿದೆ. ಯಾವ ಪಕ್ಷದವರು ರಾಜ್ಯವಾಳಿದರೇನು ? ನಾವು ರಾ 
ಬೀಸುವುದು ತಪ್ಪುವುದಿಲ್ಲ ಎಂಬುದನ್ನರಿತಿರುವ ರೈತನಿಗೆ ನಿಜವಾದ ಆನಂದವಾಗುವು? 
ಮಳೆ ಮತ್ತು ಬೆಳೆಯಿಂದ, ರೈತನೇ ಏಕೆ ಇಂದಿನ ಕೈಗಾರಿಕಾ ಸ್ಥಾವರಗೆ 
ಜೀವ ಜೀವಾಳವೂ ಮಳೆಯನ್ನು ಆಧರಿಸಿರುವುದು ಸುಸ್ಪಷ್ಟ . ಜಲವಿದ್ಯುತ್ತಿ: 
ಮೂಲಧನ ಮಳೆ, ರಾಜ್ಯದ ಬೃಹತ್ ವಿದ್ಯುದುತ್ಪಾದನಾ ಕೇಂದ್ರವಾಗಿ 
ಶರಾವತಿ ಜಲಾನಯನ ಪ್ರದೇಶದಲ್ಲಿ ಸಮೃದ್ಧವಾಗಿ ಮಳೆಯಾಗಿ ಲಿಂಗನಮ : 
ತುಂಬಿದರೆ ಮಾತ್ರ ವರ್ಷದುದ್ದಕ್ಕೂ ವಿದ್ಯುತ್ ಬೆಳಕುಕೊಟ್ಟಿತು! ಇಲ್ಲ 
ಕಣ್ಣು ಮುಚ್ಚಾಲೆ ಮನೆ ಮನೆಯಲ್ಲೂ ನಡೆಯುವುದು -- ಹಗಲಿನಷ್ಟೇ ಅಪ್ಪ. 
ಸತ್ಯ . ಒಂದು ಕಾಲಕ್ಕೆ ಮಳೆ ಕೇವಲ ಕೃಷಿ ಸಾಧಾರವಾಗಿತ್ತು . ಆದರಿಂದು ಜೀವನ 
ಸಮಗ್ರ ಕ್ಷೇತ್ರಕ್ಕೆ ತನ್ನ ಕ್ರಿಯಾಶೀಲ ಬಾಹುವನ್ನು ಚಾಚುತ್ತ ಬಂದಿದೆ. ರಾಜು. 
ದಲ್ಲಿ ಈ ವರ್ಷ ಮಳೆ ತಡವಾಗಿ ಪ್ರಾರಂಭವಾಯಿತಾದರೂ ಹಿಂಗಾರು ಸರಿಯಾ 
ನಡೆಸುವ ಆಶೆಯನ್ನು ತೋರಿಸುತ್ತಿದೆ, ಮಳೆ ಹಿಂದಿನ ವರ್ಷ ಚೆನ್ನಾಗಿಯೇ ಆಗಿತು 
ಈ ವರ್ಷವೂ ಆಗುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಹವಾಮಾನ ತಜ್ಞ 
ಹೇಳುತ್ತಿದ್ದಾರೆ. ಕೃಷಿಕ ಬಂಧುಗಳು ಬೀಜ, ಗಾಬ್ಬರ, ಎತ್ತು , ಕೂಲಿಗೆಹಣ ಮುಂತ? 
ವುಗಳಿಗೆ ತನ್ನೆಲ್ಲ ಬುದ್ದಿಯನ್ನು ಖರ್ಚನಾಡಿ ಜೋಡಿಸಿ ಕೊಳ್ಳುತ್ತಿದ್ದಾರೆ. ನನಗೆ 
ಮುಖಂಡರು ರೈತರ ಜೀವನವನ್ನು , ಉದ್ದಾರ ಮಾಡುವ ಅನೇಕ ಯಾಜನೆಗಳ 
ನ್ನೇನೋ ರೂಪಿಸಿದ್ದಾರೆ, ರೂಪಿಸುತ್ತಲೂ ಇದ್ದಾರೆ, ಆದರೆ ಬಹುಪಾಲು ಅಮೆ. 
ಗಂಧದಕಡ್ಡಿ ಉರಿಸಿ ಅಡಿಗೆ ಮಾಡಿದಂತಾಗುತ್ತಿದೆ ಅಥವಾ ಯೋಜನೆಗಾಗಿ ಮೀ 
ಲಾದ ಹಣ ಬಾವಿಯಿಂದ ನೀರು ಗದ್ದೆಗೆ ಬರುವಷ್ಟರಲ್ಲಿ ಮಧ್ಯದ ಕಾಲುವೆ 
ಗಳೇ ಕುಡಿಯುವಂತಾಗಿದೆ. ಕೃಷಿ ಇಲಾಖೆಯಂತೂ ಪ್ರಸಾರಮಾಧ್ಯಮಗಳ ಮೂಲ 


ಜುಲೈ - 989 


- ಇನ್ನಿತರ ವಿಧಾನಗಳಲ್ಲಿ ಕೃಷಿಸುಧಾರಣೆಯಬಗ್ಗೆ ಪ್ರಯೋಗ ಪ್ರದರ್ಶನ, 
ತ್ನಗಳನ್ನು ಮಾಡುತ್ತ ನಡೆದಿದೆ. ಆದರೆ ನಿರೀಕ್ಷಿಸಿದ ಫಲ ಕೈಗೆ ಬರುತ್ತಿಲ್ಲ. 
ಸಕಾಲಕ್ಕೆ ಬಂದರೆ ನಮ್ಮ ರೈತರಿಗೆ ಸಂತೋಷವಾದರೆ, ಬಂದ ಬೆಳೆಯನ್ನ 
_ ಳ್ಳುವ, ಅದನ್ನು ಯೋಗ್ಯ ರೀತಿಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಗ. 
ಮಧ್ಯವರ್ತಿಗಳ "ಬಣ್ಣದ ನಾಟಕ ) ಗಳಿಂದ ಅನುಭವಿಸುತ್ತಿರುವ “ಮೂಕ 
” ತಪ್ಪುವ ದಿನಗಳು ಬೇಗ ಬರಬೇಕು. ಸ್ವಾತಂತ್ರ್ಯ ಬಂದು ೪೩ ವರ್ಷ 
ತುಂಬುತ್ತ ಬಂದರೂ ಭಾರತೀಯ ಶ್ರೀಸಾಮಾನ್ಯನ ಕೃಷಿಕಾಯಕಕ್ಕೆ 
ರುವ ಕೃತಕ ಕಂಟಗಳಗಳು ದೂರಾಗದೇ ಉಳಿದಿರುವುದು ನಿಜಕ್ಕೂ ನಾಚಿಕೆ 

ದುಡಿವ ಮನಸ್ಸ ಮುದುಡಬಾರದು. ಅದರಿಂದಒಳ್ಳೆಯದಾಗುವುದಿಲ್ಲ. 
ಯ ಪ್ರಧಾನವಾದ ರಾಷ್ಟ್ರದಲ್ಲಿ ಮಳೆಯನ್ನೇ ಪ್ರಕೃತಿಯ ವರವೆಂದು ನಂಬಿ 
ನೆಲದಲ್ಲಿ ಮಣ್ಣಿನ ಮಕ್ಕಳ ಆವಶ್ಯಕತೆಗಳನ್ನು ಪೂರೈಸಿಕೊಡುವ ಪ್ರಯತ್ನ 
ಪ್ರಾಮಾಣಿಕವಾಗಿ ಒದಗಿಬರಬೇಕು- ನಮ್ಮ ರಾಜಕಾರಣಿಗಳ ಸಿಹಿಯಾದ 
ಗಳಿಗಿಂತ ಒಂದೆರಡು ರೈತರಿಗೆ ಒಳ್ಳೆಯ ಕೆಲಸಗಳಾದರೂ ಎಷ್ಟೋ ಒಳ್ಳೆ 


ಆಚರಿಸಬಹುದೆ ? 
. ನೀಲಾಂಬಿಕೆ, ಎಂ . ಎ . ಉತ್ತರಾದಿಮಠರಸ್ತೆ ಮೈಸೂರು 

ಜಗದಗಲ ಮುಗಿಲಗಲ ಮಿಗೆಯಗಲ ವ್ಯಾಪಿಸಿ 
ಜಗದಣ್ಣನಾಗಿ ಶತಶತಮಾನಗಳಿಂ ಮೆರೆದಿದ್ದೆ 
ದೇಹ ದೇವಾಲಯವಾಗಿರಲು ದೇಗುಲಕೆ. 
ಹಾಗದಿರೆಂದು ಅರುಹಿನ ಕುರುಹ ನೀನಿತ್ತೆ . 
ದಲಿತರನ್ನು ಸಂಘಟಿಸಿ ಕ್ರಾಂತಿಯ ನೆಸಗಿದ್ದೆ 
ನೊಂದ ಹೆಣ್ಣಳ ರಕ್ಷಿಸಿ ಸಬಲ ರಾಗಿಸಿದ್ದೆ , 
ನಿನ್ನ ಹೆಸರನ್ನು ಸ್ಮರಿಸಿ ನಾವು ಮಾಡಿದುದೇನು ? 
ಸತಿಪದ್ಧತಿಯ ಹೀನ ಕಟ್ಟಳೆಗೆ ಮಣಿದಿಹೆವು 
ದೇವ ದಾಸಿಯರ ಸಾರ್ವಜನಿಕ ಸಾತ್ತಾಗಿಸಿದೆವು. 
ನಿನ್ನೆಲ್ಲ ತತ್ವವನು ಬಸವಸಾಗರದಲ್ಲಿ 
ಮುಳುಗಿಸಿ ಎಂಟು ಶತಮಾನದಿಂದ ಗಲಿದ 
ನಿನ್ನ , ಮೂಳೆಸಿಗುವುದೆಂಬಾಶೆಯಿಂ ಹುಡುಕ 
ಹೊರಟ ನಾವು ಆಚರಿಸಬಹುದೆ ನಿನ್ನ ಜಯಂತಿಯ ? 


ಸಿದ್ದಗಂಗಾ 


ಸಂಪಾದಕೀಯ 
ಆಗಸ್ಟ್ - 15 

ಭಾರತ ಜಗತ್ತಿನೆದುರು ತಲೆಯೆತ್ತಿ ನಿಂತದಿನ. ದೀರ್ಘಹೋರಾಟದ ನಂತ 
ಕಂಡ ಪುಣ್ಯದಿನ. ಸಹಸ್ರಾರು ದೇಶಭಕ್ತರು ಜೀವತೈಲವನ್ನೆರೆದು, ರಾಷ್ಟ್ರ ಭಕ್ತಿ 
ಬತ್ತಿಯನ್ನಿಕ್ಕಿ ಮಹಾತ್ಮ ಗಾಂಧಿಯೆಂಬ ಜ್ಯೋತಿಯನ್ನು ಮುಟ್ಟಿಸಿ ಸ್ವಾತಂತ್ರ್ಯ 
ಬೆಳಕನ್ನು ಕಂಡದಿನ, ಆ ಬೆಳಕಿನೊಳಗೆ ಲೆಕ್ಕವಿಲ್ಲದಷ್ಟು ದೇಶಪ್ರೇಮಿಗಳನ 
ಪಡೆದದಿನ, ಉಚ್ಚ ಕಂಠದಲ್ಲಿ “ ಜನಗಣಮನ ಅಧಿನಾಯಕನಾಗಿ ಭಾರತ ಭಾ 
ವಿಧಾತನನ್ನು , ಭಕ್ತಿ ಶ್ರದ್ಧೆಗಳಿಂದ ಹಾಡಿದ ದಿನ, ತ್ಯಾಗ, ಶುಭ್ರತೆ, ಸಮೃದ್ಧಿಗೆ 
ಜೊತೆಗೆ ಧರ್ಮ ಪ್ರಗತಿ ಶೀಲವಾಗಿ ಮುಂದುವರಿವ ಸಂಕೇತವಾದ ಅಶೋಕ 
ಶೋಕಮುಕ್ತವಾದ ಚಕ್ರ ಧ್ವಜ ಬಾನಿನಂಗಳದಲ್ಲಿ ಪಟ ಪಟನೆ ಹಾರಾಡ 
ಪ್ರಾರಂಭವಾದದಿನ, ಆ ಸೇತು ಹಿಮಾಚಲದವರಗೆ ಸಹಸ್ರ ಶೀರ್ಷ, ಸಹಸ್ರಬಾಹು 
ಸಹಸ್ರ ನೇತ್ರ , ಸಹಸ್ರ ಸಾದನಾದ ಭಾರತೀಯ ಮೈಕೊಡವಿಕೊಂಡು ಎದೆ 
ನಿಂತದಿನ ಇತಿಹಾಸದ ಕರಾಳ ಅಧ್ಯಾಯವನ್ನು ದಾಟಿ ಶುಭ್ರ ಸ್ವಚ್ಛ ಪ್ರಾಮ 
ಣಿಕ ದುಡಿಮೆಯನ್ನು ಪ್ರಾರಂಭಿಸಲು ಬೆಳಕುಕಂಡ ಶುಭ ದಿನ. “ ಭಾರತ ಮಾರ್ತ 
ಕಿ ಬೋಲೋ ಜೈ ” ಎಂದು ಕೊರಳು ಕೈಗಳನ್ನೆತ್ರಿ ಉತ್ಸಾಹದ ಮೊಳಗು ರ್ಗ 
ಭೇದಿಸುವಂತೆ ಮೊಳಗಿದ ದಿನ. “ ನಾವೆಲ್ಲರು ಒಂದೆ ” ಎಂಬ ಸಮಾನತಾ ಭಾವ 
ಯನ್ನು ಬಿತ್ತಿದ ದಿನ. ಹಳ್ಳಿಯಿಂದ ಒಳ್ಳೆಯವರಗೆ ಸ್ವಾತಂತ್ರದ ಸಂಭ್ರ 
ಧುಮುಧುಮಿಸಿದ ದಿನ, ಸಮೃದ್ಧ , ಸಮಗ್ರ , ಪರಿಪೂರ್ಣ ಭಾರತವನ್ನು ಕಟ್ಟು 
ಹಂಬಲ ಉಕ್ಕಿ ಬಂದದ್ದು ಆ ದಿನ ನಿಜ. ಅಂದಿನ ಹಿರಿಯ ದೇಶಭಕ್ತರ, ನಿಸ್ಸಿನ 
ನಿಷ್ಠೆ ಕಣ್ಣಿಗೊತ್ತಿ ಕೊಳ್ಳುವಂತಹುದು. ಅವರು ದೇಶಕ್ಕಾಗಿ ದುಡಿದವರು, ದೇಶಕ್ಕಾ 
ಸತ್ತವರು, ಸಾರ್ವಜನಿಕವಾದ ಒಂದು ಪೈಸೆಯನ್ನು ಎಚ್ಚರವಾಗಿ ದೇಶಕ್ಕಾಗಿಯೇ 
ಬಳಸಿದವರು. ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದ ಅವರಿಗೆ ಸ್ವಾತಂತ್ರ್ಯದ ಬಿ 
ಗಾತ್ತಿತ್ತು . ವೈಯಕ್ತಿಕ ಸುಖ ಅವರಿಗೆ ದೊಡ್ಡ ದಾಗಿರಲಿಲ್ಲ, ಅರೆಹಾಟ್ಟೆಯ , 
ಬೆತ್ತಲೆಯ , ಅರೆಗುಡಿಸಲ ಭಾರತೀಯನ ಭವಿಷ್ಯ ಅವರ ಕಣ್ಮುಂದೆ ನಿಂತಿತ್ತು . ಅ 
ಕಾಗಿ ಅವರು ತಮ್ಮ ಪ್ರತಿಷ್ಠೆ , ಪ್ರತ್ಯೇಕತೆಗಳನ್ನು ಮುಂದೆ ಮಾಡದೆ ನಡೆ 
ಕೊಂಡರು. ದೇಶ ನಮಗಿಂತ ದೊಡ್ಡದು ಎಂದರು, 
ಆದರೆ 

ಇಂದು ಏನುನಡೆದಿದೆ ? ಅವರ ಹೆಸರಿನಲ್ಲಿ ನಡೆದಿರುವುದಾದರೂಏನು ? ಬೆಲ್ಲ 
ಬೆಳಕುಎಲ್ಲ. ಹಗಲಿನಂತೆ ನಿಚ್ಚಳ, ಅಪ್ಪಟ ಕೃತ್ರಿಮ , “ನೀನ್ಯಾಕೋ ನಿ . 
ಹಂಗ್ಯಾಕೊ , ನಿನ್ನ ನಾಮದ ಬಲವೊಂದಿದ್ದರೆ ಸಾಕೊ ” ಎಂಬ ದಾನ 
ಮಾತಿನ ಸ್ವಾರ್ಥಾರ್ಥ, ಗಾಂಧಿಬೇಡ, ಗಾಂಧೀಜಿಕಟ್ಟಲಾಶಿಸಿದ ದೇಶಬೇ 
ಗಾಂಧೀಜಿಯ ಹೆಸರು ಮಾತ್ರ ಸ್ವಪ್ರಯೋಜನಕ್ಕೆ ಸಾಕು. " ಸತ್ಯ ಗಾಲ 
ಆತನೇನೋ ನಡೆದ ಈವಿಚಿತ್ರಕೆ” , ಎಂಬ ಕವಿವಾಣಿ ಎಷ್ಟು ಸತ್ಯ ಇಂದಿ 


- 


ಸಂಪಾದಕೀಯ 
ಶಿಕ್ಷಕರ ದಿನಾಚರಣೆ 


ಲಾ 


ಅವನ ಪಾಲಿಗೆ ಮಾನವಿಯ ಒಡನಾಟ . ಯುವಕನ 
ಪವಿತ್ರವಾದದ್ದು 


ಕೆಲಸದಲಿ 


ಕಟ್ಟುಶಿಮೇಷ್ಟು ಕೆ 


ಸಮಾಜದ ಸುಸಂಸ್ಕೃತಜೀವಿ ಶಿಕ್ಷಕ, ದೇಶನಿರ್ಮಾಣದಲ್ಲಿ ಮಹತ್ವದ ಪಾದ 
ಅವನ ಪಾಲಿಗೆ, ಮಾನವೀಯ ಮೌಲ್ಯಗಳ ಆರಾಧಕಶಿಕ್ಷಕ , ಸದಾ ಮುಗ್ಧ 
ಎಳೆಯ ಜೀವಗಳೊಂದಿಗೆ ಅವನ ಒಡನಾಟ , ಯುವ ಜನಾಂಗಕ್ಕೆ ಮಾರ್ಗದರ್ಶ 
ಮಾಡುವ ಸದವಕಾಶ ಅವನಿಗೆ, ಬೇಕೆಲ್ಲ ವೃತ್ತಿಗಳಿಗಿಂತ ಶಿಕ್ಷಕವೃತ್ತಿ ಪವಿತ್ರವಾದದ್ದು 
ಉದಾತ್ತವಾದದ್ದು , ಸಮಾಜಕ್ಕೆ ಕಲಶ ಪ್ರಾಯನಾಗಿ ಶೋಭಿಸುವ ಭಾಗ್ಯವಂತ 
ಪ್ರಾಚೀನ ಕಾಲದಿಂದಲೂ ಶಿಕ್ಷಕನಿಗೆ ವಿಶೇಷ ಗೌರವ ಕೊಡುತ್ತ ಬಂದಿದೆ. ನಮ್ಮ 
- ಸಂಸ್ಕೃತಿ ನಿಜ , ಇವೆಲ್ಲವೂನಿಜ. ಆದರೆ ಇಂದು ಸಮಾಜದ ಕಣ್ಣಿನಲ್ಲಿ ಅತ್ಯಂತ 

ಕನಿಕರದ ವ್ಯಕ್ತಿ , “ಏನು ಕೆಲಸದಲ್ಲಿದ್ದಾನೆ ಎಂದರೆ ಮೇಷ್ಟು ಕೆಲಸದಲ್ಲಿ ಎಂದ 
ಅಯೋ ಮೇಷ್ಟು ಕೆಲಸವೇ ? ” ಎಂಬ ಮಾತುಗಳು ಶಿಕ್ಷಕನ ಸ್ಥಾನ ಮಾನದ ಬೇ 
ಕಟ್ಟುವಂತಾಗಿವೆ. ರಾಷ್ಟ್ರದ ಆಗು ಹೋಗುಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗುವ 
ಶಿಕ್ಷಕನಿಂದು ಏನಾಗಿದ್ದಾನೆ, ಜನಗಣತಿ ದನಗಣತಿ, ರಾಷ್ಟ್ರೀಯ ಹಬ್ಬಗಳಲ್ಲಿ 
ಮಕ್ಕಳೊಂದಿಗೆ ಬಿಸಿಲು, ಮಳೆ, ಗಾಳಿಗಳೆನ್ನದೆ ಹಾಜರಾತಿ ಹಾಕುತ್ತಿದ್ದರೂ ಸಲ್ಲುವ 
ಗೌರವ ಪ್ರಶ್ನಾರ್ಹವಾಗಿದೆ, ಶಿಕ್ಷಕರಿಂದಲೇ ರೂಪಿತರಾಗುವ ಹಲವು ಹನ್ನೊಂದು 
ಇಲಾಖೆಗಳ ಅಧಿಕಾರಿಗಳಿಗೆ ದೊರೆ' ಗಳಿಗೆ ಶಿಕ್ಷಕರ ಬಗ್ಗೆ ಶ್ರೀಮಂತ ಉಪೇಕ್ಷೆ 
(ಅನುತ್ಪಾದಕ' ರೆಂಬ ಬಿರುದು ರಾಜಕಾರಣಿಗಳ ಬಣ್ಣದ ಮಾತುಗಳು, ಇಲಾಖೆಯ 
ಅಧಿಕಾರಿಗಳ ನಯವಾದ ನಿದಾನ ವಿಧಾನದಿಂದಾಗಿ ಬವಣೆಗೊಳಗಾಗುತ್ತಿರುವ 
ಶಿಕ್ಷಕರ ಪಾಡು' ನಾಯಿ ಪಾಡು ಮಹಿಳಾ ಶಿಕ್ಷಕಿಯರ ಪರಿಸ್ಥಿತಿಯಂತೂ 
ಶೋಚನೀಯ . ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಅನುಭವಿಸುತ್ತಿರುವ ಮಾನಸಿಕ 
ಹಿಂಸೆ, ಒಮ್ಮೊಮ್ಮೆ ಅನೈತಿಕ ವ್ಯವಹಾರಗಳಿಗೆ ಬಲಿಯಾಗುವುದು ಇತ್ಯಾದಿಯಾಗಿ 
ಹೇಳತೀರದಷ್ಟು ಕರ್ತವ್ಯ ಪ್ರಜ್ಞೆಯಿಂದ ದುಡಿಯುತ್ತಿರುವ ಶಿಕ್ಷಕರು ಇಂದೂಲಭ್ಯ 
ಕೇವಲ ತಿಂಗಳ ಸಂಬಳಕ್ಕಾಗಿಯಲ್ಲದೆ, ಉಪ್ಪಿನ ಋಣದ ನಿಷ್ಠೆಯುಳಿಸಿ ಕೊಂಡಿರುವ 
ಶಿಕ್ಷಕರೂ ನಿಜಕ್ಕೂ ಸಮಾಜದ ಕೃತಜ್ಞತೆಗೆ ಪಾತ್ರರು. ಇತ್ತೀಚೆಗೆ ರಾಜಕೀಯಶಿಕ್ಷಕ 
ಕ್ಷೇತ್ರಕ್ಕೂ ಹಬ್ಬಿದ್ದು ರಾಷ್ಟ್ರದ ದೃಷ್ಟಿಯಿಂದ ಒಳ್ಳೆಯದಲ್ಲ . ಕೆಟ್ಟ ರಾಜಕಾರಣಿಯಿಂದ 
ಆಗುವ ನಷ್ಟಕ್ಕಿಂತ ಕೆಟ್ಟ ಶಿಕ್ಷಕ ರಾಜಕಾರಣಿಯಿಂದ ಆಗುವ ಅನರ್ಥ ಅಪಾರ 
ಆತ್ಮವಿಮರ್ಶೆಮಾಡಿಕೊಳ್ಳಲಾಗದ ಶಿಕ್ಷಕನಿಂದ ಸಮಾಜಕಲ್ಯಾಣವಾಗದು ಶಿಕ್ಷಕನಿಂದು 
ಕುಡಿತಕ್ಕೊಳಗಾಗಿದ್ದಾನೆ. ಜೂಜಿಗೊಳಗಾಗಿದ್ದಾನೆ, ದುವಣ್ಯವಹಾರದಲ್ಲಿ ತೊಡಗಿದ್ದಾ 

(9ನೇ ಪುಟನೋಡಿ) 


ಸಿದ್ದಗಂಗಾ 


ಯಾವುದು ನಿಜವಾದ ತಪಸ್ಸು 


ಅಗ್ನಿ ಮಧ್ಯದಲ್ಲಿ ಬೇಯುವುದು , ನೀರಲ್ಲಿ ಮುಳುಗಿರುವುದು, ಉಪವಾಸ 
ಮಾಡುವುದು , ಚಳಿ,ಸೆಖೆಗಳನ್ನು ಸಹಿಸುವುದು, ಕೈಮೇಲಕ್ಕೆತ್ತಿ ನಿಲ್ಲುವುದು, 
ತಲೆಕೆಳಗಾಗಿ ನಿಲ್ಲುವುದು , ಒಂಟಿಗಾಲಿನಲ್ಲಿ ನಿಲ್ಲುವುದು ಗೆಡ್ಡೆ ಗೆಣಸುಗಳನ್ನು 
ತಿನ್ನುವುದು, ನದೀ ತೀರದಲ್ಲಿ ವಾಸಿಸುವುದು, ಪರಿವಾಚಕನಾಗಿ ಲೋಕ ಪರ್ಯಟನ 
ಮಾಡುವುದು , 


ಅಮಾವಾಸ್ಯೆಯಂದು ಉಪವಾಸ ಮಾಡುವುದು. ಇಂತಹ ತಪಸ್ಸೆಲ್ಲ ತಾಮಸಕರ್ಮ 
ಇಂತಹ ದೇಹ ದಂಡನೆಯಿಂದ ಯಾವ ಪ್ರಯೋಜನವೂ ಇಲ್ಲ. ದೇವರ ದೇಗುಲವಾದ 
ದೇಹವನ್ನು ಹಿಂಸೆಗೊಳಗು ಮಾಡುವುದು ಪಾಪಕರ, ಇಂದ್ರಿಯಗಳ ವಶವಾಗಿ 
ಎತ್ತೆತ್ತಲೋ ಓಡುವ ಮನಸ್ಸಿಗೆ ಕಡಿವಾಣಹಾಕಿ, ಧರ್ಮಜಿಜ್ಞಾಸೆಯತ್ತ ತಿರುಗಿಸ 
ಬೇಕು, ಭಕ್ತಿಯಿಂದ ಕೂಡಿದಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿಸಬೇಕು. 
ಪುಣ್ಯಕರವಾದ ಇಂತಹ ಕಾರ್ಯಗಳು ಸುಲಭವಾಗಿರುವಷ್ಟೆ ಫಲಕಾರಿಯಾಗುತ್ತವೆ. 
ಮನುಷ್ಯನು ಆಸೆಯನ್ನು ನಾಶಮಾಡಬೇಕೇ ಹೊರತು ದೇಹವನ್ನಲ್ಲ. ' 


ಗುರುನಾನಕ್ ಲೇ 
ಶ್ರೀ ತ. ಸು . ಶ್ಯಾಮರಾಯರು- ಪು . 83 


7ನೇ ಪುಟದಿಂದ 
ನೆಂಬುದು ಮುಚ್ಚಿಡುವ ವಿಚಾರವೇನಲ್ಲ. ಎಲ್ಲ ಶಿಕ್ಷಕರೂ ಇಂಥವರೆಂದೇನೂ ಅಲ್ಲ 
ಆದರೆಜನಾಂಗದ ನಿರ್ಮಾಣ ಮಾಡುವ ಶಿಕ್ಷಕನೇ ಭ್ರಷ್ಟನಾದರೆ ಭವಿಷ್ಯದ ಗುರಿ 
ಹೇಗೆ ? ಶಿಕ್ಷಕರ ದಿನಾಚಾರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ 
ಜನ್ಮದಿನಚಾರಣೆಯನ್ನಾಗಿ ಆಚರಿಸುವ ಸಂದರ್ಭದಲ್ಲಿ ಸ್ವವಿಮರ್ಶೆ ಎಲ್ಲರಿಗೂ 
ಬೇಕು. ದೊಡ್ಡವರ ಹೆಸರಿಗೆ ಅಗೌರವ ಬಾರದಂತೆ ನಡೆದುಕೊಳ್ಳಬೇಕು. 
ಅದು ನಿಜವಾದ ಆಚರಣೆ ಬದಲಾಗಿ ಆಚರಣೆಯ ದಿನ ಒಂದು ಶಾಲು ಹೊದಿಸಿ, 
ಹಾರಹಾಕಿ ಬಾಯ್ತುಂಬಾ ಹೊಗಳಿದ ಮಾತ್ರಕ್ಕೆ ಶಿಕ್ಷಕನ ಉದ್ಧಾರವಾಗಲಾರದು. 
ಅವನ ಅಗತ್ಯಗಳನ್ನು ಅರಿತು, ಅವುಗಳನ್ನು ಪೂರೈಸುವ ಕ್ರಿಯಾವಂತಿಕೆ ಅಗತ್ಯ . 
ಶಾಲೆಯಿಲ್ಲದ, ಶಿಕ್ಷಕರಿಗೆ ವಸತಿಯಿಲ್ಲದ, ನಾಲ್ಕು ತರಗತಿಗಳಿಗೆ ಒಬ್ಬನೇ ಶಿಕ್ಷಕನಿರುವ 
ಶಾಲೆಗಳಿರುವ ಪರಿಸ್ಥಿಯನ್ನು ಸುಧಾರಿಸುವ ಕಾರ್ ಮೊದಲಾಗಬೇಕು. ಶಿಕ್ಷಕನೂ 
ತನ್ನ ಸ್ಥಾನದ ಮಾನವನ್ನು ಕಾಪಾಡಿಕೊಂಡು ಬರುವ ಆತ್ಮಜಾಗೃತಿಯುಳ್ಳವನಾಗ 
ಬೇಕು ಅಂತಹ ಸಂಕಲ್ಪ ಮಾಡುವ ದಿನವಾಗಬೇಕು ಶಿಕ್ಷಕರ ದಿನಾಚರಣೆ . 


ಸೆಪ್ಟೆಂಬರ್ - 89 


ಸಂಪಾದಕೀಯ 


ಭೂಸನೂರು ಮಠ, 

ಶೂನ್ಯ ಸಂಪಾದನೆ ಎಂದಕೂಡಲೆ ನೆನಪಿಗೆ ಬರುವ ಹೆಸರು ಭೂಸನೂರುಮಠ 
ಎಂಬುದು. ವೇದಗಳಸಾರ ಉಪನಿಷತ್ತುಗಳಲ್ಲಿ, ಉಪನಿಷತ್ತುಗಳ ಸಾರ ಭಗವದ್ಗೀತೆ 
ಯಲ್ಲಿ ಹೇಗೋ ಹಾಗೆ ಶರಣಸಾಹಿತ್ಯ ಸಿದ್ದಾಂತಗಳಸಾರ ವಚನಸಾಹಿತ್ಯದಲ್ಲಿ , 
ವಚನಸಾಹಿತ್ಯವನ್ನು ಭಟ್ಟಿಯಿಳಿಸಿದ ಕೃತಿ ಶೂನ್ಯ ಸಂಪಾದನೆ, ಜಗತ್ತಿನ ಸಪ್ತ . 
ಅದ್ಭುತಗಳಲ್ಲಿ ಒಂದೆಂಬ ಹಿರಿಮೆ . ಮಾನವ್ಯದ ಪರಮಾರಾಧನೆ ಮತ್ತು ಗೌರೀಶಂಕರ 
ಅದರ ಗರಿಮೆ . ಶೂನ್ಯ ಸಂಪಾದನೆಯನ್ನು ಪರಿಷ್ಕರಿಸಿದ ಮಹಾನುಭಾವರು, ಅದನ್ನು 
ಕುರಿತು ಕೃಷಿಮಾಡಿದ ಅನುಭಾವಿಗಳು , ಅದರ ನೆಲೆ ಬೆಲೆಯನ್ನು ಕಟ್ಟಲು ಪ್ರಯತ್ನಿ 
ಸಿದ ವಿದ್ವನ್ಮಣಿಗಳು ಹಲವರು . ಎಲ್ಲರೂ ಶೂನ್ಯದ ಅನುಭಾವದ ಕಡೆಗೆ ಹೆಜ್ಜೆ 
ಯಿಟ್ಟವರೇ , ನಾದದಾಚೆಯ ಅಂಚನ್ನು ಅರಸಿಹೊರಟವರೆ, ಅವರೆಲ್ಲರೂ ವಂದನಾ 
ರ್ಹರು. ಆಧುನಿಕ ಯುಗದಲ್ಲಿ ಶೂನ್ಯ ಸಂಪಾದನೆಯನ್ನು ಕುರಿತು ಚಿಂತಿಸಿದವರು. 
ಕೃಷಿಮಾಡಿದವರು ಡಾ ! ಎಚ್ . ತಿಪ್ಪೇರುದ್ರ ಸ್ವಾಮಿಗಳು, ಡಾ!! ಎಂ . ಚಿದಾ 
ನಂದಮೂರ್ತಿಗಳು ಮತ್ತು ಪ್ರೊ ! ಸಂ . ಶಿ. ಭೂಸನೂರು ಮಠರು ಇವರಲ್ಲದೆ 
ಇನ್ನಿತರ ವಿದ್ವಾಂಸರೂ ಲೇಖನಗಳನ್ನು ಬರೆದು ( ಶೂನ್ಯ ಸಂಪಾದನೆ ' ಯ ಕೃಷಿ. 
ಮಾಡಿರುವುದುಂಟು . 
- ಪೊ , ಸಂಗಯ್ಯ ತಿನುರ್ತಯ ಭೂಸನೂರುಮಠರು ಬರೆದ ಶೂನ್ಯ 
ಸಂಪಾದನೆಯನು ಕುರಿತ ಸರಾನಾರ್ಶೆ ಅತ್ಯಂತ ತಲಸ್ಪರ್ಶಿಯಾದ ಸೃಜನಾತ್ಮಕ 
. ತೆಯಿಂದ ಕೂಡಿದ ವಿಮರ್ಶನಗ್ರಂಥ ಶೂನ್ಯ ಸಂಪಾದನೆ “ ವೀರಶೈವ ದರ್ಶನವನ್ನು 
ಕುರಿತ ಈ ಕೃತಿ ವಿಶ್ವಮಾನವ ಪ್ರಜ್ಞೆಯನ್ನು ಸರ್ವದಾ ಎತ್ತಿ ಹಿಡಿಯುವ ಒಂದ 
ಸತ್ವಶಾಲಿ ರಚನೆ ಎಂದು ಅವರ ನಂಬಿಕೆ . ಆತ್ಮದ ವಿಕಾಸ, ಅರಿವು, ಮರೆವುಗಳೆರಡನ್ನು 
ಕಳೆದುಕೊಂಡು ನಿರ್ಮಲ ನಿರಂಜನಜ್ಯೋತಿಯಾಗಿ ನಾದ ಬಿಂದು ಕಳಾತೀತವಾದ 
ಮಹೋನ್ನತಿಯ ಹಂತವನ್ನೇರಿ ( ಶಿವ, ಅಥವಾ : ಶೂನ್ಯ , ವಾಗುವ ಮಹತ್ವ 
ದರ್ಶನ ಇದರಲ್ಲಿದೆ, ಅನುಭಾವ ಆತ್ಮಜ್ಞಾನಗಳೆರಡೂ ಇದರಲ್ಲಿ ಮೇಲೈಸಿವೆ . ” ಭೂಸ 
ನೂರು ಮಠರು - ಸರಾಮರ್ಶೆ ” ಯನ್ನು ಬರೆದು ಶರಣ ಸಾಹಿತ್ಯಪ್ರೇಮಿಗಳಿಗೆ ಮಣೆ. 
ಕಾರ ಮಾಡಿದ್ದಾರೆ, ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1971 ರಲ್ಲಿ ಪ್ರಶಸ್ತಿ 
ನೀಡಿ ಗೌರವಿಸಿದ್ದು ಯಥಾ ಯೋಗ್ಯವಾಗಿದೆ. ಪರಾಮರ್ಶೆ ಕನ್ನಡಿಗರೆಲ್ಲರ ಕೈ 
ಸೇರಲೆಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ವಿಶ್ವ ಕನ್ನಡ ಮೇಳ ನಡೆದ ಸಂದರ್ಭ 
ದಲ್ಲಿ ಸುಲಭ ಬೆಲೆಗೆ ಪ್ರಕಟಿಸಿದ್ದು ಸ್ಮರಣೀಯವಾದುದು. 
ಸಿದ್ದಗಂಗಾ 


“ ಭವ್ಯ ಮಾನವ ” ಭೂಸನೂರು ಮಠರು ತಮ್ಮ ದೀರ್ಘ ಸಾಹಿತ್ಯ ತಪಸ್ಸಿನ 
- ಫಲವಾಗಿ ನೀಡಿದ ಮತ್ತೊಂದು ಕೃತಿ, ಆಧುನಿಕ ಮಹಾಕಾವ್ಯಗಳಲ್ಲೊಂದು ಕುವೆಂಪು 
ರವರ ಶ್ರೀ ರಾಮಾಯಣ ದರ್ಶನಂ, ಡಾ|| ವಿ . ಕೃ ಗೋಕಾಕರ ಭಾರತಸಿಂಧುರಶ್ಮಿ , 
ಡಾ|| ಪು . ತಿ. ನ ರವರ ಶ್ರೀ ಹರಿಚರಿತೆಯಂತೆಯೇ ಭೂಸನೂರುಮಠರ 
ಭವ್ಯಮಾನವ' ಇಪ್ಪತ್ತನೆಯ ಶತಮಾನದಲ್ಲಿ ಅವತರಿಸಿದ - ಶ್ರೀ ಕೃತಿ ವಿಭೂತಿ' 
ವೀರವಿರಾಗಿಣಿ ಅಕ್ಕಮಹಾದೇವಿಯ ಜೀವನವನ್ನು ವಿಶ್ವ ವಿಶಾಲ ದೃಷ್ಟಿಯಿಂದ 
ಕಂಡರಿಸಿದ ಭವ್ಯಮಾನವ ' ಶರಣ ' ಪರಿಕಲ್ಪನೆಯನ್ನು ವಿನೂತನವಾಗಿ ವೈಜ್ಞಾನಿಕವಾಗಿ 
“ ನಾಮರೂಪ' ಗಳ ಎಲ್ಲೆದಾಟ ಅನುಭಾವದಿಂದ ನಿವೇದಿಸಿರುವ ಅಪರೂಪವಾಗಿ 
ಕೈಗೊಂಡ “ ಕಣ್ಣು ಕಂಡ ಲಿಂಗಪೂಜೆ ” ನಿಜಕ್ಕೂ ಉದಾತ್ತ ಕೃತಿ. ಜ್ಞಾನಪೀಠ 
ಪ್ರಶಸ್ತಿ ಗಳಿಸುವಂಥ ಅಮೂಲ್ಯಕೃತಿ, ಅದಕ್ಕೀಗ " ಬಸವ ಪ್ರಶಸ್ತಿ ಸಂದಿದೆ ಪಶಸ್ತಿ 
ನೀಡಿ ಬೆಂಗಳೂರು ಬಸವ ಸಮಾಜ ಧನ್ಯವಾಗಿದೆ, ಅಭಿನಂದನೀಯವೆನಿಸಿದೆ. ಇಂದು 
ಪ್ರಶಸ್ತಿಗಳಿಗೇನೂ ಕೊರತೆಯಿಲ್ಲ. ಅಲ್ಲದೆ ಪ್ರಶಸ್ತಿ ಗಳಿಸುವುದೊಂದೇ ಮಹಾನು. 
ಭಾವರ ಉದ್ದೇಶವೂ ಆಗಿರುವುದಿಲ್ಲ. ಪ್ರಶಸ್ತಿಗಳಿಂದಲೇ ಯಾ ದೊಡ್ಡವರೂ 
ಆಗುವುದಿಲ್ಲ . ಅಂಥವುಗಳೆಲ್ಲ ಅವರಿಗೆ ಗೌಣ. ಪ್ರಶಸ್ತಿ ನೀಡುವುದರಿಂದ ಸಮಾಜ 
ಸುಸಂಸ್ಕೃತವಾಗುತ್ತದೆ. ಒಳ್ಳೆಯದನ್ನು , ಚಿರಂತನವಾದುದನ್ನು ಗೌರವಿಸುವುದರಿಂದ 
ತಾನೂ ಹಾಗಾಗುತ್ತದೆ. ಭೂಸನೂರುಮಠರು ರಚಿಸಿದ ' ಭವ್ಯಾ ನವ್ 
ಪ್ರಶಸ್ತಿಗಳನ್ನು ನೀರಿನಿಂತಿದ್ದು , ಕಾಲ ದೇಶಗಳ ಎಲ್ಲೆಯನ್ನು ದಾಟಿನಿಲ್ಲುವಂಥದು . 

ಸಂಶೋಧಕರಾದ, ವಿಮರ್ಶಕರಾದ, ಸಂಪಾದಕರಾದ, ಅನುಭಾವಿಗಳಾದ 
ಪ್ರೊ . ಸಂಗಯ್ಯ ಶಿವಮೂರ್ತಯ್ಯ ಭೂಸನೂರ ಮಠು ಹುಟ್ಟಿದ್ದು ಧಾರವಾಡ 
ಜಿಲ್ಲೆ ರೋಣ ತಾಲ್ಲೂಕಿನ ನಿಡಗುಂದಿಯಲ್ಲಿ 19²0ರ ನವಂಬರ್ 7 ರಲ್ಲಿ . “ ನನೆ 
ನೋಡಾ ಬಡವರು, ಮನ ನೋಡಾ ಘನವನಸಂಪನ್ನರು' ಎಂಬಂಥ ಮನೆತನ 
ಗಣಿತ ಸಂಗೀತಗಳಲ್ಲಿ ಅನುರಾಗ ಭೂಸನೂರುಮಠರಿಗೆ ಪ್ರತಿಭಾವಂತ ವಿದ್ಯಾರ್ಥಿ 
ಯಾಗಿ ಬೆಳೆದ ಹೆಮ್ಮೆ ಅವರದು. ತಮಗೆ ದೊರೆತ ಗುರುದರ್ಶನ ಅಮೂಲ್ಯ. 
ವಾದುದೆಂಬ ಕೃತಜ್ಞತಾಭಾವಜೊತೆಗೆ, ಮುಂಬಯಿ ವಿಶ್ವವಿದ್ಯಾಲಯದಿಂದ ಕನ್ನಡ 
ಎಂ . ಎ. ಪದವಿ ಪಡೆದ ಅಧ್ಯಾಪಕ ವೃತ್ತಿ ಪ್ರಾರಂಭ. ಹಂತ ಹಂತವಾಗಿ 
ಆರೋಹಣ, ಲಿಂಗರಾಜ ಕಾಲೇಜು, ಕರ್ನಾಟಕ ಕಾಲೇಜು, ಕರ್ನಾಟಕ ವಿಶ್ವವಿದ್ಯಾ 
ಲಯಗಳಲ್ಲಿ ಸೇವೆ, ಜೀವನದ ಉದ್ದ ಕೂ ಕಷ್ಟದ ಕುಲುಮೆಯಲ್ಲಿಯೆ ಬೆಂದ ಬದುಕು. 
- ಉದ್ದಕ್ಕೂ ವಚನ ಸಾಹಿತ್ಯದ ಅಧ್ಯಯನ. ಅದರಿಂದ ನೆಮ್ಮದಿ. ಅದರ ಫಲ . 
ವಾಗಿ ಬೆಳಕು ಕಂಡ ಗಮನಾರ್ಹ ಕೃತಿಗಳು ಘನಮಠದ ಶಿವಯೋಗಿಗಳ ಭಕ್ತಿ 
ಸುಧಾಸಾರ, ಮೋಳಿಗೆ ಮಾರಯ್ಯ ಮತ್ತು ರಾಣಿ ಮಹಾದೇವಿಯಮ್ಮನವರ 
ವಚನಗಳು , ಗೂಳೂರು ಸಿದ್ದ ವೀರಣ್ಣ ಒಡೆಯರ ಶೂನ್ಯ ಸಂಪಾದನೆ , ಮಹಾಲಿಂಗ 
ನವಂಬರ್ ಡಿಸೆಂಬರ್ - 89 . 


ದೇವರ ಏಕೋತ್ತರಶತಸ್ಥಲ ಮುಂತಾದುವು ಇವೆಲ್ಲದರ ಜೊತೆಗೆ ಕರ್ನಾಟಕ ಸರ್ಕಾರ 
ಪ್ರಕಟಿಸಿದ ವಚನ ಸಂಗ್ರಹ ಅದರಲ್ಲ ಆ ಕೃತಿಗೆ ಬರೆದಿರುವ ಪ್ರಸ್ತಾವಿಕ ವಿವರಣೆ 


ಅತ್ಯಂತ ಆತ್ಮೀಯ ಹಾಗೂ ಕುತೂಹಲಕ್ಕೆ ತೆರೆದ ಅನುಭಾವದ ಮುತ್ತಿನ ಬಾಗಿಲು. 
ಶರಣ ಸಾಹಿತ್ಯದಸಂಪತ್ತು , ಕನ್ನಡದಭಾಗ್ಯಭೂಸನೂರು ಮಠ, ವಚನ 
ಪಿತಾಮಹ ಫಕೀ ತಿಪ್ಪ ಗುರುಬಸಪ್ಪ ಹಳಕಟ್ಟಿಯವರಂಥ ಪುಣ್ಯ ಸ್ಮರಣೀಯರ 
ಶ್ರೇಣಿಯಲ್ಲಿ ನಮ್ಮ ಮಧ್ಯದಲ್ಲಿ ಯುವ ಭೂಸನೂರುಮಠರು ಮೈ ಸೂರಿನಲ್ಲಿ ನಡೆದ 
ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗದ್ರೂ ಸುದೈವವೇ ಆದದ್ದು . 
ಆಧುನಿಕ ಯುವ ಜನಾಂಗವೆಲ್ಲ ( ಭವ್ಯ ಮಾನವ' ದಿಂದ ದೃಷ್ಟಿ ವೈಶಾಲ್ಯತೆಯನ್ನು 
ಪಡೆಯುವುದು ಸಾಧ್ಯವಿದೆ ಎಂಬ ನಂಬಿಕೆಯುಳ್ಳ ಪೊ | ಸಂ ಶಿ, ಭೂಸನೂರು 
ಮಠರಿಗೆ ಸಿದ್ದಗಂಗಾ' ಹೃದಯಾರೆ ಗೌರವ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿ . 
ಸಲು ಸಂತೋಷಿಸುತ್ತದೆ : ಬಸವ ಪ್ರಶಸ್ತಿ ಸಂದಿರುವ ಈ ಸುಸಂದರ್ಭದಲ್ಲಿ . . 


( ಪ್ರಿಯ ಓದುಗರೆ, 
ಡಿ ನಿಮ್ಮ ಸಿದ್ದಗಂಗಾ ಪತ್ರಿಕೆಯು ಈ ಸಂಚಿಕೆಯೊಂದಿಗೆ 25 ವರ್ಷಗಳ 

ಸೇವೆಯನ್ನು ಸಲ್ಲಿಸಿದಂತಾಗಿದೆ. ಶ್ರೀ ಸಿದ್ದಗಂಗಾ ಸೇವಾ ಮಣಿಹದಲ್ಲಿ ಒಂದು 
ಅಂಗವಾಗಿ ವಿನಮ್ರವಾಗಿ ಶರಣ ಧರ್ಮ ಸಂದೇಶವನ್ನು ತಿಳಿಸುತ್ತಾ , ಆಧುನಿಕ 
ಬದುಕಿಗೆ ರಾಷ್ಟ್ರ ಕಟ್ಟುವಿಕೆಗೆ ಅಗತ್ಯವಾದ ಲೇಖನಗಳನ್ನು ನೀಡುತ್ತಾ ಬಂದಿದೆ. 

ಕಳೆದ ಈ ಇಪ್ಪತ್ತೈದು ವರ್ಷಗಳಲ್ಲಿ ಪತ್ರಿಕೆಯು ಸಾಹಿತ್ಯ , ಧರ್ಮ, 
ಕೈಗಾರಿಕೆ, ವ್ಯವಸಾಯ , ಶಿಕ್ಷಣ ಮೊದಲಾದ ಅನೇಕ ಕ್ಷೇತ್ರಗಳಿಗೆ ಸಂಬಂಧಿ 
ತದತೆ ಉತ್ತಮ ಲೇಖನ, ವಿಮರ್ಶೆ, ನಾಟಕ, ಕತೆ, ಕವನ, ಕಾದಂಬರಿ 
ಮೊದಲಾದವುಗಳನ್ನು ನೀಡಿ ನಾಡಿನ ಪತಿ ಕಾರಂಗದಲ್ಲಿ ತನ್ನ ವೈಶಿಷ್ಟತೆ. 
ಯನ್ನು ಮೆರೆದಿದೆ. 25 ವರ್ಷಗಳನ್ನು ಕಂಡ ವಿರಳಪತ್ರಿಕೆಗಳಲ್ಲಿ ಶ್ರೀ ಸಿದ್ದಗಂಗಾ 

ತಿಕೆಯ ಒಂದಾಗಿದೆ ಈ ಪತ್ರಿಕೆಯು ಸೇವಾಮಣಿಹಕ್ಕೆ ವಿದ್ವಜ್ಜನರು , 
ಲೇಖಕರು , ಜಾಹೀರಾತುದಾರರು , ಓದುಗರು ತಮ್ಮ ಅಮೂಲ್ಯ ಕಾಣಿಗಳನ್ನು 
ನೀಡುತ್ತ ಬಂದಿರುವುದನ್ನು ೯ ಸಿದ್ದಗಂಗಾ ಪತ್ರಿಕೆಯು ವಿನಮ್ರವಾಗಿ - 
ಸ್ಮರಿಸುತ್ತದೆ. 

ಮುಂದಿನ ವರ್ಷದಲ್ಲಿ ಶ್ರೀ ಕ್ಷೇತಧ್ಯಕ್ಷರಾದ ಶ್ರೀ ಶ್ರೀ ಶಿವಕುಮಾರ 
ಸ್ವಾಮಿಗಳವರ ಸೇನಾ ಜೀವನವು 60 ನೇ ವಸಂತನನ್ನು ಕಾಣಲಿರುವ 
ಸುಸಂದರ್ಭದಲ್ಲಿ ನ: ಡಿನ ಭಕ್ತವೃಂದ ನಜ ಮಹೋತ್ಸವವನ್ನು ಆಚ 
ಸಲು ಆಸಿದೆ. ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯು ಇನ್ನು ಹೆಚ್ಚಿನ ರೀತಿ 
ಯಲ್ಲಿ ಸೇವೆ ಸಲ್ಲಿಸುವಂತಾಗಲು ಶರಣಧರ್ಮದ ಬಗ್ಗೆ , ಲೋಕದಲ್ಲಿ ಶಾಂತಿ 

ಸುಖ, ನೆಮ್ಮದಿಗೆ ಅಗತ್ಯವಾದ ಲೇಖನಗಳನ್ನು ಪ್ರಕಟಿಸಲು ಸಂಕಲ್ಪಿಸಿದೆ 
7 ಯೆಂದು ತಿಳಿಸಲು ಸಂತೋಷಿಸುತ್ತೇವೆ. 


ಸಿದ್ದಗಂಗಾ 


ಸಂಪಾದಕೀಯ 


ಇದೆಲ್ಲ ಹೇಗೆ ಸಾಧ್ಯ . 

ಶ್ರೀ ಮಠದಲ್ಲಿ ಜಾತ್ರೆ : ಶಿವರಾತ್ರಿ ಸಂದರ್ಭ. 1902 ರಿಂದ ನಡೆದು ಬ 
ಜನಮನದಲ್ಲಿ ಭಕ್ತಿ ಭಾವಗಳ ತುಂಬುತೊರೆ, ಗುರುತೋರಿಸಿದಪ ಥದಲ್ಲಿ ನಡೆ 
ಪರಂಪರೆ . ಕ್ಷೇತ್ರಾಧಿಪತಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ವಿವಿಧ ಉತ್ಸವಗಳು. 
ದಿಕ್ಕಿನಿಂದ ಭಕ್ತಾದಿಗಳ ಆಗಮನ, ಜಾನುವಾರುಗಳ ಸಮಾವೇಶ, ವಸ್ತು ಪ್ರ : 
ವ್ಯವಸ್ಥೆ , ದನಗಳ ಪ್ರದರ್ಶನ ವ್ಯವಸ್ಥೆ , ದನಗಳ ಪ್ರದರ್ಶನ, ಜಾನಪದ ನೃ. 
ನಯನ ಮನೋಹರದೃಶ್ಯ , ಬೆಳ್ಳಿ ಪಲ್ಲಕಿ , ರಥೋತ್ಸವ, ಉತ್ಸವಗಳ ವಿಶೇಷ, ಸ 
ತಿಕ ಕಾರ್ಯಕ್ರಮಗಳ ನಿತ್ಯೋತ್ಸವ, ಪಂಚಬ ಹೊತ್ಸವದ ಆಕರ್ಷಣೆ. ಈ 
ಬಾಣ ; ಬಿರುಸುಗಳು ಸೃಷ್ಟಿಸುವ ಯಕ್ಷ ಗಂಧರ್ವಲೋಕ, ಗ್ರಾಮೀಣ ಜನು 
ಸಂಭ್ರಮ ; ಸಡಗರ , ಹರಗುರು ಚರಮೂರ್ತಿಗಳ ದರ್ಶನಾಶೀರ್ವಾದ, ಗ್ರಾಮಾ 
ಗಳಿಂದ ಬರುವ ರೈತರ ರಾಸುಗಳು ಆಕಸ್ಮತ್ ಮರಣಿಸಿದ್ದರೆ ಆ ಸನ್ನಿವೇಶದಲ್ಲಿ : 
ಪೂಜ್ಯ ಶ್ರೀ ಶ್ರೀಗಳಿಂದ ( ಅಂಥ) ನಷ್ಟವನ್ನು ತುಂಬಿ ಕೊಡುವ ಅಪರೂಪದ ಯೋ 
ಜಾನುವಾರುಗಳ ವಿಮೆಯಂಥ ನಾಗರಿಕ ಯೋಜನೆ, ಕಾನೂನು ಶಿಸ್ತು ಪಾಲ ? 
ರಕ್ಷಣಾ ವ್ಯವಸ್ಥೆ , ನೈರ್ಮಲ್ಯ ರಕ್ಷಣೆ , ಕುಡಿವ ನೀರಿಗಾಗಿಯೇ ಲಕ್ಷಾಂತರ 
ಯಿಗಳ ವಿನಿಯೋಗ, ಜಾತ್ರೆಯಲ್ಲಿ ವಿವಿಧ ಸೇವೆ ಸಲ್ಲಿಸಲು ಬರುವ ಕಲಾವಿ 
ಸೂಕ್ತ ಸಂಭಾವನೆ ಕೆಲಸ ಕಾವ್ಯಗಳಲ್ಲಿ ತೊಡಗುವ ಸಿಬ್ಬಂದಿ ವರ್ಗದ 
ಯೋಗ್ಯ ವೇತನ, ವಿವಿಧ ಅಧಿಕಾರಿಗಳಿಗೆ ಗೌರವ ಪೂರ್ಣ ಆತಿಥ್ಯ , ಹರಗುರು 
ಮೂರ್ತಿಗಳಿಗೆ ಆಶೀರ್ವಾದ ಪೂರ್ವಕ ಪ್ರೀತಿಯ ಕಾಣಿಕೆ, ಇಡೀ ಜ 
ದಾಸೋಹ, ದಾಸೋಹಕ್ಕಾಗಿ ಸಿದ್ಧ ಪಡಿಸಿದ 50 ಚೀಲ ದನಿಯದ ಪುಡಿ, 
ಕ್ವಿಂಟಾಲ್ ಮೆಣಸಿನಕಾಯಿ , ದಿನವೊಂದಕ್ಕೆ 30 ಕ್ವಿಂಟಾಲ್ ಅಕ್ಕಿ , ಮುಂ 
ಸರಂಜಾಮು, ಇದೆಲ್ಲ ಓರ್ವ ಸ್ವಾಮಿಗಳಿಂದ ನಡೆದಿದೆಯಾ ಎಂದು ಬೆಕ್ಕಸ ಬೆರ 
ಪ್ರಶ್ನೆ ಕೇಳುವವರೆಷ್ಟೋ ಮಂದಿ. ಅದಕ್ಕೆ ಉತ್ತರಿಸುವವರು ವಿರಳ. ಇದೆಲ್ಲಾ 
ಸಾಧ್ಯ ಓರ್ವರಿಂದ ಎನ್ನು ವವರೂ ಇದ್ದಾರೆ, ಆಧ್ಯಾತ್ಮವನ್ನು ಚಾರಿತ್ರ ಶುದ್ಧಿ 
ಕೇವಲ ವೈಯಕ್ತಿಕ ಸಿದ್ದಿ ಗಾಗಿ ಬಳಸದೆ ಮಾನವಕಲ್ಯಾಣಕ್ಕಾಗಿ ಬಳಸುವ 
ದಲ್ಲಿ ಇದೆಲ್ಲವೂ ಸಾಧ್ಯ ಎಂಬ ಪ್ರತ್ಯಕ್ಷ ಪ್ರಯೋಗಇಲ್ಲಿ ಸಾಕ್ಷಾತ್ಕಾರವಾ 
ಅದುಹೃದಯವಂತಿಕೆಗೆ ಮಾತ್ರ ಹೊಳೆಯುತ್ತದೆ. ಮಾತು ಮನಂಗಳಿಂದ 
ಮೀರಿದ' ಸತ್ಯವಾಗಿ ಬೆಳಗುತ್ತಿದೆ, ಪವಾಡಸದೃಶವಾಗಿ ನಡೆಯುತ್ತಿದೆ, ( ಕಾಃ 
ಅರ್ಥವನ್ನು ಪವಿತ್ರ ತಮಗೊಳಿಸಿದೆ. ಕಾನೂನು, ಕಟ್ಟಳೆ, ನಿಬಂಧನೆಗಳ 
ವಿಲ್ಲದೆ ಕೇವಲ ಪ್ರೀತಿಭಕ್ತಿಗಳೇ ಸಾವಿರಾರು ಮುಖದಲ್ಲಿ ಸೇವೆಗೈಯು 
ನಿಷ್ಕಾಮ ಸೇವೆ ಸದ್ದು ಗದ್ದಲವಿಲ್ಲದೆ ಇದೆಲ್ಲವನ್ನು ಸಾಧ್ಯಗೈದಿದೆ. 
ಸಿದ್ದಗಂಗಾ 


ಸಂಪಾದಕೀಯ 


ಪ್ರಮೋದ ತ 


ಶುಕ್ಲ ಸರಿಯಿತು, ಪ್ರಮೋದೂತ ಬಂದಿತು . ಹಳೆಯದರ ಅನುಭವ ಹೊಸದಕೆ 
ಸ್ಫೂರ್ತಿ ( ಹಳೆಬೇರು ಹೊಸಚಿಗುರು ಮೂಡಿರಲು ಮರಸೊಬಗು ” ಬೇರನ್ನು ಗೌ 
ವಿಸುವ ಸುದ್ದಿ ಯ ಶುಭೋದಯವಾಗಬೇಕು. ಆರಿವು ಇಂದು ಅನಾಹತವಾಗಿ 
ಅಕ್ಷಯವಾಗುತ್ತಿದೆ. ಆಕಾಶದೆತ್ತರಕ್ಕೆ ಏರುತ್ತಿದೆ ಆದರೆ ಅದು ಕೇವಲ ಬಾಹ್ನ 
ಜಗತ್ತಿನ ಮಟ್ಟಿಗೆ ಸೀಮಿತವಾಗುತ್ತಿದೆ. ಅಂತರಂಗದ ಮಟ್ಟಿಗೆ ಅಂಕುರವಾಗುತ್ತಿಲ್ಲ. 
ಈ ಅರಿವಿಂಗೆ ಅನುಭವವೇ ಆಶ್ರಯ ” ಎಂಬ ಶರಣವಾಣಿಯನ್ನು ಅನುಷ್ಠಾನಕ್ಕೆ 
ತರುತ್ತಿಲ್ಲ. ದೇಶದೆಲ್ಲಕಡೆ ಕೊಲೆ, ಸುಲಿಗೆ, ದರೋಡೆ, ಹಿಂಸಾಚಾರಗಳ ನಗ್ನ ತಾಂಡವ 
ನೃತ್ಯ ರಕ್ತದ ರಣದೋಕುಳಿ, ಭಯೋತ್ಪಾದಕರ ಕೃತ್ಯಗಳ ಕರಾಳದೃಶ್ಯ . ಎತ್ತೆತ್ತ 
ನೋಡಿದಡತ್ತತ್ತ ಮನುಕುಲದ ಕುಡಿಯನ್ನೇಹಿಸುಕುವ ಅಮಾನವೀಯ ಪೈಶಾಚಿಕ 
ಬರ್ಬರ ಕ್ರೀಡೆ, ಪತ್ರಿಕೆಗಳ ತುಂಬ ಬರೀ ಇದೇ ಸುದ್ದಿ ಗಳ ಸುರಿಮಳೆ, ಶಾಂತ 
ಜೀವನದ ಸುಳಿವಿಲ್ಲ. ನಾಯಕರ ಮಾತುಗಳಲ್ಲಿ ಧಾತುವಿಲ್ಲ. ಕಾಲ ತಳ್ಳುವ ಪ್ರವೃತ್ತಿ 
ಅಧಿಕಾರದಲ್ಲಿ ಇದ್ದಾಗ ಒಂದು ಮಾತು ಇಲ್ಲದಾಗ ಇನ್ನೊಂದು, ಭವಿಷ್ಯವನ್ನು 
ಯಾರೂ ಯೋಚಿಸುತ್ತಿಲ್ಲ. ಇಂದು ನಡೆದಿರುದ ಬರ್ಬರ ಕೃತ್ಯಗಳಿಗೆ ನಾಳಿನ 
ಜಗತ್ತು ಯುಗ ಯುಗಗಳ ಬೆಲೆಯನ್ನೇ ಕೊಡಬೇಕಾದೀತು, ಒಂದು ಶುಕ್ಕೆ ಸರಿದು 
ಪ್ರಮೋದೂತ ಆಗಮಿಸಿದಂತೆ ಮತ್ತೆಷ್ಟು ಬರಬೇಕಾದೀತೋ ಆಣೆಕಟ್ಟುಗಳನ್ನು , 
ಕೈಗಾರಿಕಾ ಸ್ಥಾವರಗಳನ್ನು , ಆದಾಯತರುವ ಯೋಜನೆಗಳನ್ನು , ವಿದೇಶಿವಿನಿಮಯ 
ವನ್ನು ತರುವ ವಿಧಾನಗಳನ್ನು ನಾಯಕರು ತಜ್ಞರು ರೂಪಿಸುತ್ತಲೇ ಬರುತ್ತಿದ್ದಾರೆ. 
ಆದರೆ ಪ್ರಾಮಾಣಿಕ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂಥ, ದೇಶಕ್ಕಾಗಿ, ಮನು 
ಕುಲದ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಯುವ ಜನಾಂಗದ ರೂಪಣಕ್ಕೆ ಬೇಕಾದ 
ವ್ಯವಸ್ಥೆಯನ್ನು ಏಕೆ ಮಾಡುತ್ತಿಲ್ಲವೋ ತಿಳಿಯದು ಎಲ್ಲವೂ ಜರಡಿಯಲ್ಲಿ ನೀರು 
ಹಿಡಿದಿಡುವ ಪ್ರಯತ್ನಗಳನ್ನೇ ಮಾಡುವಂತಾಗಿರುವುದು ಕಾಣಬರುತ್ತಿದೆ. ಸಾಲ 
ಕೇಳುವ ಪ್ರವೃತ್ತಿಯನ್ನು ಬಿತ್ತಿ ಬೆಳೆಯುತ್ತಿದ್ದೇವೆ. ದುಡಿದು ತಿನ್ನುವ ಶ್ರದ್ದೆ ದೂರ 
ಸರಿಯುತ್ತಿದೆ. ಬೇವನ್ನು ಬಿತ್ತಿ ಮಾವನ್ನು ತಿನ್ನುವ ಈ ವ್ಯವಸ್ಥೆ ಆದಷ್ಟು ಬೇಗ 
ಬದಲಾಗಲೆಂದು ಸಿದ್ದಗಂಗಾ ' ಆಶಿಸುತ್ತದೆ. ಯುಗ ಯುಗಾದಿ ಕಳೆದರೂ 
ಯುಗಾದಿ ಮತ್ತೆ ಬರುತ್ತಿದೆ . ಆದರೆ ಮನುಷ್ಯ ಮನುಷ್ಯನಾಗಿ ಬದಲಾಗ ಬೇಕು, 
ಆಗಲೇ ಯುಗಾದಿಗೆ ಅರ್ಥಬರುವುದು, 


ಸಿದ್ದಗಂಗಾ 


ಅಣ್ಣನಿಗೊಂದು ಓಲೆ. 


ಎಂಟು ಶತಮಾನಗಳಹಿಂದೆ ನೊಂದ 
ನಮ್ಮ ಬದುಕಿಗೆ ತಂಪ ತಂದಿದ್ದೆ , ನಮ್ಮೆಲ್ಲರ 
ತಂಗಿಯೆಂದೆ; ತಾಯಿಯೆಂದೆ: ಮಹಾದೇವಿಯಂತೆ ಕಂಡೆ, 
ಕಂಬನಿಯ ಒರಿಸಿದೆ. ಬಂಧ ಮುಕ್ತಗೊಳಿಸಿದೆ. 
ಸ್ವಾವಲಂಬನವ ಕಲಿಸಿದೆ, ಅನುಭಾವಿಗಳಾಗಿಸಿದೆ. 
ಜ್ಞಾನನಿಧಿಗಳಾಗಿಸಿದ್ದೆ . ಮುಕ್ತಿ ಮಾರ್ಗವ ತೋರೊ. 
ಅಣ್ಣ , ನಿನ್ನಿಂದೊಂದು ಹೊಸ ಲೋಕಕಂಡೆವಂದು 
ನೀ ಬಂದರೆ ತೆರಳಿದೆ. ಮತ್ತೊಮ್ಮೆ 
ಬದುಕು ಬರಡಾಯ್ತು . ಇಂದು ದಿನದಿನವು | 
ಕೃಶಳಾಗಿ ಇದ್ದೂ ಇಲ್ಲದಂತೆ ಬಾಳುತ್ತಿರುವ ನಮ್ಮ ಸ್ಥಿತಿಕೇಳು. 
ವರದಕ್ಷಿಣೆಯ ಆಸೆಗೆಮಗೆ ಬೆಂಕಿ ಹಚ್ಚಿದರು . 
ಸತೀ ಪದ್ದತಿಗೆ ದೂಡಿದರು. 
ದೇವದಾಸಿಯರಾಗಿಸಿದರು, ಬೆತ್ತಲೆ ಸೇವೆ ಮಾಡಿಸಿದರು 
ನಾಪ್ರತಿಭಟಿಸಿದರೂ ನನ್ನವರೇ ನನ್ನ ಆರ್ತನಾದಕ್ಕೆ 
ಕಿವಿಮುಚ್ಚಿ ಕಣ್ಮುಚ್ಚಿ ಕುಳಿತಿದ್ದರು. 
ಅಶಾಂತಿಯ ಮನ ಅತ್ತೆಯರ ಹಿಂಸೆ. 
ಪತಿಯ ಬಡಿದಾಟ, ಈ ಮೂಕಯಾತನೆಯ 
ಎಷ್ಟು ದಿನತಾಳಲಿ ? ಎಂತು ಮೊರೆಯಿಡಲಿ ? 
ನನ್ನಿರದ ಕೇಳಿ ವ್ಯಥೆಪಡದಿರು, ಕೋಪಗೊಳ್ಳದಿರು. 
ಮರುಗದಿರು , ಕೊರಗದಿರು ಅಂತೂ ಇಂತೆ 
ಇಪ್ಪತ್ತನೇ ಶತಮಾನ ಕಳೆಯುತ್ತ ಇಪ್ಪತ್ತೊಂದನೇ ಶತಮಾನಕ್ಕೆ 
ಅಡಿಯಿಡುತ್ತಿಹೆವು, ಮುಂದೆ ಬದಲಾಗುವುದೇನೋ 
ನಮ್ಮೆಲ್ಲರ ಜೀವನಗತಿ, ಅಂತಾದರೆ ಬರೆವೆ 
ನಾನಿನಗಿನ್ನೊಂದು ಸಂತಸದ ಓಲೆ. 
ಆನಿರೀಕ್ಷೆಯಲ್ಲಿ ನಾನಿದ್ದೇನೆ, ಅಣ್ಣನಾನಿರುವೆ. 


“ ರಾಜೇಂದ್ರ ಶಿಶು ” ಮೈಸೂರು. 


ಸಂಪಾದಕೀಯ 


ಬಸಜಯಂತಿ 


ಇದು ಜಯಂತಿಗಳಯುಗ, ಒಂದಿಲ್ಲೊಂದು ಜಯಂತಿ ನಡೆದಿರುವಯುಗ, ಬಸವಣ್ಣ 
ಶವರದು ವಿಶಿಷ್ಟವಾದ ವ್ಯಕ್ತಿತ್ವ , ಬಹುಮುಖವಾದ ಪ್ರತಿಭೆ ಅನಂತವಾದ ಚಿಂತನ 
ದೂತ ವರ್ತಮಾನ ಭವಿಷ್ಯತ್ಗಳಿಗೆಲ್ಲ ಪ್ರಸ್ತುತ ಬಸವಣ್ಣ ಮುಕ್ತ ಚಿಂತನ ಶೀಲ 
= ಯಾತ್ಮಕ ಚೇತನ, ಸಮಾಜ ಸುಧಾರಕ, ಆರ್ಥಿಕತಜ್ಞ ಶಿಕ್ಷಣವೇತ್ಯ , ರಾಜಕೀಯ 
ಮುತ್ಸದ್ಧಿ , ಆಧ್ಯಾತ್ಮಿಕ ವಿಜ್ಞಾನಿ, ಇಹ- ಪರಗಳೆರಡಕ್ಕೂ ವಿನೂತನ ಅರ್ಥನೀಡಿದ 
ರುಹಾಮಾನವತಾವಾದಿ, ಜಡದಿಂದ ಜಂಗಮದಕಡೆಗೆ, ಆಲ್ಪದಿಂದ ಭೂಮುತ್ಸದೆಡೆಗೆ 
ಪದು, ಯುಗವನ್ನೇ ನಡೆಸಿದ ಅದ್ಭತ ಮೇಧಾವಿ . ಇಂದು ವಿಚಾರವಂತರೆಲ್ಲ ಬಸವಣ್ಣ 
ಹವರ ವಿಚಾರಧಾರೆಯನ್ನು ಸ್ವಾಗತಿಸುತ್ತಿದ್ದಾರೆ, 


- ಬಸವಣ್ಣ ಕಲ್ಯಾಣದಲ್ಲಿ ಮಾಡಿದ್ದೇನು? ರೂಢಮೂಲವಾಗಿದ್ದ ಸಂಪ್ರದಾ 
ದುಗಳ ವಿರುದ್ಧ ಸಿಡಿದೆದ್ದದ್ದು , ಪುರೋಹಿತಶಾಹಿ ಅಧಿಕಾರಶಾಹಿಗಳನ್ನು ಪ್ರತಿಭಟಿಸಿದ್ದು 
ಅಷ್ಟೇ ಅಲ್ಲ ವ್ಯಕ್ತಿಮೂಲಭೂತವಾಗಿ ವಿಚಾರ ಮಾಡಬೇಕಾದ ದಿಕ್ಕನ್ನೇ ಬದಲಿಸಿದ್ದು , 
ಸ್ವಾನುಭವಕ್ಕೆ ಬರದಯಾವುದನ್ನೂ ಒಪ್ಪದೇ ಹೋದದ್ದು , ತಾರತಮ್ಯವನ್ನು ಉಚ್ಚಾ 
ಡಿಸಿದ್ದು , ಈ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ” ಸಚ್ಚಾರಿತ್ರ್ಯವಂತರನ್ನೂ ತಲೆಯ 
ಕುಲೆ ಹೊತ್ತು ಗೌರವಿಸಿದ್ದು , ಸ್ತ್ರೀ ಜನಾಂಗವನ್ನು ವಿಮುಕ್ತಿಗೊಳಿಸಿದ್ದು , ದೀನ 
ಫಲಿತರಿಗೆ ದನಿಯಾಗಿ ಬಂದದ್ದು , ವಿನೀತನಾಗಿ ಅವರೆಲ್ಲರಲ್ಲಿ ಆತ್ಮ ವಿಶ್ವಾಸತುಂಬಿ 
ಸಂಸ್ಕರಿಸಿದ್ದು , ಭಾಷಾ ಶ್ರೀಮಂತಿಕೆಯನ್ನು ಕನ್ನಡಕ್ಕೆ ತಂದು ಕೊಟ್ಟಿದ್ದು , 
- ಯಾಶೀಲ ಜನಾಂಗ ನಿರ್ಮಾಣ ಮಣಿಹದಲ್ಲಿ ದುಡಿದು ದುಡಿದು ದುಡಿನುಡಿಸಿದ್ದು - 
ವ್ಯಕ್ತಿ ` ಸಮಾಜಗಳ ಜೀವನವನ್ನು ನೈತಿಕ ಸೋಪಾನದ ಮೇಲೆ ಕಟ್ಟಿದ್ದು , ವಚನ 
ಸಾಹಿತ್ಯ ಸುಗ್ಗಿಗೆ ತಂಗಾಳಿಯಾಗಿ ಬಿಸಿದ್ದು , ಒಂದೇ ಎರಡೇ ಬಸವಣ್ಣನವರು 
ಹಾಡಿದ್ದು , ಚಿಂತಿಸಿದಷ್ಟು ಅಕ್ಷಯ ಅವರ ವ್ಯಕ್ತಿತ್ವ ಎತ್ತರವಾಗಿ ಬಾಳಿದರು 
ಪುರಾಣ ಪುರುಷರಾಗುವಷ್ಟು ಬೆಳಗಿದರು . ಆದರೆ ಬಸವಣ್ಣ ಪುರಾಣವ್ಯಕ್ತಿಗಳಲ್ಲ. 
ಕಾರಿತ್ರಿಕ ಪುರುಷರು. ಅವರು ಕಟ್ಟಲೆಳೆಸಿದ ಸರ್ವೋದಯ ಸಮಾಜ ಅನಂತರ ಬಂದ 
ಜಗತ್ತಿನ ಮಹಾಪುರುಷರಿಗೆ ಆಂತರಿಕ ಪ್ರೇ ಣೆಯನ್ನೊದಗಿಸಿತು ಅವರಿಂದು ಯಾವ 
ಪುನಸ್ಸುಗಳಿಗೆ ಪ್ರಿಯರಾಗಬೇಕಾಗಿದೆ ಪ್ರಿಯರಾಗುವಂತೆ ಬಸವತತ್ವಭಿಮಾನಿಗಳು 
ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಮಾನವ ಸಂಪನ್ಮೂಲವ್ಯರ್ಥವಾಗದೇ 
ಇರಬೇಕಾದರೆ ಬಸವಣ್ಣನವರು ಹೇಳಿದ ಗುರು- ಲಿಂಗ- ಜಂಗಮ -ಪ್ರಸಾದ-ಕಾಯಕ 
ರಾಸೋಹದಂಥ ಪಾರಿಭಾಷಿಕ ಪದಗಳಿಗೆ ಆಧುನಿಕವಾದ ವ್ಯಾಪಕವಾದ ಅರ್ಥನೀಡಿ 


ಏಪ್ರಿಲ್ - 1990 


ಯುವ ಜನಾಂವನ್ನು ಮುನ್ನಡೆಸಬೇಕಾಗಿದೆ ಏಳೆಂಟು ವರುಷ ವಯಸ್ಸಿನ ಮಕ್ಕಳಿ 
ಪ್ರಿಯವಾಗುವ೦ತ ಚಟುವಟಿಕೆಗಳಲ್ಲಿ ಬಸವಣ್ಣನವರ ಇನ್ನಿತರ ಶರಣರ ವಚನಗಳನ 
ಅಳವಡಿಸಬೇಕಾಗಿದೆ ವಿವಿಧ ಹಂತದ ವಿದ್ವತ್ , ಪಂಡಿತ , ಬಿ.ಎ ., ಎಂ ಎ ., ಪರೀ 
ಗಳಲ್ಲಿ ವಚನಾಭ್ಯಾಸವನ್ನು ಸೇರಿಸಬೇಕಾಗಿದೆ. ಸಂಸ್ಕೃತ ಪರೀಕ್ಷೆಗಳಲ್ಲಿ ಅದರಲ್ಲ. 
ಶಿವಾತಅಥವಾ ಶಕ್ತಿ ವಿಶಿಷ್ಟಾದ್ವತ ವಿದ್ವತ್ ಪರೀಕ್ಷೆಗೆ ಕೂಡುವವರಿಗೆ ಬಸವಾ 
ಶರಣರ ವಚನಾಭ್ಯಾಸವನ್ನು ಪಠ್ಯ ವಿಷಯವನ್ನಾಗಿ ನಿಯಮಿಸದೇ ಹೋದರೆ ಶಿವ 
ದೈತ ಸಿದ್ದಾಂತದ ಪರಿಪೂರ್ಣಕಲ್ಪನೆಯೇ ಆಗಲಾರದು, ಅರಿವಿಗೆ ಅನುಭಾವವೆ 
ಆಶ್ರಯ ಎಂಬುದನ್ನು ಸಮಗ್ರವಾಗಿ ಸಮರ್ಥವಾಗಿ ಪ್ರತಿಪಾದಿಸುವ ವಚನಾಧ್ಯಯ 
ಅತ್ಯಗತ್ಯ . ಯಾವುದೇ ಸಾರ್ವಜನಿಕ ಸಮಾರಂಭವಾಗಿರಲಿ, ಮನೆಯ ಹಬ್ಬ ರ್ಶು 
ದಿನಗಳಾಗಿರಲಿ, ಮದುವೆ ಮುಂತಾದುವುಗಳಾಗಿರಲಿ, ಶಿವಗಣಾರಾಧನೆಯಾಗಿರ 
ಬಸವಣ್ಣನವರಾದಿಯಾದ ಶರಣರ ವಚನಗಳನ್ನು ಪಠಿಸುವ, ಕಾಠ್ಯಕ್ರಮಗಳ 
ಹೆಚ್ಚಾಗಬೇಕು. ಮಠಾಧಿಪತಿಗಳು, ಸ್ವಾಮಿಗಳು, ಮಹಂತರು , ಪ್ರತಿನಿಧಿಗಳ 
ಮುಂತಾದವರು ಬಿನ್ನಹಕ್ಕೆ ನಡೆದಾಗ ವ ಚ ನ ಗ ಳ ನ್ನು ಹೇಳಿಕೊಡಬೇಕು 
ವಚನಗ್ರಂಥಗಳನ್ನು ಕೊಟ್ಟು ಬರಬೇಕು. “ ಎತ್ತೆತ್ತ ನೋಡಿದಡತ್ತ ಬಸವ ” 
ವಚನ ದೀವಿಗೆಯ ಬೆಳಕು ಚೆಲ್ಲುವಂತೆ ಪರಿಸರ ನಿರ್ಮಾಣ ಮಾಡಬೇಕು. ಬಸವಣ್ಣ 
ಕಲ್ಯಾಣವನ್ನೇ ಪ್ರಣತಿಯನ್ನಾಗಿಸಿದ , ಆ ಪ್ರಣತಿಯ ಬೆಳಕು ಆರದಂತೆ ನೋಡಿ 
ಕೊಳ್ಳಬೇಕು. ಈ ದಿಸೆಯಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಮಠಾಧಿಪತಿಗಳು 
ಬಸವನಾಮಾಂಕಿತ ಸಂಘ ಸಂಸ್ಥೆಗಳು, ತತ್ವಾಭಿಮಾನಿಗಳು ಸ್ಮರಣಾರ್ಹರು, ಅಂತೆಯೆ 
ಬಸವನಿಂದೆಯಲ್ಲಿ ನಿರತರಾಗಿರುವರೆಲ್ಲರೂ ಖಂಡನೀಯರು, “ ಹಣ್ಣು ಮೆದ್ದ ಬಳಿಕ 
ಆ ಮರವನಾರು ತಂದರೇನು ? ಎಂಬಂಥ ಮನಸ್ಸುಗಳು ಸಲ್ಲವು. ಕನ್ನಡಸಾಹಿತ 
ಪರಿಷತ್ತಿನ ಅಧ್ಯಕ್ಷರಾದ ಪೊ || ಜಿ. ಎಸ್ . ಸಿದ್ದಲಿಂಗಯ್ಯನವರು ಹೇಳುವಂತೆ 
“ ಬಸವಣ್ಣನನ್ನು ಕುರಿತು ನಾವು ಚಿಂತಿಸಿದಷ್ಟು ಅವರು ಎತ್ತರಕ್ಕೆ ಬೆಳೆಯುತ್ತಾರೆ 
ಬೆಳೆಯುತ್ತಲೇ ಹೋದವ್ಯಕ್ತಿತ್ವ ಅವರದು ಎತ್ತರವನ್ನು ಕಂಡು ನಾವೂ ಎತ್ತರ 
ನಾಗುತ್ತೇವೆ” ಎಂಬ ಮಾತು ಅದೆಷ್ಟು ಔಚಿತ್ಯಪೂರ್ಣ, 


ಸಿದ್ದಗಂಗಾ 


ಸಂಪಾದಕೀಯ 


ಹಾಂತ ಜೋಳಿಗೆ 


ಶಶದಷ್ಟು ನಿಚ್ಚಳ ಸಾಮ್ರ 


ಶ್ರೇಷ್ಠ ಪುರಂದರ 


ಹತ್ಯೆ ಶರಣರ ಕೆ 


ಜೋಳಿಗೆ ಭಿಕ್ಷೆಯ ಸಂಕೇತ, ಅಹಂಕಾರ ನಿರವಸನಕ್ಕೆ ಮಾಧ್ಯಮ , ಸಂತರು, 
ರು , ದಾಸರು ತಮ್ಮ ಸರ್ವೊತ್ತಮ ಸಂಪತ್ತು ಜೋಳಿಗೆ ಎಂದು ನಂಬಿ ನಡೆ 
– ಗುರು ಶಿಷ್ಯನಿಗೆ ಅನುಗ್ರಹಿಸಿದ ಜೋಳಿಗೆ ಲೋಕ ವಿಸ್ಮಯಗಳನೇ ತೆರೆದು 
- ರಿಸಿರುವ ಅನೇಕ ಉದಾಹರಣೆಗಳುಂಟು, ಸಿದ್ದಗಂಗೆಯ ಶ್ರೀಗುರು ಉದ್ದಾ ನ. 
ವಯೋಗಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ 4 ತುಂಬು 
ದಯದಿಂದ ಆಶೀರ್ವದಿಸಿ ಅನುಗ್ರಹಿಸಿದ ಜೋಳಿಗೆಯಿಂದ ಇಂದು ಸಾವಿರಾರು 
ಹಾಥ ಬಡ ಮಕ್ಕಳಿಗೆ ಅನ್ನ , ವಿದ್ಯೆ , ಜ್ಞಾನ ದಾಸೋಹ ಲಭ್ಯವಾಗಿರುವುದು ಸೂರ 
ಕಾಶದಷ್ಟು ನಿಚ್ಚಳ ಸಾಮಾನ್ಯವಾಗಿ "ತಪೋನಿಷ್ಠರು, ಸಾಧಕರು, ಸಿದ್ದರು, 
ಪೀಳಿಗೆಯ ಶ್ರೀಮಂತರು . ದಾಸ ಶ್ರೇಷ್ಠ ಪುರಂದರರು ಜೋಳಿಗೆ ಹಿಡಿದದ್ದು 
=ು ಸತಿ ಸಾಧಿಯ ಪ್ರೇರಣೆಯಿಂದ, ಲೋಕ ಸಂಗ್ರಹ ಕರೆ ಶರಣರ ಜೀವನ 
ಣ, ಇಹವನ್ನೆಂದೂ ತಿರಸ್ಕರಿಸದೆ ಪೂಜ್ಯ ಭಾವದಿಂದ ಗೌರವಿಸುತ್ತ ಆತ್ಮಾನು 
ಧಾನದ ರಾಜಮಾರ್ಗ ಕಂಡುಕೊಂಡವರು, ಆ ಪರಂಪರೆಯಲ್ಲಿ ಕಣ್ಣೆರೆದ ಇಲಕಲ್ಲಿನ 
ರಗಿ ಶ್ರೀ ವಿಜಯ ಮಹಾಂತಸ್ವಾಮಿಗಳು ನಡೆಸಿರುವ ವಿನೂತನ ಮಣಿಹ 
ಮಹಾಂತ ಜೋಳಿಗೆ ” ಯ ಕಾರ್ಯಕ್ರಮ , ಬಸವತತ್ವಗಳಿಗೆ ಸಂಪೂರ್ಣವಾಗಿ 
ಕುನ್ನು ಅರ್ಪಿಸಿಕೊಂಡಿರುವ ಶ್ರೀ ಮಹಾಂತ ಸ್ವಾಮಿಗಳು ಶರಣ ಸಿದ್ದಾಂತ ವಿದ್ಯಾ 
ಠದ ಮೂಲಕ ನಡೆಸುತ್ತ ಬಂದಿರುವ ಶಿವಾನುಭವ ತರಬೇತಿ ಶಿಬಿರಗಳ ಅಂಗ 
ಆಗಿ ಅರಳಿದ : ಮಹಾಂತ ಜೋಳಿಗೆ ” ವಿಶಿಷ್ಟವಾದುದು. ಜೋಳಿಗೆಗೆ ಬೇಡು 
ದ ಧನವನ್ನಲ್ಲ, ಧಾನ್ಯವನ್ನಲ್ಲ ಮುತ್ತು ರತ್ನ ವಜ್ರ , ವೈಡೂರಾದಿ ಅಮೂಲ್ಯ 
ಮೈುಗಳನ್ನಲ್ಲ. ಜನಾಂಗದಲ್ಲಿ ಸಾಮಾಜಿಕ ರೋಗ ರುಜಿನಗಳಾಗಿ ಅಂಟಿ ಬಂದಿರುವ 
ಬಡಿತ ಜೂಜು, ಧೂಮಪಾನ, ಲಂಪಟತ್ವ ಮುಂತಾದದುಶ್ಚಟಗಳನ್ನು ಬೇಡುವ 
ದವೂ ಅಷ್ಟೆ . ' ಬಹಿರಂಗವಾಗಿ ಸಭೆ, ಸಂಮಾರಂಭಗಳಲ್ಲಿ ದುಶ್ಚಟಗಳಿಗೆ ಒಳಗಾಗಿ 
ವ ವ್ಯಕ್ತಿ ಹರಗುರು ಚರಮೂರ್ತಿಗಳ, ಹಿರಿಯರ, ಬಂಧು ಬಾಂಧವರ, ಇಷ್ಟ 
ತ್ರರ ಸಮ್ಮುಖದಲ್ಲಿ ಆತ್ಮಸಾಕ್ಷಿಯಾಗಿ ಸಂಕಲ್ಪ ಮಾಡಬೇಕು, ತನ್ನಲ್ಲಿರುವ ದುಶ 
ದ ಹೆಸರು ಹೇಳಿ ಬಿಡುತ್ತೇನೆಂದುಘೋಷಿಸಿ, “ ಮಹಾಂತ ಜೋಳಿಗೆ ” ಯೊಳಗೆ 
ಟಿ ಬರೆದು ಹಾಕಬೇಕು, ಆ ಕ್ಷಣದಿಂದ ದುಶ್ಚಟ ದೂರನಾಗಬೇಕು, ಶಿವಪಥದಲ್ಲಿ 
ತೆಯಲನುವಾಗಬೇಕು ಗುರುಪಥವನ್ನರಿಯಬೇಕು. ಇದೊಂದು ಕತ್ತಿಯ ಮೇಲೆ 
ಶನ ಸಾಹಸ , ನಿಜ, ಹಾಗೆ ನಡೆದಿರುವ ನಡೆ ಯುತ್ತಿರುವ ಧೀರರ ಪಡೆ ಬೆಳೆಯು 
D . ಜಾನ್ . 90 


ತಿದೆ. ಮಹಾಂತ ಜೋಳಿಗೆ ದಿನೇ ದಿನೇ ತುಂಬುತ್ತಿದೆ. ಉತ್ತರ ಕರ್ನಾಟಕ 
ನೂರಾರು ಹಳ್ಳಿಗಳಲ್ಲಿ ಮಹಾಂತ ಜೋಳಿಗೆ ಮನೆ ಮಾತಾಗಿದೆ. ಮನ ಶುದಿ . 
ನಡೆಸಿದೆ. ಮಹಾಂತ ಕೂಡಲ ಸಂಗಮನ ನಿಜ ಬೆಳಕಿನೆಡೆಗೆ ಮಗ ಮನಸು me 
ಅಂಟಿದ ಕಿಲುಬು ತೊಳೆಯುತ್ತ ಸಾಗಿದೆ, ಸಿರಿಗೆರೆಯ ಪಜ್ಞ ರು ಮದ್ಯಪ] 
ನಿಷೇಧ ಸಮರವನ್ನೇ ಸಾರಿ ಹೊರಟಿರುವಂತೆ, ಸಿದ್ದಗಂಗೆಯ ಸ್ವಾಮಿಗಳು ದುಃ 
ಮೆಯೇ ರಾಷ್ಟ್ರನಿರ್ಮಾಣಕ್ಕೆ ಸಮರ್ಥ ಸಾಧನವೆಂದು ಗ್ರಾಮಾಂತರ ಬಸವ ಜಯಂ» 
ಯ ಮೂಲಕ ಹಗಲಿರುಳು ಪ್ರಚಾರ ಮಾಡುತ್ತಿರುವಂತೆ. ಮಹಾಂತ ಜೋಳಿಗೆಯು 
ಸಮಾಜವನ್ನು ಸುಸಂಸ್ಕೃತವನ್ನಾಗಿ ಮಾಡುವ ದೀಕ್ಷೆ ತೊಟ್ಟಿದೆ. 
ಇದೀಗ 

ಮಹಾಂತ ಜೋಳಿಗೆಯ ಶಿಲ್ಪಿಗಳಾದ ಪೂಜ್ಯ ಶ್ರೀ ಶ್ರೀ ಮಹಾಂತ ಸ್ವಾಮಿಗಳು 
ಬಸವತತ್ವ ಪ್ರಚಾರಕ್ಕಾಗಿ ಲಂಡನ್ನಿಗೆ ತೆರಳುತ್ತಿದ್ದಾರೆ. ಜೊತೆಯಲ್ಲಿ ಬೆಂಗಳೂರು 
ಬೇಲಿಮಠದ ಪೂಜ್ಯರಾದ ಶಿವಾನುಭವ ಚರಮೂರ್ತಿ ಶ್ರೀ ಶ್ರೀ ಶಿವರುದ್ರಸ್ವಾ 
ಗಳವರೂ ಹೊರಟಿದ್ದಾರೆ. ಶರಣ ಬಂಧುಗಳು ಜೊತೆಗೂಡಿದ್ದಾರೆ. ಇದೊಂದ 
ಸಂತಸದ ಸುದ್ದಿ ಬಸವ ತತ್ವಾಭಿಮಾನಿಗಳಿಗೆ, ಈಗಾಗಲೇ ಸಿರಿಗೆರೆಯ ಶ್ರೀ ಶ್ರೀ ಗಳ 
ಸುತ್ತೂರು ಶಿವರಾತಿ ಶ್ವರ ರಾಜೇಂದ್ರ ಶ್ರೀ ಶ್ರೀ ಗಳಂಥವರು , ' ವಿದೇಶ ಯಾಗ 
ಕೈಗೊಂಡು ಬಸವ ತತ್ವ ಪ್ರಚಾರ ಮಾಡಿರುವುದಿಲ್ಲಿ ಸ್ಮರಣೀಯವಾದುದು, ಬಸ 
ತತ್ವಗಳು ಆಧುನಿಕ ಯುಗ ಧರ್ಮಕ್ಕನುಗುಣವಾಗಿ ಹೆಚ್ಚು ಪ್ರಿಯವಾಗುತ್ತಿರುವುದ 
ಶುಭೋದಯದ ಸುಳಿವಾಗಿದೆ. 
(C ಬಸವಣ್ಣನ೦ಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದರಯ್ಯ ಅಸಂಖ್ಯಾ 
ಶರಣರು ” ಎಂಬ ಶರಣವಾಣಿಯಂತೆ ಬಸವಸಂದೇಶ ಸಾರುತ್ತ ನಡೆದಿರುವ ಮಹಾಂ 
ಜೋಳಿಗೆಯ ಶಿಲ್ಪಿಗಳಿಗೆ : ಸಿದ್ದಗಂಗಾ ” ಪೂಜ್ಯರ ವಿದೇಶಯಾತ್ರೆ ಶುಭ 
ದಾಯಕವಾಗಲೆಂದು ಬಸವಾದಿ-ಪ್ರಮಥರನ್ನು ಪ್ರಾರ್ಥಿಸುತ್ತದೆ, 


ಮಾತು - ಬರವಣಿಗೆ 


ಮಾತು ತುಂಡು ಮೋಡ, ಬರವಣಿಗೆ ನಂದಾದೀಪ, ಶಾಶ್ವತವಾಗಿ 
. ಉಳಿಯತಕ್ಕದ್ದು , ಅದರಿಂದ ಅನೇಕ ದೀಪಗಳು ಹತ್ತಿ ಬೆಳಕಾಗುತ್ತದೆ. 

- ಎಚ್ , ಎಂ , ಶಂಕರನಾರಾಯಣರಾವ 


ಸಿದ್ದಗಂಗಾ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ-572 104 

ತುಮಕೂರು ಜಿಲ್ಲೆ. 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


* 


ಸಹ ಸಂಪಾದಕರು 
ಬಿ ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


ಲೇಖಕರಲ್ಲಿ ಮನವಿ 
- ಸಿದ್ದಗಂಗಾ ' ಶ್ರೀ ಸಿದ್ದಗಂಗ 
ಮಠದಿಂದ ಪ್ರಕಟವಾಗುತ್ತಿರುವ ಮಾತು 
ಪತ್ರಿಕೆ, ಶ್ರೀ ಮಠದ ಹಳೆಯ ವಿದ್ಯಾಥಿ 
ಸಂಘದ ಹೆಮ್ಮೆಯ ಸೇವಾ ಪುರವಣೆ 
ಮೇಲಾಗಿ, ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿ. 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ ! 
ಹಾಕುತ್ತಿದೆ . ಈ ಧೈಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾ 
ಲೇಖನಗಳನ್ನು ಸ್ವಾಗತಿಸುತ್ತದೆ.ಅಕ್ಷ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕ 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಅನುವಾದ, ರೂಪಾಂತರ ಲೇಖನಗಳ 
ಮೂಲ ಕೃತಿಕಾರರ ಅನುಮತಿ ಪಡೆದ 
ಬೇಕು ಸ್ವೀಕೃತ ಲೇಖನಗಳಿಗೆ ಸೂಕ 
ಸಂಭಾವನೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ. 
ಎಂ . ರೇಣುಕಾರಾಧ್ಯ 


ವಿತರಣೆ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 2 ) - 00 ರೂ 
ಅಜೀವ ಸದಸ್ಯತ್ವ 250 - 00 ರೂ 


(( ಸಂಪಾದಕರು ? 
- ಸಿದ್ದಗಂಗಾ ? ಕನ್ನಡ ಮಾಸಪತ್ರಿ 
ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ . 


ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥ 


ಸಂಪಾದಕೀಯ 
ಡಾ || ಎಲ್ . ಬಸವರಾಜು, 


ಶರಣ ಸಾಹಿತ್ಯ ಅನುಭಾವಿಗಳ ಅರವಟಿಗೆಯಿಂದ ಅಭಿವ್ಯಕ್ತಗೊಂಡ ಅಮೂಲ್ಯ 
ಸಾಹಿತ್ಯ , ವಚನ ಹಾಗೂ ವಚನೇತರ ಪ್ರಕಾರಗಳಲ್ಲಿ ಪ್ರಕಟವಾಗಿರುವ ಆ ಸಾಹಿತ್ಯ 
ದಲ್ಲಿ ಸಂಶೋಧನೆಯನ್ನು ಮಾಡಿರುವ ವಿದ್ವಾಂಸರು ಅನೇಕರು ಅವರಲ್ಲರ ಪರಿಶ್ರಮ 
ಪ್ರತಿಭೆಗಳ ಫಲವಾಗಿ ಶರಣ ಧರ್ಮ ಸಾಹಿತ್ಯಾಭಿಮಾನಿಗಳು ಪರಿಷ್ಕತ ಹಾಗೂ 
ಪ್ರಮಾಣಿಕ ಕೃತಿಗಳನ್ನು ಕಾಣುವ ಭಾಗ್ಯವಂತರಾದರು. ನಿಷ್ಠೆ ಮತ್ತು ಶ್ರದ್ಧೆಗಳನ್ನೇ 
ಹಾಸು ಹೊಕ್ಕಾಗಿಸಿಕೊಂಡು ಸಂಶೋಧನೆಯನ್ನು ಜೀವನದ ತಪಸ್ಸನ್ನಾಗಿಸಿಕೊಂಡು 
ದುಡಿದ ಪರಿಣಾಮವಾಗಿ ಶರಣ ಸಾಹಿತ್ಯದ ಅನೇಕಉದ್ದ೦ಥಗಳನ್ನು ಕನ್ನಡ 
ಸಾರಸ್ವತ ಭಕ್ತರು ಕಾಣುವಂತಾಯಿತು. ಅವರೆಲ್ಲ ಪ್ರಾತಃ ಸ್ಮರಣೀಯರಾಗಿದ್ದಾರೆ. 


ಡಾಗಿ ಎಲ್ . ಬಸವರಾಜುರವರು ಅಲ್ಲಮ ಪ್ರಭು ಮುಂತಾದ ಶರಣರನೇಕರ 
ವಚನಗಳನ್ನು ಸಂಪಾದಿಸಿ ಕೊಟ್ಟಿರುವ ಶ್ರೇಷ್ಠ ಮಟ್ಟದ ವಿದ್ವಾಂಸರು. ಅಲ್ಲಮನ 
ವಚನ ಚಂದ್ರಿಕೆ, ದೇವರದಾಸಿಮಯ್ಯನ ವಚನಗಳು, ಶೂನ್ಯ ಸಂಪಾದನೆ, ಶಿವದಾಸ 
ಗೀತಾಂಜಲಿ , ಅಕ್ಕನವಚನಗಳು , ಪರಮಾರ್ಥ, ಮುಂತಾಗಿ ಅವರು ಸಂಪಾದಿಸಿರುವ 
ಶರಣ ಸಾಹಿತ್ಯ ಕೃತಿಗಳು. 


« ಅಲ್ಲಮನ ವಚನ ಚಂದ್ರಿಕೆ ” ಈ ವಚನ ಸಂಗ್ರಹವನ್ನು ಡಾ || ಎಲ್ . 
ಬಸವರಾಜು ಅವರು ಮಾಡಿ ಕೃತಾರ್ಥರಾಗಿದ್ದಾರೆ, ಇವರು ಈಗಾಗಲೇ ಅನೇಕ 
ಸಾಹಿತ್ಯಕ ಹಾಗೂಾ ಸಂಶೋಧನಾತ್ಮಕ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲಮನ 
ವಚನ ಚಂದ್ರಿಕೆ ' ಯ ಉದ್ಯೋದಕ ಪೀಠಿಕೆ ಹೊಂದಿದೆ. ಪಂಡಿತರಿಗೂ . ಪಾಮರರಿಗೂ 
ಸರಳವಾಗಿ ತಿಳಿವಂತೆ ನಿರೂಪಿಸಿದ್ದಾರೆ”-ಎಂಬ ಶ್ರೀ ಮು . ಜ . ಗಂ , ರವರ ಮಾತುಗಳು 
ಯಥಾರ್ಥವಾಗಿವೆ. 


4 ಶಿವದಾಸಗೀತಾಂಜಲಿ ” ಇನ್ನೊಂದು ಉದ್ದ೦ಥ, ಶರಣರ ಅನೇಕ ಗೀತೆ 
ಗಳನ್ನು ಶಾಸ್ತ್ರೀಯವಾದ ರೀತಿಯಲ್ಲಿ ಸಂಪಾದಿಸಿರುವ ಶ್ರೇಷ್ಠಕೃತಿ, “ ಪರಮಾರ್ಥ ” 
ಸರ್ವಜ್ಞನ ವಚನಗಳ ಮತ್ತೊಂದು ಹೆಸರುಳ್ಳ ಕೃತಿ, ಪ್ರತಿಕ್ರಿಪದಿಯ ಪರಮಾರ್ಥ 
ಎಂದು ಮುಗಿಯುತ್ತದೆ. ಶೂನ್ಯ ಸಂಪಾದನೆ ಶರಣ ಸಾಹಿತ್ಯದ ಅನರ್ಘಕೃತಿ, 
ಅದನ್ನು ಸಂಪಾದಿಸಿದ ಯಶಸ್ಸು ಅವರಿಗೆ ವಚನಗಳ ಸಂಪಾದನೆಯಲ್ಲಿ ಅನುಸರಿಸಿರುವ 
ವಿಧಾನ ಗ್ರಂಥ ಸಂಪಾದನಾ ಮಾರ್ಗದಲ್ಲಿ ಆದರ್ಶನೀಯ . 


ಜುಲೈ - 1990 


ಶ್ರೇಷ್ಟ ಮಟ್ಟದ ಪ್ರಾಧ್ಯಾಪಕರಾಗಿ, ನಿರ್ಭಿದೆಯ ಸ್ವಭಾವ, ಖಚಿತ ಅಭಿಪ್ರಾಯ, 
ನೇರನುಡಿಯ , ಸರಳ ಉಡುಗೆಯ , ಡಾ | ಎಲ್ . ಬಸವರಾಜುರವರು ಸಂಶೋಧನೆ, 
ಸಂಪಾದನೆಯ ಮಾರ್ಗದಲ್ಲಿ ಪ್ರಮುಖ ಸಾಲಿನಲ್ಲಿರುವ ಹಿರಿಯ ವಿದ್ವಾಂಸರು 
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೂವತ್ತೈದು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ 
ಸೇವೆಸಲ್ಲಿಸಿದ ಕೀರ್ತಿ ಅವರದು ಸಹಸ್ರರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದವರು. 
- ಅವರ ಬೋಧನಾ ವಿಧಾನ ಚೇತೋಹಾರಿಯಾದುದು. ತಲಸ್ಪರ್ಶಿಯಾದ ಜ್ಞಾನ. 

ಆದನ್ನು ಮುಕ್ತವಾಗಿ ನೀಡುವ ಔದಾರೆ . ಶರಣ ಸಾಹಿತ್ಯ ತಪಸ್ವಿ ಯಾಗಿ ಕಂಗೊಳಿ 
ಸಿದ್ದಾರೆ ಇಂದು. 


ಅಖಿಲ ಭಾರತ ಮೂರನೆಯ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ 
ಯಾಗಿರುವ, ಗೌರವಾದರ್ಶಗಳಿಗೆ ಪಾತ್ರರಾಗಿರುವ ಡಾ11 ಎಲ್ . ಬಸವರಾಜುರವರ 
ಶ್ರೀ ಸಿದ್ದಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಶ್ರೀ ಸಿದ್ದಗಂಗಾ ಸಾಣೆಯಲ್ಲಿ 
ಸಿದ್ದರಾದವು. ಪರಮ ಪೂಜ್ಯ ಶ್ರೀ ಉದ್ದಾನಶಿವಯೋಗಿಗಳವರ ಕೃಪಾನಗ್ರಹಕ್ಕೆ 
ಪಾತ್ರರಾಗಿ, ಕನಕಪುರ ದೇಗುಲ ವಠದ ಅಧ್ಯಕ್ಷರಾಗಿದ್ದ ಲಿಂಗೈಕ್ಯ ಪೂಜ್ಯ ಶ್ರೀ 
ಮಹಾಲಿಂಗಸ್ವಾಮಿಗಳವರ ಪೂರ್ವಾಶ್ರಮದ ಸಹಪಾಠಿಗಳು, ಸ್ನೇಹಿತದ ಪರಮ 
ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾದವರು. 
ಕೋಲಾರ ಜಿಲ್ಲೆ ಬಂಗಾರದ ಗಣಿಗೆ ಹೆಸರಾಗಿರುವಂತೆಯೇ ವಿದ್ವಾಂಸರಿಗೂ ಜನ್ಮ 
ಕೊಟ್ಟು ಧನ್ಯವಾಗಿದೆ. ಡಾ || ಬಸವರಾಜುರವರು ಕೋಲಾರ ಜಿಲ್ಲೆಯ ಹೆಮ್ಮೆಯ 
ಪುತ್ರರು. 


ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳಾದ ಡಾ ।! ಎಲ್ , ಬಸವರಾಜುರವರು 
ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಠದ 
ಹಳೆಯ ವಿದ್ಯಾರ್ಥಿ ಸಂಘ ಹಾಗೂ ಸಂಘದ ಪತ್ರಿಕೆಯಾದ “ ಸಿದ್ದಗಂಗಾ ತಂಬು 
ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಸಂತೋಷಿಸುತ್ತದೆ. 


ಸಿದ್ದಗಂಗಾ 


ಸಂಪಾದಕೀಯ 
೦ತ್ರ ದಿನಾಚರಣೆ 


ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವದ ಮಟ್ಟಕ್ಕೆ ಇಳಿಯಿತ್ತಿರುವ 
ಜಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣತಂತ್ರ 
ಕರಣೆಗಳು ಭಾರತೀಯರ ರಾಷ್ಟ್ರ ಪ್ರಜ್ಞೆಯ ಅಭಾವಕ್ಕೆ ಸದ ಉದಾ. 
ಗಳಾಗಿವೆ ಎಂದರೆ ತಪ್ಪಾಗದೇನೋ ಉತ್ಸಾಹ ಶೂನ್ಯ, ಬಂಜೆ 

ಗಳ ಅಂತರರಗ ಬಹಿರಂಗ ಸಾಮರಸ್ಯವಿಲ್ಲದ, ಕೃತ್ರಿಮ ದೇಶ 
ತು, ಸ್ವಾರ್ಥನಾಯಕರುಗಳ ಬೂಟಾಟಿಕೆಯ ನಾಟಕ ನಡೆದಿರುವುದನ್ನು 

ಕಣ್ ಬಿಡುತ್ತಿರುವ ಕೂಸು ಕೂಡಾ ಕಣ್ಣೀರು ಸುರಿಸುತ್ತಿದೆ. 
ತ್ರ ತಂದು ಕೊಟ್ಟ ಉದಾತ್ತ ದೇಶಭಕ್ತರು ಕಂಡ ಕನಸೇನು? 
ಕುವ ಹುನ್ನಾರ, ವೇನು ? ನಾಯಕರುಗಳ ಜೀವನ ವಿಧಾನ ಅಸಹ್ಯ 
ವಷ್ಟು ಕಲುಷಿತವಾಗಿದೆ. ದೇಶಪ್ರೇಮ ಕಾಗದದ ಮೇಲಿನ ಅಕ್ಷರ 
ನಾಗಿದೆ. ಸಮಸ್ಯೆಗಳ ಸೃಷ್ಟಿಯಂತೂ ಲೆಕ್ಕವಿಲ್ಲದಷ್ಟು , ಕಂಬಂಧ 
ವಿನಂತೆ ಬಾಚಿ ತಬ್ಬಿದೆ, ತಬ್ಬುತ್ತಲಿದೆ ಅರ್ಧಶತಮಾನದ ಹತ್ತಿರ 
ರೂ ಸ್ವಾತಂತ್ರದ ಫಲವನ್ನು ಭಾರತೀಯ ಅನುಭವಿಸುವ ಭಾಗ್ಯ ಬರ 
ರಾಜಕಾರಣಿಗಳ ಚಾಣಾಕ್ಷ ಬುದ್ದಿ ಪಂಜಾಬ್, ಕಾಶೀರ, ಶ್ರೀಲಂಕಾ, 
ಅಮ ಜನ್ಮಭೂಮಿ, ಬಾಬರಿ ಮಸೀದಿ, ಬೋಫೋಕ್ಸ್ ಹಗರಣ 
- ಕದ್ದಾಲಿಕೆ, ಇತ್ಯಾದಿಗಳನ್ನು ಜೀವಂತವಾಗಿ ಉಳಸಿಕೊಳ್ಳುವ 
- ಆಸಕ್ತವಾಗಿದೆ. ಸಚಿವೋಪಸಚಿವರುಗಳ ವಿದೇಶಯಾತ್ರೆ ಅವ್ಯಾಹತ 
ನಡೆದೇ ಇದೆ, ಶ್ರೀ ಸಾಮಾನ್ಯನ ಬವಣೆ ಬೆಳೆಯುತ್ತಲೇ ಇದೆ. 
ದ ಜೀವನ ಕಣ್ಣೀರಿನ ಕಾಲುವೆಯಾಗುತ್ತಿದೆ. ಸೀಮೆ ಎಣ್ಣೆಗೆ 
, ವಿದ್ಯುತ್ ಖೋತಾ, ಬಸ್ಸು ಧರದಲ್ಲಿ ಹೆಚ್ಚಳ, ಪಡಿತರ ಅಂಗಡಿಯ 
- ಬೆಲೆ ದುಬಾರಿ , ಶಾಲಾ ಕಾಲೇಜುಗಳ ಶುಲ್ಕ ಶ್ರೀಮಂತಿಕೆ, ಈ 


ಪಟ್ಟಿಗೆಕೊನೆಯೇ ಇಲ್ಲ. ಇಷ್ಟಾಗಿಯೂ ಝುಂಡಾ ಊಂಛಾರಹೇಹವು 
ಅಭಿಮಾನದಿಂದ ಭಾರತದ ಮಕ್ಕಳು ಹಾಡುತ್ತಲೇ ಇದ್ದಾರೆ. ಮಂತ್ರಿ 
ಮುಕ್ತಾ ಫಲಗಳು ಉದುರುತ್ತಲೇ ಇವೆ. ಎತ್ತೆತ್ತ ನೋಡಿದಡತ 
ಭ್ರಷ್ಟಾಚಾರ , ದೇಶಾಚಾರ , ಸದಾಚಾರ, ವಿಚಾರ ಸಂಚಾರ ಹೊರ 
ಅಭಿನಯ ಶಿರೋಮಣಿಗಳಂತೆ ನಮ್ಮ ಶಾಸಕರು , ಸ್ವಾತಂತ್ರ್ಯ ದಿನಾ 
ಎಂಬ ನಾಟಕದ ಮುಖ್ಯ ಪಾತ್ರ ಧಾರಿಗಳಾಗಿ ರಂಜಿಸುತ್ತಿದ್ದಾರೆ. ಹೃ : 
ಎಂಬುದೇನಾದರೂ , ಆತ್ಮಸಾಕ್ಷಿ ಎಂಬುದೇನಾದರೂ ಇವರಿಗೆ ಇದೆ. 
ಎಂದು ಕೇಳುವ ಹೊಸ ಪೀಳಿಗೆ ಇಂದು ಮುಂದೆ ಬರಬೇಕಾಗಿದೆ. 
ಹಳ್ಳಿಗಳೆಲ್ಲ ಕೆಟ್ಟ ರಾಜಕಾರಣದ ಆಗ್ನಿ ಕುಂಡದಲ್ಲಿ ಭಸ್ಮವಾಗು. 
ಮೌಲ್ಯಗಳೆಲ್ಲ ಬೂದಿಯಾಗುತ್ತಿವೆ. ಪವಿತ್ರ ರಾಷ್ಟ್ರಧ್ವಜದಡಿಯಲ್ಲಿ ಪ್ರವ 
ಬದ್ಧರಾಗುತ್ತಿದ್ದಾರೆ. ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲವೇ 
ಆದರೆ ದೇಶವಿರುವುದೇ ತಮಗಾಗಿ ಎಂದು ನಡೆದುಕೊಳ್ಳುತ್ತಿದ್ದಾರೆ. ಈ 
ಕೃತಿಗಳಲ್ಲಿ ಏಕತೆಯಿರದ ನಮ್ಮ ಸ್ವಾತಂತ್ರ ದಿನಾಚರಣೆಗೆ ಅರ್ಥವೆ 
ದರೂ ಉಂಟೆ ?. 

- ಸ್ವಾತಂತ್ರ್ಯ ಬಂದು ಬಹಳ ವರ್ಷಗಳಾದರೂ ನಾವು ನಿರೀಕ್ಷೆ 
ಗುರಿಯನ್ನು ಮುಟ್ಟಲಾಗಿಲ್ಲ. ಅನೇಕ ವಿಧವಾದ ಕಾರ್ಯ ಸಾಧನೆಯ 
ಮಾಡಿದ್ದೇವೆ. ಮಾಡಬೇಕಾಗಿರುವುದನ್ನು ವಿಮರ್ಶಿಸಿದಾಗ ಗುರಿ ಜನ: 
ಮಟ್ಟವನ್ನು ಮುಟ್ಟಬೇಕಾಗಿತ್ತು ಎನ್ನಿಸುತ್ತದೆ, ಆದರೆ ಜನರ ಬಯಕೆಗಳ 
ಪೂರ್ತಿಗೊಳಿಸಲು ಇಂದೂ ಸಾಧ್ಯವಾಗಿಲ್ಲ, ಸಮರ್ಥವಾಗಿಲ್ಲ. ಎಲ್ಲ 
ಮಂಕು ವಾತಾವರಣ, ನಿರುತ್ಸಾಹ, ಆಹಾರದ ಅಭಾವ, ಅಜ್ಞಾನ, ಅಶಾ 
* ಗೊಂದಲ ತಾಂಡವಾಡುತ್ತಿದೆ. ಭಾರತ ಯಾವ ಸ್ವಾರ್ಥವನ್ನ ಹತ್ತಿಕ್ಕಿತೆ 
ತೊಡೆದುಹಾಕಿತ್ತೊ ಅದೇ ಇಂದು ಬಹೃದಾಕಾರವಾಗಿ ಮುಂದಾಗಿ 
ಕೊಡವಿ ರಾಕ್ಷಸನಂತೆ ಎದ್ದು ಹಾಹಾಕಾರವನ್ನು ಮಾಡುತ್ತಿರುವುದ 
ನಾವು ಕಾಣುತ್ತೇವೆ. 
ಸಿದ್ದಗಂಗಾ 


“ ನರ್ತವೆಂಬುದು ಕರ್ತಾರನ ಕಮ್ಮಟವಯಾ . 
ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಾ ? 


ಸಲ್ಲುವಂತೆ ಬದುಕಬೇಕು. ಜೀವನದುದ್ದಕ್ಕೂ ಹಲವು ಹನ್ನೊಂದಕ್ಕೆ 
ಸಾಯುವುದನ್ನು ಕಾಣುತ್ತೇವೆ. ಆದರೆ ದೇವರಿಗಾಗಿ ಸಾಯುವವರನ್ನು ಕಾಣಲಾರೆವು 


ಈ ಆಸೆಗೆ ಸತ್ತುದು ಕಾಟ, ಆಮಿಷಕ್ಕೆ ಸತ್ತುದು ಕಾಟ 
ಹಾನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕಾಟ, ಗುಹೇಶ್ವರಾ - 


ನಿಮಗಾಗಿ ಸತ್ತವರಾರನೂ ಕಾಣೆ- ಎನ್ನುವ ಪ್ರಭುದೇವರ ವಾಣಿ ಅದೆಷ್ಟು 
ಸತ್ಯ , ಜೀವನವೆಂಬುದು ದೇವರು ಕೊಟ್ಟ ಕುದುರೆ ಅದನ್ನು ಸರ್ಮಥವಾಗಿ ಸವಾರಿ 
ಮಾಡುವ ಕಲೆಯನ್ನು ಕಲಿತಾಗಲೇ ಅದಕ್ಕೆ ಬೆಲೆ, ಭೌತಿಕ ಶರೀರಕ್ಕೆ ಬರುವ ಸಾವಿಗೆ 
ಅಂಜಬಾರದು, ಅಳುಕ ಬಾರದು, ದೇವರು ಕೊಟ್ಟ ಕಾಯಕವೆಂಬುದು ಅಮೂಲ್ಯ 
ಆಭರಣ , ಅದನ್ನು ಒಪ್ಪವಾಗಿ ನೋಡಿಕೊಳ್ಳ ಬೇಕು, ಲಾಲನೆ ಪಾಲನೆ ಮಾಡು. 
ತಿರಬೇಕು. ( ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದಕಾಯ ” ಆದು. 

ಅದನ್ನು ಕೆಡಿಸಲಾಗದು ” ಸಾವು ನಿಶ್ಚಿತ. ಆದರೆ ಎಂದು ಅನಿಶ್ಚಿತ, ಅದಕ್ಕಾಗಿ 
ಚಿಂತಿಸಿ ಫಲವಿಲ್ಲ, ಇರುವಷ್ಟು ದಿವಸ ಸತ್ಯ ಶುದ್ಧ ಕಾಯಕದಿಂದ ಬದುಕುವುದು - 
ಮುಖ್ಯ ಸಾವು ಬರುತ್ತದೆ ಎಂದು ಭಯಪಡಬಾರದು. ( ನಾಳೆ ಬಪ್ಪುದು - 
ನಮಗಿಂದೇಬರಲಿ, ಇಂದು ಬಪ್ಪುದು ನನಗೀಗಲೇ ಬರಲಿ , ಇದ. 
ಕಾರಂಜುವರು ? ಇದಕ್ಯಾರಳುಕುವರು ? ” ಜಾತಸ್ಯ ಮರಣಂ ದ್ರವಂ = 
(C ಎಂಬುದಾಗಿ ನಮ್ಮ ಕೂಡಲ ಸಂಗನು ದೇವ ಬರೆದ ಬರೆಹವ ತಪ್ಪಿಸುವಡೆ 
ಹರಿಬ್ರಹ್ಮಾದಿಗಳಿಗಳವಲ್ಲ ” ಎಂಬ ದೃಢನಿರ್ಧಾರ ಬೇಕು, ಮೃತ್ಯುಂಜಯ ಮನೆಯ 
ಧರ್ಮಬೇಕು. 


( ದಿ. 11 . 8. 90 ರಂದು ತಟ್ಟೆಕೆರೆಯಲ್ಲಿ ನೀಡಿದ ಆಶೀರ್ವಚನದಿಂದ ಸಂಗ್ರಸಿದ್ದು ) | 


ಸಂಪಾದಕೀಯ 
ಸಾಹಿತ್ಯ ಸಮ್ಮೇಳನ, 
- ಅಖಿಲ ಭಾರತ ಶರಣ ಸಾಹಿತ್ಯ ಮೂರನೆಯ ಸಮ್ಮೇಳನ ದಿ 1314 ಮತ್ತು 
ಜುಲೈ 90ರಲ್ಲಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ಜರುಗಿತು. ಸಮ್ಮೇಳನದ 
ಕ್ಷರಾಗಿ ಪ್ರಖ್ಯಾತ ವಿದ್ವಾಂಸರಾದ ಡಾ | ಎಲ್ . ಬಸವರಾಜುರವರು ಮೂರು 
ಸಗಳ ಸಮ್ಮೇಳನದ ಎಲ್ಲ ಕಾರಕ್ರಮಗಳನ್ನು ನಡೆಸಿಕೊಟ್ಟರು. ದಿ 13. 7 . 90 
ಕು ಬೆಳಗ್ಗೆ ಎಂಟು ಘಂಟೆಗೆ ಷಟ್ಸ್ಥಲಧ್ವಜಾರೋಹಣೆಯನ್ನು ಒಳ ಬಳ್ಳಾರಿ 
ಹದ ಪೂಜ್ಯ ಶ್ರೀ ಸಿದ್ದಲಿಂಗಸ್ವಾಮಿಗಳು ನೆರವೇರಿಸಿದರು ಒಂಬತ್ತು ಘಂಟೆಯಿಂದ 
ಹದ ಪ್ರಮುಖ ಬೀದಿಗಳಲ್ಲಿ ಶರಣ ಸಾಹಿತ್ಯದ ವೈವಿಧ್ಯ ಪೂರ್ಣವಾದ ಮೆರವಣಿಗೆ 
ಯಿತು, ಮೆರವಣಿಗೆಯಲ್ಲಿ ಜಾನಪದ ನೃತ್ಯ ತಂಡಗಳು, ಶರಣ ಧರ್ಮ ಜೀವನಕ್ಕೆ 
Dಂಧಿಸಿದ ಸ್ತಬ್ದ ಚಿತ್ರಗಳು, ಶಾಲಾ ಕಾಲೇಜುಗಳ ಸಮವಸ್ತ್ರಧಾರಿ ವಿದ್ಯಾರ್ಥಿ 

ರ್ಥಿನಿಯರು, ಶರಣ ಸಾಹಿತ್ಯದಲ್ಲಿ ಕೃಷಿಮೂಡಿದ ವಿದ್ವಾಂಸರು, ಅಭಿಮಾನಿ 
- ಶರಣಸಾಹಿತ್ಯವನ್ನು ಹೊತ್ತ ಸಾಲಂಕೃತ ರಥ, ವಿವಿಧ ಮಠಾಧೀಶರು ವಿಶಿಷ್ಟ 

ವವಾಗಿ ಮೈದುಳಿದಂತಾಯಿತು. ವಿಜಯನಗರ ಕಾಲೇಜ್ ಮೈದಾನದಲ್ಲಿ 
ರ್ಹಾಣವಾಗಿದ್ದ ಬೃಹತ್ ಸಭಾಮಂಟಪ -ಪ್ರೌಢದೇವರಾಯ ಮಂಟಪ. ಶರಣ 
ಇತ್ಯಾಭಿಮಾನಿಗಳಿಂದ ಕಿಕ್ಕಿರಿದು ಸಮಾವೇಶಗೊಂಡು ಮೈ ಮನಗಳಿಗೆ ಹಬ್ಬ 
_ಂಟು ಮಾಡಿತು. ಹನ್ನೊಂದು ಘಂಟೆಗೆ ಪ್ರಾರಂಭವಾಗ ಬೇಕಾಗಿದ್ದ 

ಳನದ ಉದ್ಘಾಟನೆ ವಿಳಂಬವಾಗಿ ಉದ್ಘಾಟಿತವಾದರೂ ನೇರವಾಗಿ ಗುರಿ 
ರಣೆಗಳ ಮುಖಿಯಾಗಿ ಸಾಗಿತು. ಸುತ್ತೂರು ಶ್ರೀ ವೀರಸಿಂಹಾಸನಾಧೀಶ್ವರ 
ದ್ದು ರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ, 
ಕೊಟ್ಟೂರುಸ್ವಾಮಿ ಮಠದ ಪೂಜ್ಯ ಶ್ರೀ ಶ್ರೀ ಸಂಗನಬಸವಮಹಾಸ್ವಾಮಿಗಳವರ 

ಸಾನ್ನಿಧ್ಯದಲ್ಲಿ ಸಮಾರಂಭದ ಕಾಠ್ಯಕ್ರಮಗಳು ಪ್ರಾರಂಭವಾದವು. ಸಮ್ಮೇಳ. 
ಶ್ಯಕ್ಷರಾದ ಡಾ|| ಎಲ್ . ಬಸವರಾಜುರವರು ಮಾತನಾಡುತ್ತ ಒಳಪಂಗಡಗಳ 
ಕ ಸೃಷ್ಟಿಯಿಂದಾಗಿ ಶರಣಸಮಾಜ, ಸಾಹಿತ್ಯಗಳು ಗೊಂದಲಗಳಿಗೆ ಒಳಗಾದುವು 
ವರಲ್ಲದೆ ಜಂಗಮ ' ಜಾತಿಯಾಗಿ ಬೆಳೆದು ಬಂದದ್ದು ದುರ್ದೈವವೆಂದರು. 
ನಕ ಸಭಾಸದಸ್ಯರಾದ ಶ್ರೀ ಬಸವರಾಜ ಪಾಟೀಲಅನ್ವರಿಯವರು 'ಹೇಮಕೂಟ” 
ಶಕೆಯನ್ನು ಬಿಡುಗಡೆ ಮಾಡುತ್ತ ಯುವಜನಾಂಗ ಶರಣಸಾಹಿತ್ಯದತ್ತ ಆಸಕ್ತಿ 
“ ಬೇಕೆಂದರು , ಶಾಸಕರಾದ ಶ್ರೀ ಗುಜ್ಜಲ ಹನುಮಂತಪ್ಪನವರು ಗ್ರಂಥಪ್ರದ 
ನವನ್ನು ಉದ್ಘಾಟಿಸಿದರು. ಪೂಜ್ಯ ಶ್ರೀ ಶ್ರೀ ಸಂಗನ ಸ್ವಾಮಿಗಳು ಆಶೀರ್ವಚನ 
ಮತ್ತೆ ವಿಜಯನಗರ ಕಾಲದ ಸ್ಮರಣೀಯ ಜೀವನವನ್ನು ನೆನಪಿಗೆ ತರುವಂತಿದೆ 
ರಿನ ಸಮ್ಮೇಳನ ಎಂದು, ಸಮಸ್ತರನ್ನು ಆತ್ಮೀಯವಾಗಿ ಆಹ್ವಾಸಿದರು. 
ಎಚ್ . ತಿಪ್ಪೇರುದ್ರಸ್ವಾಮಿಯವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ 


ಧೈಯೋದ್ದೇಶಗಳನ್ನು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ಮಾತುಗಳ ಮೂಲಕ ಪಃ 
ಚಯ ಮಾಡಿಕೊಟ್ಟರು. ಸಮ್ಮೇಳನದ ಅಂಗವಾಗಿ ಆರು ಗೋಷ್ಠಿಗಳು ನಡೆದ 
ವಲ್ಲದೆ ಶರಣ ಸಂಗಮ ' ಎಂಬ ಸ್ಮರಣ ಸಂಚಿಕೆ, ದ್ವಿತೀಯ ಶರಣ ಸಾಹಿ 
ಸಮ್ಮೇಳನದಲ್ಲಿ ಮಂಡಿತವಾದ ಉಪನ್ಯಾಸಗಳ ಸಂಕಲನವಾದ ' ಶರಣತತ್ವ ಚಿಂತ : 
ಗ್ರಂಥಗಳು ಬಿಡುಗಡೆಯಾಗುವುದರ ಜೊತೆಗೆ ' ಬಸವ ವಚನ' ಇಂಗ್ಲೀಷ್ ಆವೃತ್ತಿಯ 
ಪ್ರಕಟವಾಗಿ ಶಾಶ್ವತ ದಾಖಲೆಯಾಯಿತು. ಜಾನಪದದಲ್ಲಿ ಶರಣಸಾಹಿತ್ಯ ಗೋಃ 
ಯಲ್ಲಿ ಪ್ರಬಂಧಗಳನ್ನು ಮಂಡಿಸಿದ ಶ್ರೀ ಮುದೇನೂರು ಸಂಗಣ್ಣನವರು ಈ 
ಮಲ್ಲಿಕಾರ್ಜುನ, ಶಿ, ಲಕ್ಕೆ , ಡಾ || ಬಸವರಾಜು, ಮಲಶೆಟ್ಟಿಯವರು, ಶರಣ ಸಾಹಿ 
ಜಾನಪದರ ಜೀವನದಲ್ಲಿ ಸಮ್ಮಿಳಿತವಾಗಿರುವ ವಿವಿಧ ಮುಖಗಳನ್ನು ವಿದ್ವತ್ತೋಣ" 
ವಾಗಿಯೇ ಮಂಡಿಸಿದರು. ಗೋಷ್ಠಿಯ ಅಧ್ಯಕ್ಷತೆವಹಿಸಿದ್ದ ಶ್ರೀಮತಿ ಶಾಂತದೇ 
ಮಾಳವಾಡರು ಶರಣ ಧರ್ಮ ಜನಪದರಧರ್ಮ ಹೇಗಾಯಿತೆಂಬುದನ್ನು ವಿವೇಚಿಸಿದ 
“ವಿಜಯನಗರ ಕಾಲದ ವಚನಸಾಹಿತ್ಯ ” ಗೋಷ್ಠಿಯಲ್ಲಿ ಭಾಗವಹಿಸಿದ ವಿದ್ವಾಂಸರು 
ಶ್ರೀ ಜಿ. ವಿ. ಶಿವಲಿಂಗಯ್ಯ , ಶ್ರೀಮತಿ ಪದ್ಮ ರಾಜಶೇಖರ್‌ರವರು , ವಚನಗಳ 
ಸಂಪಾದನೆ ಮತ್ತು ಸ್ಥಲಕಟ್ಟು ವ್ಯಾಖ್ಯಾನ ಹಾಗೂ ವಚನಕಾರರು ಅನುಸರಿಸಿ : 
ಮಾರ್ಗ ಪರಿಚಯ ಮಾಡಿಸಿದರು. ಡಾ || ಎಸ್ . ಎಂ . ವೃಷಭೇಂದ್ರಪ್ಪ ಸ್ವಾಮಿಯವರ 
ಗೋಷ್ಠಿ ಯ ಅಧ್ಯಕ್ಷತೆವಹಿಸಿ ಮಾತನಾಡುತ್ತ ವಚನ ಸಾಹಿತ್ಯದ ಮೌಲ್ಯವನ 
ವಿಶದಗೊಳಿದರು . * ವಿಜಯ ನಗರ ಕಾಲದ ವಚನೇತರ ವೀರಶೈವಸಾಹಿತ್ಯ ' ಗೋಪಿ 
ಶ್ರೀ ಕೋ . ಚೆನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದು ಡಾ | ಚೆನ್ನಕ್ಕ ಎಲಿಗಾಗಿ 
ಮತ್ತು ಡಾ|| ಮಲ್ಲಿಕಾರ್ಜುನ ರೆಡ್ಡಿ ಯವರು ಪ್ರಬಂಧಗಳನ್ನು ಮಂಡಿಸಿದರು 
ಡಾ|| ಸಿ. ಪಿ . ಕೃಷ್ಣಕುಮಾರ್‌ರವರ ಅಧ್ಯಕ್ಷತೆಯಲ್ಲಿ ಸಮಾವೇಶಗೊಂಡ “ಶರಣರ 
ಮತ್ತು ಸಮಾಜವಾದ ” ದ ಗೋಷ್ಠಿ ಅತ್ಯಂತ ಲವಲವಿಕೆಯಿಂದ ವಿಚಾರಪೂರ್ಣ 
ಮೂಡಿಬರಲು ಕಾರಣರಾದವರು ವಿದ್ವಾಂಸರಾದ ಶ್ರೀ ಡಾ || ಎಚ್ . ಎಂ . ರಾಜ 
ಶೇಖರ್ , ಡಾ|| ಕೆ. ಅನಂತರಾಮು, ಮತ್ತು ಡಾ|| ಎಚ್ . ಎಂ . ಮರುಳಸಿದ್ದ ಯು 
ನವರು. ಪೂಜ್ಯ ಶ್ರೀ ಶ್ರೀ ಅನ್ನದಾನೀಶ್ವರ ಮಹಾಸ್ವಾಮಿಗಳು ಮುಂಡರಗಿಯವರ 
ಅಧ್ಯಕ್ಷತೆಯಲ್ಲಿ ( ಶರಣತತ್ವ ದರ್ಶನ' ಗೋಷ್ಠಿ ನಡೆಯಿತು. ಪ್ರೊ ! ಕುಂದರಗಿ 
ಡಾ || ವಿದ್ಯಾಶಂಕರ್ , ಶ್ರೀ ಮಹಾಲಿಂಗಯಾಳಗಿಯವರು ಪ್ರಬಂಧಗಳನ್ನು ಮಂಡಿಸಿ 
ಚರ್ಚೆಗೆ ಚಿ೦ತನ ಮಂಥನಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟರು- ಮಾರ್ಗದರ್ಶನ 
ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ . ಜಿ. ಎಸ್ . ಸಿದ್ಧ 
ಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ “ ವಚನಗೊಷ್ಠಿ ” ಯಲ್ಲಿ ಭಾಗವಹಿಸಿ ಶ್ರೀ 
ಎಚ್ , ಗಂಗಾಧರನ್ , ಪ್ರೊ . ಸಂಗಮೇಶಹೊಸಮನಿ, ಶ್ರೀ ಬಸವರಾಜ ಸುರಪುರ.. 
ಶಿವಲಿಂಗಮ್ಮ ಕಟ್ಟಿ , ಶ್ರೀ ಮಹಾಲಿಂಗಯಾಳಗಿ , ಪ್ರೊ , ಇಟಗಿ ವೀರಣ್ಣ , ಶ್ರೀಮ . 
ಗಂಗಮ್ಮ ಹೊಸಮನಿಯವರು, ಸ್ವರಚಿತ ವಚನಗಳನ್ನು ವಾಚಿಸಿದರು . ವೈಶಿಷ್ಟ್ಯ 
ಪೂರ್ಣವಾದ ಈ ಗೋಷ್ಠಿಯ ರೂಪರೇಷೆಗಳನ್ನು ವಚನ ಸಾಹಿತ್ಯದ ನಿರಂತರತೆಯನ್ನು 


ಕರು ವಿವರಿಸಿದರು. ಬಹಿರಂಗ ಅಧಿವೇಶನ ಅಖಿಲ ಭಾರತ ಶರಣಸಾಹಿತ್ಯ 
ಸತ್ತಿನ ಅಧ್ಯಕ್ಷರಾದ ಡಾ || ತಿಪ್ಪೇರುದ್ರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜರುಗಿ 
ವು ನಿರ್ಣಯಗಳನ್ನು ಕೈಗೊಂಡಿತು. ಸಮ್ಮೇಳನದ ಸಮಾರೋಪಸಮಾರಂಭ 
ಜ್ಯ ಶ್ರೀ ತೋಂಟದಾರ್ಯ ಜಗದ್ಗುರು ಶ್ರೀ ಶ್ರೀ ಸಿದ್ದಲಿಂಗಶಿವಾಚಾರ್ 
ಶಾಸ್ವಾಮಿಗಳು ಗದಗ - ಡಂಬಳದವರ ದಿವ್ಯಸಮ್ಮುಖದಲ್ಲಿ ಜರುಗಿತು. ಸಮಾರಂಭದ 
ಗವಾಗಿ ಶರಣಸಾಹಿತ್ಯ , ಕಲೆ, ಧರ್ಮಗಳಿಗೆ ಸೇವೆ ಸಲ್ಲಿಸಿದ ಪುಣ್ಯ ಶ್ರೀ ಗಳಾದ 
ವ್ಯ ಶ್ರೀ ಶ್ರೀ ಶಿವಬಸವಸ್ವಾಮಿಗಳು ಡಾ|| ಪುಟ್ಟರಾಜಗವಾಯಿಗಳು, ಸಂಡಿತ 
ಗಭೂಷಣಶಾಸ್ತ್ರಿಗಳು, ಡಾ!! ಬಾಡಾಲರಾಮ್ಯಯ , ಡಾ || ಸಿಂಪಿಲಿಂಗಣ್ಣನವರುಗಳನ್ನು 

ನಿಸಲಾಯಿತು. ಪೂಜ್ಯ ಶ್ರೀ ಶ್ರೀ ಸುತ್ತೂರು ಜಗದ್ಗುರುಗಳಾದ ಶ್ರೀ ಶ್ರೀ 
ರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಮಾರಂಭದಲ್ಲಿ ಆಶೀರ್ವಚನ ನೀಡುತ್ತ , 
ವ್ಯ ಲಿಂಗೈಕ್ಯ ಜಗದ್ಗು ರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ ದಾರ್ಶನಿಕ 

ಯ ಕಾರುಣ್ಯದಿಂದಾಗಿ ಸಂಸ್ಥಾಪಿತವಾದ ಅಖಿಲಭಾರತ ಶರಣ ಸಾಹಿತ್ಯ 
ಸತ್ತಿನ ಮೂರನೆಯ ಸಮ್ಮೇಳನ ಹೊಸಪೇಟೆಯಲ್ಲಿ ನಡೆಯಲು ಕಾರಣರಾದ 
* ಶರಣಾಭಿಮಾನಿಗಳನ್ನು ಸ್ಮರಿಸಿದರು . ಸಮ್ಮೇಳನದ ಅಂಗವಾಗಿ ವಿವಿಧ 
ಸ್ಕೃತಿಕ ಕಾರಕ್ರಮಗಳು ಪ್ರದರ್ಶನಗೊಂಡವು. ಹದಿನೈದು ಶರಣಸಾಹಿತ್ಯ 
ಸಪ್ರದರ್ಶನ, ಮಾರಾಟದ ಮಳಿಗೆಗಳು ಭಾಗವಹಿಸಿ ಸಮ್ಮೇಳನದ ಶೋಭೆಗೆ 
ಎಗುತ ೦ದವು. ಶ್ರೀ ಸಿದ್ದಗಂಗಾಮಠದ ಪ್ರಕಾಶನ ಮಳಿಗೆಯಲ್ಲಿ ಮಾರಾಟವಾದ 
ಎಚ್ . ತಿಪ್ಪೇರುದ್ರಸ್ವಾಮಿಯವರಿಂದ ರಚಿತವಾದ ಬಸವಣ್ಣನವರನ್ನು ಕುರಿತ 
ಹತ್ ಕಾದಂಬರಿ “ ಕರ್ತಾರನಕಮ್ಮ ಟ ” ದ ನಾಲ್ಕುನೂರಾ ಇಪತ್ತು ಪ್ರತಿಗಳು 
ಸಾಹಿತ್ಯಾಸಕ್ತರ ಕೈಯಲ್ಲಿ ಕಾಣಬರುತ್ತಿದ್ದುದು ಆತ್ಮೀಯವಾಗಿತ್ತು . ಸಮ್ಮೇಳನ 
ಸ್ವಿಯಾಗಿ ನಡೆಯಿತು. ಮೂರು ದಿವಸಗಳಲ್ಲಿ ಭಾಗವಹಿಸಿದ್ದ ಎಲ್ಲಾ ಶರಣ 
ಮಗಳಿಗೆ ಅತ್ಯಂತ ವ್ಯವಸ್ಥಿತವಾಗಿ ಊಟ- ವಸತಿಗಳನ್ನು ಏರ್ಪಡಿಸಿದ್ದು ತುಂಬಾ 
ಕರವಾಗಿತ್ತು . 


ಕನಕಪುರದಲ್ಲಿ ಶರಣಸಾಹಿತ್ಯ ಸಮ್ಮೇಳನ 
ಬೆಂಗಳೂರು ಜಿಲ್ಲಾ ಶರಣಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳ ದಿ 14 - 8- 90 
- ಕನಕಪುರದ ದೇಗುಲ ಮಠದಲ್ಲಿ ಜರುಗಿತು . ಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ 
ಸಾಲಿಂಗಸ್ವಾಮಿಗಳ ತೃತೀಯ ಪುಣ್ಯರಾಧನಾ ಸಂದರ್ಭದಲ್ಲಿ ನೆರವೇರಿದ 

ಳನವನ್ನು ಉದ್ಘಾಟಿಸಿದ ಶ್ರೀ ಸಿದ್ದಗಂಗಾ ಮಠದ ಅಧ್ಯಕ್ಷರಾದ ಪರಮ 
- ಶ್ರೀ ಶ್ರೀ ಶಿವಕುಮಾರಮಹಾಸ್ವಾಮಿಗಳು ಇಂದು ಶರಣ ಧರ್ಮ ಜಗತ್ತನ್ನು 
ಸಬೇಕಾಗಿದೆ. ಅಪಾಯದ ಅಂಚಿನಲ್ಲಿರುವ ವಿಶ್ವದ ಮನುಕುಲವನ್ನು ಪಾರು 
ತಬೇಕಾಗಿದೆ. ಬಸವಾದಿ ಶರಣರು ಆಚರಿಸಿ ತೋರಿಸಿದ ಶರಣತತ್ವಗಳನ್ನು 
ಸಿದರೆ ಮಾತ್ರ ಕಲ್ಯಾಣವಾದೀತು”ಎಂದು ನುಡಿದರು. 


ಲಿಂಗಸ್ವಾಮಿಗಳ ಗುಲ ಮಠದಲ್ಲಿ ಜರು ಪ್ರಥಮ ಸಮ್ಮೆ 


ಸಮ್ಮೇಳನಾಧ್ಯಕ್ಷರಾದ ಮಾನ್ಯ ಶ್ರೀ ಬಿ . ನಂಜುಂಡಪ್ಪನವರು ಶರಣಧರ್ಮ 
ವಿಶ್ವ ವಿಶಾಲ ದೃಷ್ಟಿ , ವಚನಸಾಹಿತ್ಯದ ಮಹತ್ವ , ಶರಣರ ಅನುಭಾವ ದೃಷ್ಟಿಯ 
ಮಹತ್ವ , ವೀರಶೈವಧರ್ಮದ ಸಾಮಾನ್ಯ ಸ್ವರೂಪ, ಬೆಳೆದು ಬಂದ ಶರಣ ಸಾಹಿತ್ಯ : 
ಮಾನ್ಯಗಳು , ಸಾಮಾಜಿಕ ಸಂಸ್ಥೆಗಳು , ಶಿವಾನುಭವ ಸಮ್ಮೇಳನಗಳು ಮುಂತಾಗಿ 
ವಿಶದವಾಗಿ ಪರಿಚಯಾತ್ಮಕ ಉಪನ್ಯಾಸನೀಡಿದರು. 


ಪ್ರಥಮ ಗೋಷ್ಠಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ || ಜಿ . ಎಸ್ 
ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದು ಶ್ರೀ , ಆ. ರಾ . ಮಿತ್ರ ಮತ್ತು ಶ್ರೀ 
ಎಂ , ಎಚ್ . ಕೃಷ್ಣಯ್ಯನವರು « ಜನ ಭಾಷೆಯಾಗಿ ವಚನ ಸಾಹಿತ್ಯ ' ಮತ್ತು ಹನ 
ರಡನೇ ಶತಮಾನದ ಜನತಾ ಆಂದೋಳನ, ವಿಷಯಗಳನ್ನು ಕುರಿತು ಉಪನ್ಯಾಸ 
ಮಾಡಿದರು . 


ಡಾ|| ತಿಪ್ಪೇರುದ್ರಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಜರುಗಿದ ಎರಡನೆಗೋಷ್ಠಿಯಲ್ಲ. 
ಶ್ರೀ ಮಹದೇವಬಣಕಾರ ಅವರು ಅನುಭವ ಮಂಟಪದ ಬೆಳಗು' ಎಂಬ ವಿಚಾರವಾಗಿ 

ಶ್ರೀ ಹೆಚ್ . ವಿ. ವೀರಭದ್ರಯ್ಯನವರು ಮಹಿಳಾ ವಿಮೋಚನೆ ಮತ್ತು ಶರಣರು, ಎಲ್ಲ 
ವಿಚಾರವಾಗಿಯೂ ಉಪನ್ಯಾಸನೀಡಿದರು . 


ಸುತ್ತೂಾರು ಮಠಾಧೀಶರಾದ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹ 
ಸ್ವಾಮಿಗಳು ಸಮ್ಮೇಳನದ ಸಮಾರೋಪಭಾಷಣಮಾಡುತ್ತ ಶರಣ ಸಾಹಿತ್ಯ ಸಮ್ಮೆ 
ನಗಳು ತಾಲ್ಲೂಕು, ಹೋಬಳಿ ಮಟ್ಟಗಳಲ್ಲಿಯೂ ನಡೆಯುವಂತಾಗಿ ಶರಣತತ್ವಗಳು 
ಎಲ್ಲರನ್ನು ಮುಟ್ಟುವಂತಾಗಬೇಕೆಂದು ಕರೆಕೊಟ್ಟರು. 


ಸಮ್ಮೇಳನ ನಡೆಯಲು ಸರ್ವಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿ ಆಶೀವ 
ಚನ ನೀಡಿದ ದೇಗುಲಮಠದ ಪೂಜ್ಯ ಶ್ರೀ ಮುಮ್ಮಡಿ ನಿರ್ವಾಣ ಮಹಾ ಸ್ವಾಮಿಗಳು 
ಶರಣ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು, ಅದರ ಅಧ್ಯಯನ 
ದಿಂದ ಆಚರಣೆಯಿಂದ ಇಂದು ಜನಾಂಗ ಶ್ರೀಮಂತವಾಗಬೇಕಾಗಿದೆ ಎಂದರು. 
ಸಮಾರಂಭದಲ್ಲಿ ಪೂಜ್ಯ ಶ್ರೀ ನಿಜಗುಣ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. 


ಸಮ್ಮೇಳನದಲ್ಲಿ ಮಾನ್ಯ ಶ್ರೀ ಮ , ಮಲ್ಲಪ್ಪ , ಶ್ರೀ ಬಿ . ನಂಜುಂಡಪ್ಪ , ಶ್ರೀ 
ಶ್ರೀ ಜಿ . ವಿ. ಶಿವಸ್ವಾಮಿ , ಶ್ರೀ ಮಹದೇವಪ್ಪ , ಮತ್ತು ಪೂಜ್ಯ ಗುರುವಿನಪುರ ಬೃಷ್ಣ 
ನ್ಮಠದ ಶ್ರೀ ಶಿವಾಚಾರ ಸ್ವಾಮಿಗಳವರನ್ನು ಸನ್ಮಾನಿಸಲಾಯಿತು. 


ಕಾರ್ಯಕ್ರಮ ನಿರೂಪಣೆಯನ್ನು ಬೆಂಗಳಾರು ಜಿಲ್ಲಾ ಶರಣ ಸಾಹಿತ್ಯ ಪರಿಸರ 
ಅಧ್ಯಕ್ಷರಾದ ಮಾನ್ಯ ಶ್ರೀ ಗೊ . ರು . ಚನ್ನಬಸಪ್ಪನವರು ಮಾಡಿಕೊಟ್ಟರು, 


ಸಂಪಾದಕೀಯ . 


ಯಾತ್ರೆಗಳ ಜಾತ್ರೆ 

ಯಾತ್ರೆ , ಯಾತ್ರೆ , ಯಾತ್ರೆಗಳ ಜಾತ್ರೆಯೇ ಇಂದು ನಡೆದಿದೆ. 
ಭಾರತೀಯರಿಗೆ ಯಾತ್ರೆ ಹೊಸದೇನೂ ಅಲ್ಲ. ಸಾವಿರಾರು ವರ್ಷಗಳಿಂದ ಬೆಳೆದು 
Dಂದದು. ಯಾತ್ರೆಯ ಉದ್ದೇಶ ವ್ಯಕ್ತಿಯ ಪಾರಿಶುದ್ದತೆ, ತನ್ನಲ್ಲಿರುವ ಸಂಕುಚಿತ , 
ಸ್ವಾರ್ಥ, ಸ್ವಪಕ್ಷ , ಸ್ವಜಾತೀಯವಾದ ಭಾವನೆಗಳಿಂದ ಮುಕ್ತನಾಗಿ ಬಾಳುವ 
ಮಾರ್ಗವನ್ನು ಕಂಡುಕೊಳ್ಳುವುದು, ಅನ್ಯಭಾಷೆ, ದೇಶ ಜಾತಿ , ಮತೀಯರೊಂದಿಗೆ, 
ಅಷ್ಟೇ ಏಕೆ ಪ್ರಕೃತಿಯ ವಿವಿಧ ಪರಿಸರ, ವಾತಾವರಣದೊಡನೆ ಬಾಳುವುದನ್ನು ಸಹ 
ಸಾಳ್ವೆಯನ್ನು ರೂಢಿಸಿಕೊಳ್ಳುವುದನ್ನು ಕಲಿಯುವಸಲುವಾಗಿ ಯಾತ್ರೆ ಕೈಗೊಳ್ಳುವ 
ದ್ದು ದುಂಟು. ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ವ್ಯಕ್ತಿತ್ವ ವಿಕಾಸಕ್ಕೆ 
ಹಾಯಕವಾಗುವಂತೆ ಯಾತ್ರೆ ನಡೆಯುತ್ತಿದ್ದು ದುಂಟು. ( ಅಂತರಂಗ ಬಹಿರಂಗಶುದ್ದಿ ? 
ಪಾತ್ರೆಯಮೂಲಉದ್ದೇಶವಾಗಿದ್ದಿತು. ದೇಶತಿರುಗಿ ' ಸುಸಂಸ್ಕೃತ ಜೀವನ ರೂಪಿಸಿ 
ಳ್ಳುವುದಾಗಿದ್ದಿತು. ದೊಡ್ಡ ಗುರಿಯಂತೆ, ದೊಡ್ಡ ಮಾರ್ಗ ಯಾತ್ರೆಯದಾಗಿತ್ತು . 


ಆದರೆ ಇಂದು ಯಾತ್ರೆ ತನ್ನ ಮೂಲ ಅರ್ಥವನ್ನೆ , ಉದ್ದೇಶವನ್ನೇ ಕಳೆದು 
ಂಡು ಸೀಮಿತ ಉದ್ದೇಶ, ಸೀಮಿತ ವ್ಯಾಪ್ತಿಯದಾಗಿ ಎಲ್ಲೆಲ್ಲೂ ಕಾಣಬರುತ್ತಿದೆ. 
ಎಂಧೀಜಿಯವರು ನಡೆಸುತ್ತಿದ್ದ ಪಾದಯಾತ್ರೆಯ ಹಿಂದೆ ಇದ್ದ ಉದ್ದೇಶ, ಜೀವನ 
ದೈ , ದೇಶಪ್ರೇಮಗಳು ಎಲ್ಲಿ ? ಇಂದು ನಡೆದಿರುವಂತ ರಥಯಾತ್ರೆ , ಜೋತಿ. 
ಖಾತ್ರೆ , ಸದ್ಭಾವನಾಯಾತ್ರೆಗಳ ಒಲವು, ನಿಲುವುಗಳೆಲ್ಲಿ ? ರಾಜಕೀಯದ ಅತಿರೇ . 
ನರ್ತನೆ, ಅನಗತ್ಯ ಪ್ರಾಮುಖ್ಯತೆಯಿಂದ ಭಾರತೀಯ ಪವಿತ್ರ ಮೌಲ್ಯಗಳೆಲ್ಲ ಹೊಗೆ 
ಡಿದು ಮಂಕಾಗುತ್ತಿವೆ. ಶುದ್ಧ ಅಂತಃಕರಣದ ನಿಚ್ಚಳ ಮಾನವೀಯತೆ ಮಾಯ 
ಗುತ್ತಿದೆ. ದಿನ ಬೆಳಗಾದರೆ “ ಭದ್ರಕರ್ಣೆ ” ಎಂದು ಕೇಳಿಬರುತ್ತಿದ್ದ ಸಾಮಾ 
ನ ಕಿವಿಗಳಿಗಿಂದು ಕೇಳಿ ಬರುತ್ತಿರುವುದಾದರೂ ಏನು ? ರಾಜಕಾರಣಿಗಳು ಅದನ್ನು 
ರ್ಥಾಕಾಂಕ್ಷೆಯಿಂದ ಬಿತ್ತುತ್ತಿರುವ ಭಯೋತ್ಪಾದಕ ಯಾತ್ರಾ ಪ್ರಚಾರಗಳು 
ಷ್ಟವನ್ನು ಏನು ಮಾಡುತ್ತಿವೆ ? ಸಹಬಾಳುವೆಗೆ ಸಹ ಚಿಂತನೆಗೆ ಅವಕಾಶ ಕಲ್ಪಿ 
ತಿವೆಯೆ ? ಮುಗ್ಧ ಮನಸ್ಸುಗಳಲ್ಲಿ, ಯುವ ಹೃದಯಗಳಲ್ಲಿ, ಅರಳುವ ಮೊಗ್ಗೆ ಗಳಲ್ಲಿ 
ತ್ಯೇಕತೆಯ , ದ್ವೇಷಾಸೂಯೆಗಳ ಹಾಲಹಲವನ್ನು ವ್ಯವಸ್ಥಿತವಾಗಿ ಹರಿಯ 
ಡುತ್ತಿರುವುದು ಸರಿಯೆ ? ಧರ್ಮನಿರಪೇಕ್ಷ ರಾಷ್ಟ್ರದಲ್ಲಿ, ಜಾತ್ಯತೀತ ದೇಶದಲ್ಲಿ , 
ಮಾನವಕುಲತಾನೊಂದೆವಲಂ' ಎಂದ ಭೂಖಂಡದಲ್ಲಿ ನಡೆದಿರುವುದೇನು? ಹದಗೆಟ್ಟಿರುವ 
ನಸ್ಸು ' ಗಳನ್ನು ಸರಿಪಡಿಸಲು ಮತ್ತೆ ಯಾವ ಬುದ್ಧ , ಬಸವರ ಉದಯವಾಗ 
ಕೆಲ್ಲಿ? ಆ ಬುದ್ದಿ , ಬಸವರೇ ಮತ್ತೊಮ್ಮೆ ಯಾತ್ರೆ ಕೈಗೊಂಡಾರೆ ಇಲ್ಲಿ! 
ಸ್ಕೂಬರ್ - 1990 


“ ನಿನ್ನದು ಎಂಬುದು ಜ್ಞಾನ ರತ್ನ * 

ಪ್ರಭುದೇವರು. 


ವ್ಯಕ್ತಿ ಜೀವಿಕೆಗಾಗಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಲೇಬೇಳ 
ಕಾರ್ಯನಿರತನಾಗಿ ಸಂಪಾದನೆಯಿಂದ ಸ್ಥಿರ- ಚರ ಆಸ್ತಿಗಳನ್ನು ಗಳಿಸುತ್ತಾ 
ಇವುಗಳಿಂದಲೇ ಐಹಿಕ ಸುಖ , ಶಾಂತಿ ಮತ್ತು ನೆಮ್ಮದಿ ದಾರೆಯಲಾರದು, ಗಳ 
ವಸ್ತುಗಳ ಬಗ್ಗೆ ಸದಾ ಜಾಗೃತವಾಗಿರಬೇಕು. ಇಲ್ಲವಾದರೆ ಅಪಹರಣವಾಗುತ 
ಗಳಿಕೆ ಬೇಕು. ಸತ್ಯ ಶುದ್ಧ ಕಾಯಕದಿಂದ ಫಲಪ್ರದವಾಗಬೇಕು. ಸಂಗ್ರಹ, ಸಂ 
ದಾರಿಮಾಡಿಕೊಡುತ್ತದೆ. ಇಂದಿನ ಸಮಾಜದಲ್ಲಿ ಇಂಥಹ ಅನೇಕ ಪ್ರಸಂಗ 
ವಿಪುಲವಾಗಿವೆ. ಗಳಿಕೆಯ ಮಾರ್ಗ ಸಮಾಜ , ನಾಡು ಮತ್ತು ರಾಷ್ಟ್ರ 
ಸಮಾನತೆಯ ಆಧಾರದ ಮೇಲೆಪ್ರಗತಿ ಸಾಧಿಸಬೇಕು. 


ಇದನ್ನರಿತು ಶರಣರು ಶಿಕ್ಷಣದಲ್ಲಿ ಜ್ಞಾನಾರ್ಜನೆಗೆ ಮಹತ್ವ ಕಾಟ್ಟರು. ೯ 
ಜ್ಞಾನ ಅಪಹರಿಸಲಾಗದ ವಸ್ತುಗಳು, ಈ ಬಗ್ಗೆ ಸಾಧನೆ ಮಾಡಿದರೂ ಪ್ರಜ್ಞ 
ಇವೆ. ಜ್ಞಾನದ ಅರಿವಿನಿಂದ ಸಕಲ ದಾಷಗಳನ್ನೂ ನಿರಾಯಾಸವಾಗಿ ನಿವೆ? 
ಕಾಳ್ಳಬಹುಬುದು. ಜ್ಞಾನ ಬೆಳಕಿನೆಡೆಗೆ ಮಾರ್ಗ ಸಾಚಿಯಾಗುತ್ತದೆ. 
ಪರಿಪೂರ್ಣತೆಗೆ ವಿಷೇಶವಾಗಿ ವಿದ್ಯಾರ್ಥಿಗಳು ಶ್ರಮಿಸಬೇಕು. ಸಾಧನಾಸರು 
ಬೇಕು. ಮಾತಾಪಿತೃಗಳು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಇದರ ಪ್ರ 
ಬೀರ ಬೇಕು, ಸಾಸ್ತ್ರ ಸನ್ನಿವೇಶ ಕಲ್ಪಿಸಿಕೊಡಬೇಕು. 


ಜ್ಞಾನದ ಕಿರಣಗಳು ಸದಾ ನಮ್ಮನ್ನು ಆವರಿಸುವ ದುಷ್ಟ ಶಕ್ತಿಗಳನ್ನು ದುಃ 
ಗೊಳಿಸುತ್ತವೆ. ವಿವೇಕ, ವಿಮರ್ಶೆ, ದೂರದೃಷ್ಟಿ ರಾಷ್ಟ ಚಿಂತನೆ , ಪರಧರ್ಮಸಹಿಷ 
ದೇವರ 6² ಸಿತ್ವದಲ್ಲಿ ನಂಬಿಕೆ , ವಿಶ್ವಾಸ ಮನೋಭಾವ , ಸ್ಥಿರವಾದ ಮನ 
ಅಧ್ಯಯನಶೀಲ ಇವೇ ಮುಂತಾದುವು ಜ್ಞಾನದ ಹೆಗ್ಗುರುತು. ಆದ್ದರಿಂದಲೇ ಜ 
ರತ್ನ ಪ್ರಾಯವಾಗಿದೆ. ಇದು ಎಲ್ಲಾ ಕಾಲಕ್ಕೂ ಪ್ರಸ್ತುತವಾದುದು. ಇದರ 4 
ವನ್ನು ತಂದೆ ತಾಯಂದಿರು, ಶಿಕ್ಷಕರು ತಿಳಿದು ಮಕ್ಕಳಿಗೆ ಸೂಕ್ತ ಕಾಲದಲ್ಲಿ ಮ 
ದರ್ಶನ ಮಾಡಬೇಕು, 


“ ತ ನ 


ಸೋ 


ನು 


ಜೋ 


ತಿ ಗ ೯ ನ 


ಯ 


10 


ಸಿದ್ದಗೆ 


ಸಿದ್ದ ಗ೦ ಗಾ 


ಲೇಖಕರಲ್ಲಿ ಮನವಿ 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 
ಬಿ, ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಸಿದ್ದಗಂಗಾ ಶ್ರೀ ಸಿದ್ದಗಂಗೆ 
ಮಠದಿಂದ ಪ್ರಕಟವಾಗುತ್ತಿರುವ ಮಾ 
ಪತ್ರಿಕೆ. ಶ್ರೀ ಮಠದ ಹಳೆಯ ವಿದ್ಯಾಥಿ 
ಸಂಘದ ಹೆಮ್ಮೆಯ ಸೇವಾ ಪುರರ್ವ 
ಮೇಲಾಗಿ ಶ್ರೀ ಮಠದ ಮುಖವಾಣಿ 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾ 
ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದಶ 
ನದಲ್ಲಿ ಮುನ್ನಡೆದಿರುವ ಪತ್ರಿಕೆ, ತ್ರಿವಿ 
ದಾಸೋಹ ಸೇವಾ ತತ್ಪರತೆಯಿಂದ ಹೆಜ್ಜೆ 
ಹಾಕುತ್ತಿದೆ. ಈ ಧೈಯ ಸಾಧನೆಗಾ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ 
ಸಂಸ್ಕೃತಿ, ಧರ್ಮ, ವಿಜ್ಞಾನ, ಶಿಕ್ಷಣ 
ಇತಿಹಾಸ, ವೈಚಾರಿಕ, ಚಿಂತನ ಮುಂತಾ 
ಲೇಖನಗಳನ್ನು ಸ್ವಾಗತಿಸುತ್ತದೆ, ಅಸ್ವೀಕ 
ಲೇಖನಗಳನ್ನು ಪಡೆಯಲು ಸಾಕಷ 
ಅಂಚೆಸ್ಟಾಂಪುಗಳನ್ನು ಲಗತ್ತಿಸಿರಬೇಕ 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿತ 
ಅನುವಾದ, ರೂಪಾಂತರ ಲೇಖನಗಳ 
ಮೂಲ ಕೃತಿಕಾರರ ಅನುಮತಿ ಪಡೆದ 
ಬೇಕು. ಸ್ವೀಕೃತ ಲೇಖನಗಳಿಗೆ ಸೂ 
ಸಂಭಾವನೆ ಕೊಡಲಾಗುವುದು. 


ವಿತರಣೆ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಆಜೀವ ಸದಸ್ಯತ್ವ 250 -00 ರೂ 


GK ಸಂಪಾದಕರು ” 
C ಸಿದ್ದಗಂಗಾ ' ಕನ್ನಡ ಮಾಸಪತ್ರಿ 
ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ , 
ಇವರಿಗೆ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥ 


ಸಂಪಾದಕೀಯ . 


ಪೂಜ್ಯ ಶ್ರೀ ಶ್ರೀ ಗಳವರಿಗೆ ಭಕ್ತಿ ಪೂರ್ವಕ ಅಭಿನಂದನೆ 


ಕರ್ನಾಟಕ ಸರ್ಕಾರ 1990 ರ ರಾಜ್ಯೋತ್ಸವ ಸಂದರ್ಭದಲ್ಲಿ ತಮಗೆ ರಾಜ್ಯ 
ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದನ್ನು ಕಂಡು ತುಂಬು ಹೃದಯದ ಭಕ್ತಿಪೂರ್ವಕ 
ಅಭಿನಂದನೆಗಳನ್ನು ಸಿದ್ದಗಂಗಾ ಅರ್ಪಿಸಲು ಸಂತೋಷಿಸುತ್ತದೆ. ಪ್ರಶಸ್ತಿ , 
ಪ್ರಚಾರಗಳಿಂದ ದೂರವಿರುವರು ತಾವು, ದಾಸೋಹ- ಕಾಯಕಗಳೆರಡೇ ತಮ್ಮ ಸೇವಾ 
ಪಂಚಾಕ್ಷರಿ. ಸೇವೆಯನ್ನು ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ಹಾಗೇ ನಿಷ್ಕಾಮ 
ನಾವದಿಂದ ಮಾಡಿದವರು ವಿರಳ. ತಾವುಪ್ರತಿನಿತ್ಯ ಮಧ್ಯರಾತ್ರಿ 2- 15 ಕ್ಕೆ ಎದ್ದು 
ರಿಂಗಪೂಜೆಯಲ್ಲಿ ತನ್ಮಯುರಾಗುವುದು ಲೋಕಕಲ್ಯಾಣಕ್ಕಾಗಿಯೇ ಎಂಬುದನ್ನು ತಮ್ಮ 
ರು - ಕಂಡ ' ವರೆಲ್ಲಬಲ್ಲರು, ಏಕಾಂತದ ಪೂಜಾ ಫಲವನ್ನು ಲೋಕಾಂತದ ಒಳಿತಿ 
ಗಾಗಿ ಬಳಸುವ ಜಾಗೃತ ಜಂಗಮ ಜ್ಯೋತಿಯಾದ ತಮ್ಮ ಸೇವೆಯನ್ನು ರಾಜ್ಯ ಸರ್ಕಾರ 
ಗುರುತಿಸಿದ್ದು ವಿಳಂಬವಾಯಿತಾದರೂ ಗುರುತಿಸಿ ತೃಪ್ತಿ ಹಾಂದಿದಕ್ಕಾಗಿ ಸರ್ಕಾರಕ್ಕೆ 
ಸಿ ದ್ದ ಗ ೦ ಗಾ ' ವಂದನೆಗಳನ್ನು ಅರ್ಪಿಸುತ್ತದೆ. ಅರುವತ್ತು ವರ್ಷಗಳಿಂದ 
ಸುದೀರ್ಘ ಸೇವಾ ಜೀವನವನ್ನು ನಡೆಸುತ್ತಿರುವ ತಾವು ಶ್ರೀ ಮಠಕ್ಕೆ ಹೊಸಆಯಾಮ 
ನನ್ನೇ ತಂದು ಕೊಟ್ಟಿದ್ದೀರಿ. ಭಕ್ತಾದಿಗಳು, ಯಾತ್ರಾರ್ಥಿಗಳು , ಯಾವ ನಿಯಮ 
ನಿರ್ಬಂಧಗಳೂ ಇಲ್ಲದಂತೆ ಯಾವಾಗ ಬೇಕಾದರೂ ಅವರ ವೇಳೆಯಲ್ಲೂ ಸಹ ಮುಕ್ತ 
ವಾಗಿ - ದರ್ಶನ ಮಾಡುವ ಶಿವಪಥ ' ವನ್ನು ನಿರ್ಮಿಸಿದ್ದೀರಿ, ಮಠವೆಂಬುದು 
ಕೇವಲ ಕಲ್ಲು ಇಟ್ಟಿಗೆ ಗಾರೆ ಗಚ್ಚುಗಳಿಂದ ಕಟ್ಟುವ ಸೌಧ, ಸದನಗಳಲ್ಲ, ಭಕ್ತಾದಿಗಳ 
ಹೃದಯ ಮಂದಿರವೆಂಬುದನ್ನು ಪ್ರತ್ಯಕ್ಷ ಮಾಡಿತೋರಿಸಿದ್ದೀರಿ. ತಾವು ಮಠಕ್ಕೆ 
ಬಂದಾಗ ಶ್ರೀ ಮಠ ಚಿಕ್ಕದಾಗಿತ್ತು ; ಇಂದು ಬೃಹತ್ತಾಗಿದೆ. ಶಾಖೋಪಶಾಖೆಯಾಗಿ 
ಬೆಳೆದಿದೆ. ಇದರ ಹಿಂದೆ ತಮ್ಮ ಶಿವಯೋಗದ ಸರ್ವ ಶ್ರಮವಡಗಿದೆ . ನಾಲ್ಕಾಣೆ, 
ಒಂದು ಪಾವು ರಾಗಿಯನ್ನು ತುಂಬು ಮನದಿಂದ ಬಡವರಿಂದ ಸಂಗ್ರಹಿಸಿ < ತವನಿಧಿ 
ಯನ್ನಾಗಿರೂಪಿಸಿ ಸಹಸ್ರಾರು ಮಕ್ಕಳ ಬಾಳಿಗೆ ಬೆಳಕು ತೋರಿದಿರಿ. ಅವರಲ್ಲಿ ಅನೇಕ 
ರಿಂದು ಸುಸಂಸ್ಕೃತರಾಗಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೀರ್ತಿವಂತರಾಗಿದ್ದಾರೆ. 


ನವೆಂಬರ್ -1990 


ತಮ್ಮ ವಿದ್ವತ್ತು ಹೃದಯವಂತಿಕೆ , ರಾಷ್ಟ್ರಭಕ್ತಿಗಳಿಂದ ರಾಷ್ಟ್ರದ ಮುಖಂರಿ 
ಮಾರು ಹೋಗಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಮಠವನ್ನು ನೇರ 
ಪರಿಪೂರ್ಣ ಧಾರ್ಮಿಕ ಆಕಾಂಕ್ಷೆಯಿಂದ ಮಾತ್ರ ತಮ್ಮೆಡೆಗೆ ಗಣ್ಯ 
ಸಾಮಾನ್ಯರು ಬರುತ್ತಾರೆ ಸ್ವಾಮೀಜಿ” ಎಂದ ಉನ್ನತ ಅಧಿಕಾರಿಗಳ ಮಾ 
ನೆನಪಿಗೆ ಬರುತ್ತದೆ. ಸುಳಿದು ಸೂತಕ ” ವಾಗದಂತೆ ಧರ್ಮ ಸಂಸ್ಥೆಯ 
ಎತ್ತರಕ್ಕೆ ಬೆಳೆಸಿದ್ದೀರಿ, ಬಂದ -ನೋವು' ಗಳೆಲ್ಲವನ್ನು ಸಹಿಸಿದ್ದೀರಿ. ಲೋಕದ 
ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾ 
ಗಳಾಗಿ ನಡೆದಿದ್ದೀರಿ. ಕರ್ನಾಟಕ ರಾಜ್ಯ ನೀಡುತ್ತಿರುವ ರಾಜ್ಯ ಪ್ರಶಸ್ತಿ ಯಿ 
ತಮಗೇನಾ ಅನಿಸಿರಲಾರದು. ಆದರೆ • ಸಿದ್ಧಗಂಗಾ ' ಬಳಗದವರಾದ ಭಕ್ತರೆ 
ರಿಗೆ ಸಂತೋಷವಾಗಿದೆ. ರಾಷ್ಟ್ರ ಪ್ರಶಸ್ತಿಯೂ ತಮ್ಮ ಸೇವೆಗೆ ಬರಬೇಕಾದುದ 
ಶಿವಯೋಗಿಗಳಾದ ತಮಗೆ ಈ ಪ್ರಶಸ್ತಿಗಳಿಂದ ಆಗಬೇಕಾದುದೇನಾ ಇಲ್ಲ . ತಾ 
ಸದಾ “ ಕಾಡಲ ಸಂಗನ ರಾಜತೇಜ ” ದಲ್ಲಿರುವುದರಿಂದ ಇದೆಲ್ಲ ನಮ್ಮ ಸಂತೆ 
ಷಕ್ಕೆ ಹೂಬಿಟ್ಟ ಬಳ್ಳಿಗೆ, ಹಣ್ಣು ಕೊಟ್ಟ ಮರಕ್ಕೆ ಒಂದು ಬಿಂದಿಗೆ ನೀರುಣಿ 
ಕೃತಕೃತ್ಯ ಭಾವಕ್ಕೆ , ತಮ್ಮೊಂದಿಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ೬೬ 
ಪ್ರತಿಭಾವಂತರಿಗೆ ರಾಜ್ಯ ಪ್ರಶಸ್ತಿ ಸಂದಿದೆ. ರಾಜ್ಯದ ಸಾಂಸ್ಕೃತಿಕ ದಿಗಂತವನ 
ವಿಸ್ತರಿಸಿದ ಕೀರ್ತಿಗೆ ಅವರೆಲ್ಲ ಪಾತ್ರರಾಗಿದ್ದಾರೆ, ಅವರೆಲ್ಲರಿಗಾ : ಸಿದ್ಧಗಂಗಾ 
ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. 

ಮತ್ತೊಮ್ಮೆ ಭಕ್ತಿ ಪೂರ್ವಕ ಅಭಿನಂದನೆಗಳು. 


ಸಿದ್ದಗಂಗೆ 


ಸಂಪಾದಕೀಯ 


ನಿಮ್ಮ ಹೆಮ್ಮೆಯ ಸಿದ್ದಗಂಗಾ, ಇಪ್ಪತ್ತಾರು ತುಂಬುತ್ತದೆ. ಈ ಸಂಪುಟದ 
ಈ ಸಂಚಿಕೆಯೊಂದಿಗೆ, ನಿಮ್ಮ ಅಭಿಮಾನ ಕಳೆದ ಕಾಲುಶತಮಾನದುದ್ದಕ್ಕೂ 
ವೃದ್ಧಿಯಾಗುತ್ತಲೇ ಬಂದಿದ್ದು ಪತ್ರಿಕೆಯ ಪ್ರಗತಿಗೆ ಕಾರಣವಾಗಿದೆ. ಈ 
ದೀರ್ಘಾವಧಿಯಲ್ಲಿ ಹಲವು ಹನ್ನೊಂದು ಬದಲಾವಣೆಗಳನ್ನು ಪತ್ರಿಕೆ ಕಂಡಿದೆ. 
ಬದಲಾವಣೆ ಬದುಕಿನ ಜೀವಂತ ಲಕ್ಷಣತಾನೆ? ದೇಶದ ಆಗುಹೋಗುಗಳಲ್ಲಿ 
ರಾಜ್ಯದ ಮುನ್ನಡೆಯಲ್ಲಿ ಎದ್ದು ಕಾಣುವಂಥ ಬದಲಾವಣೆಗಳು ತಲೆದೋರಿವೆ. 
ಆದರೆ ಬದಲಾವಣೆ ಎಂಬುದು ದೀರ್ಘ ಚಿಂತನೆಯ , ದೂರದರ್ಶಿಯಾದ, 
ಸಮೃದ್ದ ಭಾರತವನ್ನು ರೂಪಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆಎಂಬುದನ್ನು 
ಆಲೋಚಿಸಿದರೆ ಕಾಣುವುದೇನು? ನಿರಾಶೆಯ ನಿಟ್ಟುಸಿರುಮಾತ್ರ , ಜನನಾಯಕರ 
ಚಟುವಟಿಕೆಗಳು ಎಂಥ ಆದರ್ಶವನ್ನು ಜೀವನಮೌಲ್ಯಗಳನ್ನು ಬಿತ್ತರಿಸುತ್ತಿವೆ? 
ನಿಷ್ಠೆ , ನಿಯತ್ತು, ದೇಶಭಕ್ತಿ ಮುಂತಾದುವುಗಳೆಲ್ಲ ಎಲ್ಲಿ ಹೋದವು? 
ಯಾವುದರತ್ತ ಮುಂದುವರಿಯುತ್ತಿದ್ದೇವೆ. ಯುವಜನಾಂಗದ ಮುಂದೆ 
ನಿರ್ಮಿಸುತ್ತಿರುವ “ ಜೀವನ ” ವಾದರೂ ಹೇಗಿದೆ? ಶ್ರದ್ದೆ, ಶ್ರಮ , ಪ್ರಾಮಾ 
ಣೆಕತೆ, ಸಹಿಷ್ಟು ಭಾವಗಳಿಗೆಲ್ಲ ಎಳೂ ನೀರು ಬಿಡುವುದಕ್ಕೆ ನಾಮುಂದು. 
ತಾಮುಂದು' ಎಂಬ ಸ್ಪರ್ಧೆ ನಡೆದಿದೆ ಎಲ್ಲೆಲ್ಲ , ಧರ್ಮದ ಬಗ್ಗೆ ತಿರಸ್ಕಾರ. 
ದಿಂದ ಮಾತನಾಡುವ ಬದ್ದಿ ಜೀವಿಗಳಿದ್ದಾರೆ ಒಂದುಕಡೆ. ಧರ್ಮವನ್ನು 
ಸ್ವಾರ್ಥಸಾಧನೆಯ ಮೂಲಬಂಡವಾಳವನ್ನಾಗಿ ಮಾಡಿಕೊಂಡು ಮೇಲೆರುವರಾಜ. 
ಕಾರಣಿಗಳಿದ್ದಾರೆ ( ಇನ್ನೊಂದು ಕಡೆ' ' ಧರ್ಮ' ವೆಂದರೆ ( ಅಲರ್ಜಿಯಾಗುವ 
' ಪ್ಯಾಷನ್ ' ಇಂದು' ಪಾರ್ಥೇನಿಯಂ' ನಂತೆ ಬೆಳೆಯುತ್ತಿದೆ. ಧರ್ಮದಯೆ . 
ಯನ್ನು ಬೆಳೆಸುವ, ಮಾನವೀಯ ಮಹತ್ತು ಎಂಬುದನ್ನು ಗಮನಿಸಬಾರದೇಕೆ? 
ಮನುಷ್ಯ ಮನುಷ್ಯನಾಗಿ ಬಾಳುವುದನ್ನು ಧರ್ಮ ಬೋಧಿಸುತ್ತದೆ. ಜೀವನ 
ವಿಸ್ತಾರವನ್ನು ತೆರೆದು ತೋರಿಸುತ್ತದೆ. ಕೋಮುದಳ್ಳುರಿಯನ್ನುಂಟುಮಾಡಿ 
ಅಮಾಯಕಜೀವಗಳನ್ನು ಬಲಿಕೊಡುವುದರಲ್ಲಿ ಧರ್ಮವಿಲ್ಲವೆಂಬುದನ್ನು ತಿಳಿಯ 
ಬಾರದೇಕೆ? 'ಸರ್ವರಿಗೂ ಸಮಬಾಳು' ಎಂಬ ಮಂತ್ರ ಕೇವಲ ಭಿತ್ತಿಪತ್ರ . 
ಗಳಿಗೆ, ಜಾಹಿರಾತುಗಳಿಗೆ ಆಕರ್ಷಕ ಘೋಷಣೆಯಾಗಿ ಉಳಿಯಬೇಕೆ? 
ಇದೆಲ್ಲವನ್ನೂ ಗಂಭೀರವಾಗಿ ಚಿಂತಿಸಲಾರದಷ್ಟು ಪ್ರಪಾತಮುಖಿಗಳಾಗುವ 


ಡಿಸೆಂಬರ್ . 1990 


ಧಾವಂತವೇಕೆ? ಸಾರ್ವಜನಿಕ ಸೇವಾವಕಾಶಗಳನ್ನು ಸ್ವಹಿತಾಸಕ್ತಿಯ ಏಣಿ. 
ಗಳನ್ನಾಗಿ ಮಾಡಿಕೊಳ್ಳುವ ದಂಧೆ' ಯಲ್ಲಿ ರಾಷ್ಟ ಕಲ್ಪನೆ ದೂರಸರಿದಿದೆ. 
ಹಿರಿಯರುಗಳಿಸಿಕೊಟ್ಟ ಅಮೂಲ್ಯ ಆಸ್ತಿಯನ್ನು ಸಂರಕ್ಷಿಸಿಕೊಳ್ಳುವ ಪ್ರಯತ್ನ 
ಪ್ರಾಮಾಣಿಕವಾಗಿ ನಡೆದಿದೆಯೆ ? ಯೋಚಿಸುವವರಾದರೂ ಯಾರು ? ಇದೆಲ್ಲಕ್ಕೆ 
ಪ್ರತಿಯೊಬ್ಬರೂ ಚಿಂತಿಸಿ ಮುಂದುವರಿಯೋಣ. 


ಇನ್ನು 

ಪತ್ರಿಕೆಯ ಪ್ರಗತಿಗೆ ಆರ್ಥಿಕ ಭದ್ರತೆ ಅತ್ಯಗತ್ಯ . ನಿಮಗೂ 
ಗೊತ್ತು . ಅದಕ್ಕಾಗಿ ಸಂಪೂರ್ಣ ನೆರವು ಇನ್ನಿಷ್ಟ ಬೇಕು. ಶ್ರೀಮಠದ 
ಹಳೆಯ ವಿದ್ಯಾರ್ಥಿಗಳಾದ ಕೆಲವರು ಚಂದಾದಾರರಾಗಿರುವುದು ತುಂಬಸತೊ 
ಆಗಿರದಿದ್ದಲ್ಲಿ ಈಗಲಾದರೂ ಮುಂದೆ ಬನ್ನಿ . ನಿಮ್ಮ ಪತ್ರಿಕೆ ಇದು. ನೀವೇ 
ಮುಂದೆಬರದಿದರೆ ಹೇಗೆ? ಆಜೀವ ಸದಸ್ಯರಾಗಿ, ಅದು ನಿಮ್ಮ ಪವಿತ 
ಕರ್ತವ್ಯ . ನಿಮ್ಮ ಬದುಕಿಗೆ ನೀರೆರೆದು ಪೋಷಿಸಿದ ಸಂಸ್ಥೆಯ ಸರ್ವಕಾರ ಕ್ರಮ 
ಗಳಲ್ಲಿಯೂ ನಿಮ್ಮ ಸಹಕಾರ ಸಕ್ರಿಯವಾಗಿ ಕೂಡಿಬರಲಿ. ಅಂಥಸದ್ಭಾವನ 
ನಿನ್ನಲ್ಲಿದೆ ಎಂದು ಪತ್ರಿಕೆ ಭಾವಿಸುತ್ತದೆ. ಅಂತೆಯೇ ಶ್ರೀಮಠದ ವಿದ್ಯಾ 
ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಹಸ್ರಾರು ಉದ್ಯೋಗಿಗಳಿದ್ದಾರೆ 
ಅವರೆಲ್ಲರೂ ಸಿದ್ದಗಂಗಾ' ಕ್ಕೆ ಚಂದಾದಾರರಾಗುವುದು ಆಭಿಮಾನದ ಸಂತೋ 
ವಿಚಾರವೆಂದು ಪತ್ರಿಕೆ ಸ್ವಾಗತಿಸುತ್ತದೆ. ಪ್ರತಿಭಾವಂತಲೇಖಕರಿದ್ದಾ 
ಅವರಲ್ಲಿ. ಅಂಥವರು ಮುಕ್ತವಾಗಿ ಸಹಕರಿಸುತ್ತ ಬಂದಿದ್ದಾರೆ. ಈ ಸಂದರ್ಭದ 
ಅವರನ್ನು ಸ್ಮರಿಸುವುದು ಕರ್ತವ್ಯ 'ಸಿದ್ಧಗಂಗಾ'ಕ್ಕೆ . 

ಮತ್ತೆ 

ಸಿದ್ದಗಂಗಾ ಇಪ್ಪತ್ತಾರು ವರ್ಷಗಳು ನಿರಂತರವಾಗಿ ನಡೆದುಬಂದ 
ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ಅಕಾಡೆಮಿಯಿಂದ ಪ್ರಶಸ್ತಿಯನ 
ಪಡೆದಿದೆ. ಈ ದಿಸೆಯಲ್ಲಿ ಸಹಕರಿಸಿದ ಲೇಖಕರಿಗೆ, ಜಾಹಿರಾತುದಾರರಿಗೆ 
ಸಂಪಾದಕಪ್ರಧಾನರಿಗೆ, ಸಂಪಾದಕ ಮಂಡಳಿಯವರಿಗೆ, ಸಲಹಾ ಸಮಿ 
ಸದಸ್ಯರಿಗೆ, ಅಚ್ಚುಕೂಟದವರಿಗೆ, ಪ್ರಕಾಶಕ ರಿ ಗೆ, ಕೃತಜ್ಞತಾಪೂರ್ವ 
ವಂದನೆಗಳು. 

ಸಿದ್ದಗಂ 


10 


